ಪರಮಾಣು ಮತ್ತು ಅದರ ರಚನೆ 


ಕೆ. ಶೇಷಾದ್ರಿ ಅಯ್ಯಂಗಾರ್ 


BANGALO 


CORE 
UNIT 


INNERSITY 


ಬೆಂಗಳೂರು ವಿಶ್ವವಿದ್ಯಾಲಯ 
ಬೆಂಗಳೂರು 


DEPT . OF PHYSICS 

SJACW 


ಪರಮಾಣು ಮತ್ತು ಅದರ ರಚನೆ 


Book No 14 / 9014 


DEPT . OF PHYSICS 

S JACW 


ಕೆ. ಶೇಷಾದ್ರಿ ಅಯ್ಯಂಗಾರ್ 


DEPT. OF FHYSICA 

SJRCW 


DEPT . OF PHYSICS 
* * S .SRC N . 


ಪ್ರಕಟಣ ಮತ್ತು ಪ್ರಚಾರೋಪನ್ಯಾಸ ವಿಭಾಗ 
ಬೆಂಗಳೂರು ವಿಶ್ವವಿದ್ಯಾಲಯ , ಬೆಂಗಳೂರು 


ಪತ್ಯೇತರ ಪುಸ್ತಕ 2 


ಪ್ರಧಾನ ಸಂಪಾದಕರು : ಡಾ | ಜಿ. ಎಸ್. ಶಿವರುದ್ರಪ್ಪ 


© ಬೆಂಗಳೂರು ವಿಶ್ವ ವಿದ್ಯಾಲಯ , ಬೆಂಗಳೂರು 1970 


ಭೌತಶಾಸ್ತ್ರ ಸಂಪಾದಕ ಸಮಿತಿ : 

ಡಾ || ಕೆ. ಎನ್ . ಕುಚೇಲ ( ಅಧ್ಯಕ್ಷರು) 
ಪ್ರೊ || ಕೆ. ಶೇಷಾದ್ರಿ ಅಯ್ಯಂಗಾರ್ 
ಪ್ರೊ || ಬಿ . ವಿ . ನಾರಾಯಣರಾವ್ 


ಪ್ರಕಾಶಕರು : 

ಶ್ರೀ ಕೆ . ಸಿ. ಶಿವಪ್ಪ 
ಕೋ - ಆರ್ಡಿನೇಟರ್ 
ಪ್ರಕಟಣ ಮತ್ತು ಪ್ರಚಾರೋಪನ್ಯಾಸ ವಿಭಾಗ 
ಬೆಂಗಳೂರು ವಿಶ್ವ ವಿದ್ಯಾಲಯ 
ಬೆಂಗಳೂರು 1 


ಬೆಲೆ : ರೂ . 3€ 00 


ಮುದ್ರಣ : ಡಬ್ಬು , ಕ್ಯು , ಜಡ್ಸ್ ಪ್ರೆಸ್ , ಬೆಂಗಳೂರು 25 


ಮುನ್ನುಡಿ 


- ಅನೇಕ ವರ್ಷಗಳ ಪರಭಾಷಾ ಪ್ರಭುತ್ವ , ಶಿಕ್ಷಣ ಮಾಧ್ಯಮವಾಗಲು ಪ್ರಾದೇ 
ಶಿಕ ಭಾಷೆಯ ಸಾಮರ್ಥ್ಯದ ಬಗ್ಗೆ ಇರುವ ಸಂದೇಹ ಮತ್ತು ಪ್ರಾದೇಶಿಕ ಭಾಷೆಯಲ್ಲಿ 
ಯೋಗ್ಯ ಗ್ರಂಥಗಳ ಕೊರತೆ - ಈ ಸಂದೇಹಗಳು ಕನ್ನಡ ನಾಡಿನಲ್ಲಿ ಅನೇಕ ವಿಚಾರ 
ನಂತರನ್ನು ದಂಗುಬಡಿಸಿ, ಕನ್ನಡ ಭಾಷೆಗೆ ವಿಶ್ವವಿದ್ಯಾಲಯಗಳಲ್ಲಿ ಶಿಕ್ಷಣಮಾಧ್ಯಮ 
ನಾಗಲು ಅಡ್ಡಿಯನ್ನುಂಟುಮಾಡಿದೆ. ಸಾವಿರ ವರ್ಷಗಳ ಸಾಂಸ್ಕೃತಿಕ ಮತ್ತು 
ಸಾಹಿತಿಕ ಪರಂಪರೆಯುಳ್ಳ ಕನ್ನಡ ಭಾಷೆಗೆ, ಶಿಕ್ಷಣ ಮತ್ತು ವಿಜ್ಞಾನ ಇತ್ಯಾದಿ 
ವಿಷಯಗಳ ವೈಚಾರಿಕ ಮಾಧ್ಯಮವಾಗಲು ಶಕ್ತಿ ಇಲ್ಲ ಎನ್ನುವುದು ಅಸಮಂಜಸ; 
ಅದನ್ನೀಗ ನಂಬಲೂ ಸಾಧ್ಯವಿಲ್ಲ. - 

ಕಳೆದ ಅರ್ಧ ಶತಮಾನದಿಂದ ಮೈಸೂರು ವಿಶ್ವವಿದ್ಯಾಲಯವು ಈ ದಿಶೆಯಲ್ಲಿ 
ಪ್ರಶಂಸಾರ್ಹ ರೀತಿಯಲ್ಲಿ ಶ್ರಮಿಸಿ ನಿರೀಕ್ಷಿತ ಸಫಲತೆಯನ್ನು ಪಡೆದಿದೆ ; ಕರ್ನಾಟಕ 
ವಿಶ್ವವಿದ್ಯಾಲಯವು ಇಪ್ಪತ್ತು ವರ್ಷಗಳಲ್ಲಿ ಒಳ್ಳೆ ಸಮಾಧಾನಕಾರಕ ಪ್ರಗತಿ 
ತೋರಿಸಿದೆ. 

ಬೆಂಗಳೂರು ವಿಶ್ವವಿದ್ಯಾಲಯವು ಜನ್ಮತಾಳಿದ್ದು 1964 - 65 ರಲ್ಲಿ, ಮುಂದೆ 
ಅಲ್ಲಾವಧಿಯಲ್ಲಿಯೇ ಅಂದರೆ 1967 ರಲ್ಲಿ ಉಚ್ಚ ಶಿಕ್ಷಣ ಮತ್ತು ಉತ್ತಮ ಮಟ್ಟದ 
ಜ್ಞಾನ ಕನ್ನಡದಲ್ಲಿಯೇ ದೊರೆಯುವಂತೆ ಯುತ್ರಿಸಬೇಕೆಂಬ ನಿರ್ಧಾರ ಕೈಗೊಂಡಿತು . 
ಪಠ್ಯ ಪುಸ್ತಕಗಳ ನಿರ್ಮಾಣಕ್ಕೆ ಪ್ರವೃತ್ತವಾಯಿತು. ಇತರ ವಿಶ್ವವಿದ್ಯಾಲಯಗಳಂತೆ 
ಸರಕಾರದ ಸಹಾಯದಿಂದ ಈ ವಿಶ್ವವಿದ್ಯಾಲಯವೂ ಪಠ್ಯ ಪುಸ್ತಕ ಪ್ರಕಟಣ ವಿಭಾಗ 
ವನ್ನು ಪ್ರತ್ಯೇಕವಾಗಿ ರೂಪಿಸಿದೆ ; ಹಲವಾರು ಪುಸ್ತಕಗಳನ್ನು ಪ್ರಕಟಿಸಿದೆ. 

ದಿನದಿನಕ್ಕೆ ಮಾನವಿಕ ಮತ್ತು ವೈಜ್ಞಾನಿಕ ಜ್ಞಾನ ಭರದಿಂದ ಬೆಳೆಯುತ್ತಿದೆ. 
ಪ್ರಗತಿಪರ ಜ್ಞಾನಾರ್ಜನೆಗೆ ಯೋಗ್ಯ ಪುಸ್ತಕಗಳನ್ನು ವಿದ್ಯಾರ್ಥಿಗಳಿಗೆ ಒದಗಿಸುವ 
ಸಾಹಸದಲ್ಲಿ ನಮ್ಮ ಅಧ್ಯಾಪಕರು ತೊಡಗಿದ್ದಾರೆ, ಅವರ ಶ್ರದ್ದೆ ಸಹಕಾರಗಳಿಂದ 
ನಮ್ಮ ಕಾರ್ಯ ಮತ್ತು ಶಿಕ್ಷಣ ಮಟ್ಟ ಸಾರ್ಥಕ ನಿಲುವನ್ನು ಮುಟ್ಟುವುದರಲ್ಲಿ 
ಸಂದೇಹವೇ ಇಲ್ಲ. 


ಟ , ಕೆ , ತುಕೊಳ್ 

ಉಪಕುಲಪತಿ 
ಬೆಂಗಳೂರು ವಿಶ್ವವಿದ್ಯಾಲಯ 


ನಾಲ್ಕು ಮಾತು 


ವಿಶ್ವವಿದ್ಯಾಲಯದಂತಹ ಉನ್ನತ ಶಿಕ್ಷಣ ವಲಯದಲ್ಲಿ ಭಾರತದ ಪ್ರಾದೇಶಿಕ 
ಭಾಷೆಗಳು ಶಿಕ್ಷಣಮಾಧ್ಯಮವಾಗಬಲ್ಲವೆ, ಒಂದು ವೇಳೆ ಆದರೆ ಬಹು ಪ್ರಾದೇಶಿಕ 
ಭಾಷೆಗಳನ್ನು ಭಾರತದಂತಹ ದೇಶದಲ್ಲಿ ಅದರ ಪರಿಣಾಮಗಳೇನು - ಎನ್ನುವ 
ಚರ್ಚೆ ಇನ್ನೂ ಈ ದೇಶದಲ್ಲಿ ನಡೆಯುತ್ತಲೇ ಇದೆ, ಈಜು ಬಾರದೆ ನೀರಿಗಿಳಿಯುವುದು 
ಹೇಗೆ ಎಂಬಂತಿರುವ ಈ ಚರ್ಚೆಗಳನ್ನು ಅತ್ತ ಬಿಟ್ಟು , ಪ್ರಾದೇಶಿಕ ಭಾಷೆಗಳನ್ನು 
ಮೊದಲು ಶಿಕ್ಷಣಮಾಧ್ಯಮವನ್ನಾಗಿ ಮಾಡುವ ಕಾರ್ಯದಲ್ಲಿ ಪ್ರವೃತ್ತವಾಗುವು 
ದೊಂದೆ ನಮಗಿರುವ ದಾರಿ. ಏಕೆಂದರೆ, ಯಾವ ಶಿಕ್ಷಣವೇ ಆಗಲಿ ನಿಜವಾಗಿಯೂ 
ಪರಿಣಾಮಕಾರಿಯಾಗುವುದು, ನನಗೆ ಪರಂಪರಾಗತವಾದ ಹಾಗೂ ಪರಿಸರದಲ್ಲಿ 
ಪ್ರಚಲಿತವಾದ ನಮ್ಮ ನಮ್ಮ ಭಾಷೆಯ ಮೂಲಕವೇ ಹೊರತು ಬೇರೆ ಭಾಷೆಯ 
ಮೂಲಕ ಖಂಡಿತ ಅಲ್ಲ . ಹಾಗೆ ಆ ಭಾಷೆಯನ್ನು ಅಭಿವ್ಯಕ್ತಿಯ ಮಾಧ್ಯಮವನ್ನಾಗಿ 
ಪಳಗಿಸಿಕೊಳ್ಳಬಲ್ಲ ಸಾಮರ್ಥ್ಯ ಆಯಾ ಭಾಷೆಯ ಬಗ್ಗೆ ಅಭಿಮಾನವುಳ್ಳ , ತಿಳಿವಳಿಕೆ 
ಯುಳ್ಳ ವಿಚಾರವಂತರನ್ನು ಅವಲಂಬಿಸಿದೆ. ಹೀಗೆ ವಿಚಾರವಂತರನ್ನು ಪ್ರಚೋದಿಸುವ, 
ಮತ್ತು ಅವರ ಅಭಿವ್ಯಕ್ತಿಗೆ ಅವಕಾಶಮಾಡಿಕೊಡುವ ಕಾರ್ಯವನ್ನು , ಕನ್ನಡ 
ನಾಡಿನ ಮೂರೂ ವಿಶ್ವವಿದ್ಯಾಲಯಗಳಲ್ಲಿ ಸರ್ಕಾರದ ಸಹಾಯದಿಂದ ರಚಿತ 
ವಾಗಿರುವ ಪಠ್ಯ ಪುಸ್ತಕ ಪ್ರಕಟಣ ವಿಭಾಗ ಕೈಗೊಂಡು , ಈಗಾಗಲೆ ತಕ್ಕ ಪ್ರಮಾಣದ 
ಪಠ್ಯ ಪುಸ್ತಕಗಳನ್ನು ಪ್ರಕಟಿಸಿದೆ. 


ಪಠ್ಯ ಪುಸ್ತಕ ಪ್ರಕಟಣ ವಿಭಾಗದ ಕಾರ್ಯವಿಧಾನ ಹೀಗಿದೆ : ಮಾನವಿಕ 
ಹಾಗೂ ವೈಜ್ಞಾನಿಕ ವಿಷಯಗಳಲ್ಲಿ ಪರಿಣತರಾದವರನ್ನು , ಅದರಲ್ಲಿಯೂ ಬಹುಕಾಲ 
ಬೋಧಕರಾದವರನ್ನು ಆಯಾ ವಿಷಯಗಳನ್ನು ಕುರಿತು ಬರೆಯಲು ಕೇಳಿಕೊಳ್ಳಲಾ 
ಗುತ್ತದೆ. ಹಾಗೆ ರಚಿತವಾದ ಪಠ್ಯ ಪುಸ್ತಕಗಳ ಹಸ್ತಪ್ರತಿಗಳನ್ನು ಭಾಷಾತಜ್ಞರ 
ಪರಿಶೀಲನೆಗೆ ಒಳಪಡಿಸಿ , ಆ ಪಠ್ಯ ವಿಷಯದ ಭಾಷೆಯ ನಿರ್ದುಷ್ಟತೆಯನ್ನು ಖಚಿತ 
ಪಡಿಸಿಕೊಳ್ಳಲಾಗುತ್ತದೆ. ಅನಂತರ ಅದು ಸೊಗಸಾದ ರೀತಿಯಲ್ಲಿ ಅಚ್ಚಾಗಿ ಬಂದು 
ವಿದ್ಯಾರ್ಥಿಗಳ ಆವಶ್ಯಕತೆಗೆ ಒದಗುತ್ತದೆ. ಇಂಥ ಪಠ್ಯ ಪುಸ್ತಕಗಳು ಮೂಲತಃ 
ಆಯಾ ವಿಷಯಗಳನ್ನು ಅಭ್ಯಸಿಸುವ ವಿದ್ಯಾರ್ಥಿಗಳನ್ನುದ್ದೇಶಿಸಿ ರಚಿತವಾಗಿದ್ದರೂ 
ಅವು ಆಯಾ ವಿಷಯಗಳಲ್ಲಿ ಆಸಕ್ತಿಯುಳ್ಳ ಇತರರಿಗೂ ಉಪಯೋಗವಾಗಬೇಕೆನ್ನುವ 
ದೃಷ್ಟಿಯಿಂದ ಹೊರತಾಗಿರುವುದಿಲ್ಲ . 


ಈಗ ಬೆಂಗಳೂರುವಿಶ್ವವಿದ್ಯಾಲಯದಲ್ಲಿ ಕನ್ನಡ ಐಚ್ಛಿಕ ಮಾಧ್ಯಮವಾಗಿದೆ. 
ವರ್ಷದಿಂದ ವರ್ಷಕ್ಕೆ ಈ ಐಚ್ಛಿಕ ಮಾಧ್ಯಮವು ಸಾರ್ವತ್ರಿಕ ಮಾಧ್ಯಮವಾಗುವ 
ಸೂಚನೆಗಳು ಕಂಡುಬರುತ್ತಿವೆ. ಅದಕ್ಕಾಗಿ ಇನ್ನೂ ಹೆಚ್ಚು ಹೆಚ್ಚಾಗಿ ಪಠ್ಯ 
ಪುಸ್ತಕಗಳು ಬರಬೇಕಾಗಿದೆ. ಈ ದಿಕ್ಕಿನಲ್ಲಿ, ಒಂದೊಂದು ವಿಷಯದಲ್ಲಿ ತೀವ್ರ 
ಗತಿಯಿಂದ ಬೆಳೆಯುತ್ತಿರುವ ಸಮಕಾಲೀನ ವೈಚಾರಿಕ ಪ್ರಗತಿಯನ್ನು ಸಂಗ್ರಹಿಸಿ, 
ಸ್ವಭಾಷಾ ಮಾಧ್ಯಮದಲ್ಲಿ ನಿರೂಪಿಸುವ ಸವಾಲನ್ನು ನಾವು ಎದುರಿಸಬೇಕಾಗಿದೆ. 

ಈ ಪುಸ್ತಕವನ್ನು ಬರೆದುಕೊಟ್ಟು ನಮ್ಮೊಡನೆ ಸಹಕರಿಸುತ್ತಿರುವ ಪ್ರೊ || ಕೆ. 
ಶೇಷಾದ್ರಿ ಅಯ್ಯಂಗಾರ್ ಅವರಿಗೂ , ಹಸ್ತಪ್ರತಿಯನ್ನು ಭಾಷಾದೃಷ್ಟಿಯಿಂದ 
ಪರಿಶೀಲಿಸಿದ ಶ್ರೀ ಶ್ರೀನಿವಾಸರಾವ್ ಕೊರಟ್ಟಿ ಅವರಿಗೂ ಹಾಗೂ ಮುದ್ರಣಯೋಗ್ಯ 
ಎಂದು ಸಲಹೆಮಾಡಿದ ಭೌತ ತಾ ಸ್ವ ಸ೦ ಪಾದಕ ಸಮಿತಿಯವರಿಗೂ ನಾವು 
ಕೃತಜ್ಞರು, ಈ ಪುಸ್ತಕದ ಮುದ್ರಣಕಾರ್ಯದಲ್ಲಿ ನೆರವಾದ ಡಬ್ಬು , ಕ್ಯ , ಜಡ್ಸ್ 
ಪ್ರೆಸ್ಸಿನವರಿಗೂ ನನ್ನ ವಂದನೆಗಳು ಸಲ್ಲುತ್ತವೆ. ಈ ಮಹಾಕಾರ್ಯದಲ್ಲಿ, ಈ 
ಯೋಜನೆಗೆ ಬೆಂಬಲವಾಗಿ, ಪ್ರಕಟಣ ಮತ್ತು ಪ್ರಚಾರೋಪನ್ಯಾಸ ವಿಭಾಗಕ್ಕೆ ಎಲ್ಲ 
ರೀತಿಯ ಪ್ರೋತ್ಸಾಹವನ್ನು ನೀಡುತ್ತಿರುವ, ಪ್ರಕಟವಾಗುತ್ತಿರುವ ಪುಸ್ತಕಗಳಿಗೆ 
ಮುನ್ನುಡಿ ಬರೆದು ಹರಸುತ್ತಿರುವ ಬೆಂಗಳೂರು ವಿಶ್ವವಿದ್ಯಾಲಯದ ಮಾನ್ಯ ಉಪ 
ಕುಲಪತಿಗಳಿಗೆ, ಇನ್ನೆಲ್ಲ ಸಹಾಯ ಸಹಕಾರಗಳನ್ನು ನೀಡುತ್ತಿರುವ ರಿಜಿಸ್ಟ್ರಾರವರಿಗೆ 
ಸಹ ನಮ್ಮ ವಂದನೆಗಳು . 

ಪ್ರಕಟಣ ಮತ್ತು ಪ್ರಚಾರೋಪನ್ಯಾಸ ವಿಭಾಗದ ಸಂಘಟಕರಾಗಿ , ಅತ್ಯಂತ 
ಉತ್ಸಾಹದಿಂದ ಈ ಕಾರ್ಯ ನ ನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತಿರುವ ಶ್ರೀ 
ಕೆ. ಸಿ . ಶಿವಪ್ಪನವರಿಗೆ ನನ್ನ ಅಭಿನಂದನೆಗಳು, 

ಜಿ. ಎಸ್ . ಶಿವರುದ್ರಪ್ಪ 

ಅಧ್ಯಕ್ಷರು 
ಪಠ್ಯ ಪುಸ್ತಕ ಸಮಿತಿ 


ವಿಷಯಾನುಕ್ರಮಣಿಕೆ 


ಮೊದಲನೆಯ ಅಧ್ಯಾಯ 


ಪೀಠಿಕೆ 


1 . 1 
1 . 2 


1 . 3 


ಹಳೆಯ ಸಿದ್ದಾಂತಗಳು 
ವಿಜ್ಞಾನ ಯುಗ : ಪರಮಾಣು ಸಿದ್ದಾಂತ - 
ಹತ್ತೊಂಭತ್ತನೆಯ ಶತಮಾನದ ಸಂಶೋಧನೆಗಳು 
ನವೀನ ಭೌತಶಾಸ್ತ್ರದ ಉದಯ : ಅನಿಲಗಳ ಮೂಲಕ 
ವಿದ್ಯುದ್ವಹನ 
ಪರಮಾಣುರಚನೆಯ ಆಕೃತಿಯ ವಿವಿಧ ಕಲ್ಪನೆಗಳು 
ಭೋರ್‌ ವಿಜ್ಞಾನಿಯ ಕಲ್ಪನೆಗಳು 
ಸದಿಶ ಪರಮಾಣು ಆಕೃತಿ 
ವಸ್ತುವಿನ ತರಂಗ ಸಿದ್ದಾಂತ 
ಪರಮಾಣುವಿನ ಕೇಂದ್ರದ ಬೀಜಾಂಶ 


1 . 4 
1 . 5 
1 . 6 


1 . 7 


1 . 8 


ಎರಡನೆಯ ಅಧ್ಯಾಯ 


. 3 


ಕ್ಯಾಥೋಡ್ ಕಿರಣಗಳು ಮತ್ತು ಧನವಿದ್ಯುತ್ ಕಿರಣಗಳು 
2 . 1 ಅನಿಲಗಳ ಮೂಲಕ ವಿದ್ಯುದ್ವಹನ 
2 . 2 

ಕ್ಯಾಥೋಡ್ ಕಿರಣಗಳ ಗುಣಗಳು 
ಕ್ಯಾಥೋಡ್ ಕಿರಣಗಳ ಪ್ರಮಾಣವನ್ನು ಕಂಡುಹಿಡಿಯುವ 

ಥಾಂಸನ್ ಪ್ರಯೋಗ 
2 . 4 ಎಲೆಕ್ಟ್ರಾನ್‌ಗಳ ಮೌಲ್ಯವನ್ನು ಕಂಡುಹಿಡಿಯಲು 

ಡನ್ನಿಂಗ್ಟನ್ ವಿಧಾನ 
2 .5 ಮಲ್ಲಿಕನ್ ತೈಲಬಿಂದು ಪ್ರಯೋಗದ ವಿಧಾನ 

ಎಲೆಕ್ಟ್ರಾನ್ ಕಣದ ವಿದ್ಯುನ್ಮಾನ ಮತ್ತು ಜಡಾಂಶಗಳ 
ಮೌಲ್ಯಗಳು | 


2. 6 


viii 


2 . 7 


2 . 8 
2 . 9 


ಎಲೆಕ್ಟ್ರಾನ್ ಕಣದ ವಿವಿಧ ರೂಪಗಳು 
ಧನವಿದ್ಯುತ್ ಕಣಗಳು 
ಆಸ್ಸನ್ನನ ಜಡಾಂಶ ವರ್ಣಲೋಹಿತ ಲೇಖ 


ಮೂರನೆಯ ಅಧ್ಯಾಯ 


4 


/ 


3 . 2 
3 . 3 
3 . 4 
3. 5 


ಪರಮಾಣುರಚನೆಯ ಆಕೃತಿಯ ವಿವಿಧ ರೂಪರೇಖೆಗಳು 
3 . 1 ಪರಮಾಣುವಿನ ರಚನೆಯಲ್ಲಿ ವಿದ್ಯುಚ್ಛಕ್ತಿಯ ಪಾತ್ರ 
ಥಾಂಸನ್ ಪರಮಾಣುರಚನೆಯ ಕಲ್ಪನೆ 

48 
ರದರ್‌ಫರ್ಡ್ ಕಲ್ಪನೆಯ ಪರಮಾಣುವಿನ ಕೇಂದ್ರೀಯ ಮಾದರಿ 49 
ರದರ್‌ ಫರ್ಡ್ ಪರಮಾಣು ಆಕೃತಿಯ ಕೆಲವು ಲೋಪದೋಷಗಳು 55 

ನೀಲ್ಡ್ ಬೋರಿನ ಮುಖ್ಯ ಕಲ್ಪನಾಂಶಗಳು 
3 . 6 ಭೋರ್ ಪರಮಾಣುವಿನ ಆಕೃತಿಯಲ್ಲಿ ಕೆಲವು ನ್ಯೂನತೆಗಳು 
37 ಸದಿಶ ಪರಮಾಣುವಿನ ಆಕೃತಿ 

ಸದಿಶ ಆಕೃತಿಗೆ ಅವಶ್ಯವಾದ ಕ್ವಾಂಟಂ ಸಂಖ್ಯೆಗಳ ನಿರೂಪಣೆ 
3 . 9 ಪೌಲಿ ನಿಯಮ 
3 .10 ತರಂಗಚಲನೆಯ ಪರಮಾಣುವಿನ ಆಕೃತಿ 


3 . 8 


ನಾಲ್ಕನೆಯ ಅಧ್ಯಾಯ 


ಪರಮಾಣುಗಳು ಮತ್ತು ಅಣುಗಳು - ಅವುಗಳ ರಾಸಾಯನಿಕ 

ಲಕ್ಷಣಗಳು 


4 . 1 
4 . 2, 


4 . 3 


90 


ಪುನರಾವರ್ತನೆಯ ಕೋಷ್ಟಕ - ಮೆಂಡಲೀಫ್ 
ಪೂಜ್ಯ ಗುಂಪಿಗೆ ಸೇರಿದ ಮೂಲಭೂತ ವಸ್ತುಗಳು 
ಪುನರಾವರ್ತನೆಯ ಕೋಷ್ಟಕ ಮತ್ತು ಪರಮಾಣುವಿನ 
ರಚನೆಯ ಆಕೃತಿಗಳಿಗೆ ಸಂಬಂಧ - ಪೌಲಿ ನಿಯಮ 
ಅಣುಗಳು ಮತ್ತು ಪರಮಾಣುಗಳು - ಅವುಗಳ 
ರಾಸಾಯನಿಕ ಲಕ್ಷಣಗಳು 
ಇಂಗಾಲದ ಪರಮಾಣು ಮತ್ತು ಅದರ ವೈಶಿಷ್ಟ 
ಪಾಲಿಮರೈಸೇಷನ್ – ಬಿ ಕ ಸಂಘಟನೆಯ ವಿಧಾನ 


95 


101 


4 . 6 


105 


ಐದನೆಯ ಅಧ್ಯಾಯ 


ಪರಮಾಣು ಮತ್ತು ಅದರ ಲೋಹಿತದ ರಚನೆ 


5 . 1 


5 . 2 


5 , 4 


5 .6 


ವರ್ಣರೋಹಿತದ ವಿಶ್ಲೇಷಣದ ವಿಧಾನದಿಂದ ಮೂಲಧಾತು 
ವಸ್ತುವನ್ನು ನಿರ್ದೇಶನ ಮಾಡುವುದು 

108 
ಜಲಜನಕದ ರೋಹಿತ 

111 
ಭೋರ್‌ ತತ್ರ್ಯ ಮತ್ತು ಜಲಜನಕದರೋಹಿತ 

113 
ಅವಧಿಕ ಪ್ರಚ್ಛನ್ಮಾಂತರಗಳು 

117 
ಜಲಜನಕಕ್ಕೆ ಸಮಾನವಾದ ಪರಮಾಣುಗಳ ರೋಹಿತಗಳು 119 
ರೋಹಿತರೇಖೆಗಳ ಸೂಕ್ಷರಚನೆ - ಸದಿಶ ಪರಮಾಣುವಿನ 
ಆಕೃತಿ 

122 
x - ಕಿರಣಗಳ ರೋಹಿತರೇಖೆಗಳು 

125 
ಮೋ ನಿಯಮ 

131 
x - ಕಿರಣಗಳ ರೋಹಿತಕ್ಕೆ ಪರಮಾಣುವಿನ ರಚನೆಯಿಂದ 
ಸಮರ್ಥನೆ 

133 
ಕಾಂಪ್ಟನ್ ಪ್ರಕ್ರಿಯೆ 

135 
ಅಣುಗಳಿಗೆ ಸಂಬಂಧಪಟ್ಟ ರೋಹಿತಗಳು 
ರಾಮನ್ ಪ್ರಕ್ರಿಯೆ 

141 


5 . 7 
5 . 8 
5 . 9 


5 .10 


5 .11 


138 – 


5 .12 


ಆರನೆಯ ಅಧ್ಯಾಯ 


ಪರಮಾಣು ಮತ್ತು ಅದರ ಕಾ೦ತಶಕ್ತಿ 


6 . 1 
6 . 2 


6 . 3 


6 . 4 
6 , 5 


ಪರಮಾಣುವಿನ ಕಾಂತತ್ವ 

146 
ಪರಮಾಣುವಿನ ಕಾಂತತ್ವದ ಭಾವಕ ಸಾಮರ್ಥ - 
ಭೋರ್‌ಮ್ಯಾಗ್ನೆಟಾನ್ 

146 
ಸ್ಟರ್ - ಗಾಕ್ ಪ್ರಯೋಗ 

148 
ಸದಿಶ ಪರಮಾಣು ಆಕೃತಿಗೆ ಪ್ರಯೋಗಗಳಿಂದ ಸಮರ್ಥನೆ 150 
ಜೀವನ್ ಪ್ರಕ್ರಿಯೆ 

151 
ಕಾಂತಶಕ್ತಿಯ ಪರಮಾಣು ಸ್ವರೂಪ ಮತ್ತು ಅದರ 
ಕ್ವಾಂಟಂ ಲಕ್ಷಣಗಳು 

153 


6 . 6 


ಏಳನೆಯ ಅಧ್ಯಾಯ 


ಜಡವಸ್ತು ಮತ್ತು ಅದರ ತರಂಗರೂಪದ ಲಕ್ಷಣಗಳು 
7 . 1 ಡಿಬೊಲಿಯ ಸಮೀಕರಣ 

ಡೇವಿಸನ್ - ಗರ್ನ‌್ರ ಪ್ರಯೋಗ 

ಹೊಡಿಂಗರ್‌ ಸಮೀಕರಣ 
7 . 4 ಹೈಸನ್‌ಬರ್ಗ್‌ನ ಅನಿಶ್ಚಿತ ತತ್ರ್ಯ 


7 . 2 


155 
158 
161 
164 


ಎಂಟನೆಯ ಅಧ್ಯಾಯ 


ವಸ್ತುವಿನ ಘನಸ್ಥಿತಿ 
8 . 1 ಘನವಸ್ತುವಿನಲ್ಲಿ ಪರಮಾಣುಗಳ ಜೋಡಣೆಯ ಕ್ರಮ 
8 . 2 ಶಾಖ ವಿದ್ಯುತ್ ಉತ್ಸರ್ಜನ ಕ್ರಿಯೆ 
8 . 3 ಅಲ್ಪ ವಿದ್ಯುದ್ವಾಹಕತ್ವ - ಟ್ರಾನ್ಸಿಸ್ಟರ್ 
8 . 4 ದ್ಯುತಿವಿದ್ಯುತ್ ಕ್ರಿಯೆ 
8 . 5 ನಾಸರ್ ಮತ್ತು ಲಾಸರ್‌ 
8 . 6 ಪರಿಸಮಾಪ್ತಿ 


169 
173 
176 


184 


189 
192 


ಪಾರಿಭಾಷಿಕ ಪದಗಳು : ಕನ್ನಡ - ಇಂಗ್ಲಿಷ್ 


195 


ಅಧ್ಯಾಯ 1 


ಸೀಠಿಕೆ 


1 .1 ಹಳೆಯ ಸಿದ್ದಾಂತಗಳು 

ವಸ್ತುವಿನ ಸ್ವರೂಪವು ಎಂತಹುದು ಎಂಬ ವಿಚಾರದಲ್ಲಿ ಮಾನವನ 
ಜಿಜ್ಞಾಸೆಯು ಸುಮಾರು 2500 ವರ್ಷಗಳಿಂದಲೂ ನಡೆಯುತ್ತಲಿದೆಯೆಂದು ಹೇಳ 
ಬಹುದು, ಈಗಲೂ ಈ ಸಮಸ್ಯೆಯ ಪರಿಹಾರಕ್ಕಾಗಿ ಸಂಶೋಧನೆಗಳು ಮುಂದುವರಿ 
ಯುತ್ತಲೇ ಇವೆ , ಅದರ ರಹಸ್ಯವನ್ನು ಸಂಪೂರ್ಣವಾಗಿ ಅರಿಯಲು ಆಧುನಿಕರಾದ 
ನಾವು ಉತ್ಸುಕರಾಗಿಯೇ ಇದ್ದೇವೆ. 


ವಸ್ತುವಿನ ರಚನೆಯಲ್ಲಿ ಯಾವುದಾದರೂ ಮೂಲಭೂತವಾದ, ಮತ್ತು 
ಅಂತಿಮವಾಗಿ ಅತಿಕನಿಷ್ಠ ಪ್ರಮಾಣದ, ಕಣವನ್ನು ಕಂಡುಹಿಡಿಯಲು ಸಾಧ್ಯವೇ 
ಎಂಬ ಪ್ರಶ್ನೆಗೆ ಉತ್ತರವು ಕ್ರಿ ಪೂ 5ನೆಯ ಶತಮಾನದಲ್ಲಿ ಡೆಮಾಕ್ರಿಟಸ್ ಮತ್ತು 

ಸಿಪ್ಪಸ್ ಎಂಬ ಇಬ್ಬರು ಗ್ರೀಕ್ ತತ್ತ್ವಶಾಸ್ತ್ರಜ್ಞರಿಂದ ಕೊಡಲಾಯಿತು. 
ಯಾವುದಾದರೂ ಒಂದು ಪದಾರ್ಥವನ್ನು ಕ್ರಮಕ್ರಮವಾಗಿ ತುಂಡುಮಾಡುತ್ತಾ 
ಹೋದಲ್ಲಿ ಅಂತಿಮವಾಗಿ ಒಂದು ಅತಿಕನಿಷ್ಠ ಪ್ರಮಾಣದ ಕಣವನ್ನು ಮುಟ್ಟಲೇ 
ಬೇಕು ಎಂಬುದೇ ಅದರ ತತ್ಯ , ಅಂದರೆ, ಒಂದು ಪದಾರ್ಥವನ್ನು ಸಣ್ಣ ಸಣ್ಣ ಕಣ 
ಗಳನ್ನಾಗಿ ವಿಭಾಗಿಸುವುದಕ್ಕೆ ಒಂದು ಮಿತಿ ಇದೆ ; ಅದರಿಂದಾಚೆಗೆ ಭಿನ್ನ ಮಾಡುವ 
ಸಾಧ್ಯತೆಯಿಲ್ಲ - ಎಂಬುದೇ ಆ ಗ್ರೀಕ್ ಶಾಸ್ತ್ರಜ್ಞರ ಭಾವನೆ. ಹೀಗೆ ಅತಿಕನಿಷ್ಠ 
ಪ್ರಮಾಣವನ್ನು ಹೊಂದಿ ಅಭೇದ್ಯವಾಗಿರುವ ವಸ್ತುವಿಗೆ ಪರಮಾಣು ( atom ) 
ಎಂಬ ಹೆಸರು ಬಂದಿತು. ಆಟಂ' ಎಂಬ ಪದಕ್ಕೆ ' ಅಚ್ಛೇದ್ಯ ” ಎಂದು ಅರ್ಥ. 

ಈ ತತ್ತ್ವವುಕೇವಲ ಕಾಲ್ಪನಿಕವಾದ ಭಾವನೆಯಾಗಿ, ಯಾವ ಪ್ರಯೋಗಗಳ 
ಸಮರ್ಥನೆಯನ್ನೂ ಹೊಂದದೆ, ಸುಮಾರು 3000 ವರ್ಷಗಳ ಕಾಲ ಕಾಯ 
ಬೇಕಾಯಿತು. 16 ನೆಯ ಶತಮಾನದಿಂದೀಚೆಗೆ ವಿಜ್ಞಾನದ ಯುಗವು ಆರಂಭ 
ವಾದ ಮೇಲೆ ಈ ತತ್ವಕ್ಕೆ ಪ್ರಾಯೋಗಿಕ ಸಮರ್ಥನೆ ದೊರಕಿತು. ಯಾವ 
ತತ್ಯವೇ ಆಗಲಿ , ಶಾಸ್ತ್ರೀಯವಾಗಿ ಬೆಲೆಯನ್ನು ಹೊಂದಬೇಕಾದರೆ ಪ್ರಯೋಗಗಳ 
ಆಧಾರದ ಮೇಲೆ ನಿಲ್ಲಬೇಕು ; ಪ್ರಯೋಗಗಳಿಂದ ಸಮರ್ಥನೆಯನ್ನು ಹೊಂದದ 


ಪರಮಾಣು ಮತ್ತು ಅದರ ರಚನೆ 


ಯಾವ ತತ್ವವೂ, ಎಷ್ಟೇ ಮೇಧಾವಿಯಾದ ವಿಜ್ಞಾನಿಯಿಂದ ಪ್ರತಿಪಾದಿತವಾದರೂ , 
ಮನ್ನಣೆಯನ್ನು ಪಡೆಯಲಾರದು , ಇದೇ ವಿಜ್ಞಾನ ಮಾರ್ಗದ ಮುಖ್ಯ ತಿರುಳು , 
ಈ ಮಾರ್ಗವನ್ನು ಅನುಸರಿಸುವುದರಿಂದಲೇ , ಮಹತ್ವಪೂರಿತವಾದ ಸಂಶೋಧನೆ 
ಗಳು ವಿಜ್ಞಾನದ ನಾನಾ ಶಾಖೆಗಳಲ್ಲಿ ನಡೆದು ಇಂದಿನ ನಾಗರಿಕತೆಯನ್ನು ರೂಪಿಸಲು 
ಕಾರಣವಾಗಿವೆ. ಭೌತಶಾಸ್ತ್ರದ ಇತಿಹಾಸದಲ್ಲಿಯೂ ಕೂಡ, ಹಲವಾರು ಪ್ರಾಚೀನ 
ಸಿದ್ದಾಂತಗಳು ಪ್ರಯೋಗಗಳ ಬೆಂಬಲವನ್ನು ಕಳೆದುಕೊಂಡು ಹೊಸಹೊಸ ಸಿದ್ದಾಂತ 
ಗಳಿಗೆ ದಾರಿಮಾಡಿಕೊಟ್ಟು ವು. ಪರಮಾಣು ವಿಷಯ ಸಂಶೋಧನೆಗಳ ಚರಿತ್ರೆಯೇ 
ಇದಕ್ಕೆ ಒಂದು ದೊಡ್ಡ ನಿದರ್ಶನವಾಗಿದೆ, 


1 . 2 ವಿಜ್ಞಾನಯುಗ - ಪರಮಾಣು ಸಿದ್ದಾಂತ - ಹತ್ತೊಂಭತ್ತನೆಯ 

ಶತಮಾನದ ಸಂಶೋಧನೆಗಳು 

ವಿಜ್ಞಾನ ಮಾರ್ಗವನ್ನು ತಳಹದಿಯನ್ನಾಗಿಟ್ಟುಕೊಂಡ ತತ್ತ್ವಗಳನ್ನು ಮಾತ್ರ 
ಗಣನೆಗೆ ತೆಗೆದುಕೊಂಡರೆ , ಜಾನ್ ಡಾಲ್ಟನ್ ಎಂಬ ಬ್ರಿಟಿಷ್ ವಿಜ್ಞಾನಿಯು 1808ರಲ್ಲಿ 
ಹೊರಗೆಡಹಿದ ಪರಮಾಣು ಸಿದ್ಧಾಂತಕ್ಕೆ ಆದ್ಯ ಸ್ಥಾನವನ್ನು ಕೊಡಬೇಕಾಗುತ್ತದೆ. 
ಇದಕ್ಕೆ ಮುಂಚೆ ಹರಡಿದ್ದ ಹಲವಾರು ತತ್ತ್ವಗಳು ಕೇವಲ ಕಲ್ಪನಾ ಪ್ರಪಂಚಕ್ಕೆ 
ಸೇರಿದ್ದರಿಂದ ಅವುಗಳನ್ನು ಪರಿಶೀಲಿಸಬೇಕಾಗಿಲ್ಲ. ಡಾಲ್ಟನ್ ವಿಜ್ಞಾನಿಯು 
ಪರಮಾಣು ಎಂಬ ಪದಕ್ಕೆ ನಿರ್ದಿಷ್ಟ ವಿವರಣೆಯನ್ನು ಮೊಟ್ಟ ಮೊದಲು ಕೊಟ್ಟನು. 
ಪರಮಾಣುವೆಂಬುದು ಒಂದು ಮೂಲಧಾತು ( element ) ವಿನ ಅತ್ಯಂತ ಕನಿಷ್ಠ 
ಪ್ರಮಾಣವನ್ನು ಹೊಂದಿರುವ ಒಂದು ಕಣ, ಇದು ಅಚ್ಛೇದ್ಯವಾಗಿಯೂ , ಒಂದು 
ಗೊತ್ತಾದ ಗಾತ್ರವನ್ನೂ ಜಡಾಂಶವನ್ನೂ ಹೊಂದಿಯೂ ಇರುತ್ತದೆ. ಮತ್ತು ಇದು 
ಆ ಮೂಲಭೂತ ವಸ್ತುವಿನ ಎಲ್ಲ ಗುಣಗಳನ್ನೂ ಅಡಗಿಸಿಕೊಂಡಿರುತ್ತದೆ. ಹೀಗೆ 
ಒಂದೊಂದು ಮೂಲಭೂತ ವಸ್ತುವಿಗೂ ವಿಶಿಷ್ಟ ಗುಣಗಳನ್ನು ಹೊಂದಿರುವ ಒಂದು 
ಪರಮಾಣುವು ಇರುತ್ತದೆ. ರಾಸಾಯನ ಕ್ರಿಯೆಗಳಲ್ಲಿ ಒಂದು ವಸ್ತುವಿನ ಪರಮಾಣು 
ಗಳು ಮತ್ತೊಂದು ವಸ್ತುವಿನ ಪರಮಾಣುಗಳೊಂದಿಗೆ ಸಂಯೋಜನೆ ಹೊಂದುವುದ 
ರಿಂದ ಹೊಸ ಸಂಯುಕ್ತ ವಸ್ತುವಿನ ಅಣು ( molecule ) ಉತ್ಪನ್ನವಾಗುತ್ತದೆ. 

ರಾಸಾಯನಿಕ ಕ್ರಿಯೆಗಳಲ್ಲಿ ಅಣುಗಳ ಅಂಗಗಳಾದ ಪರಮಾಣುಗಳಲ್ಲಿ 
ಯಾವ ಬದಲಾವಣೆಗಳೂ ಆಗುವುದಿಲ್ಲ, ಅವುಗಳು ವಿವಿಧ ಸಂಖ್ಯೆಗಳ ಪ್ರಮಾಣ 
ಗಳಲ್ಲಿ ಜೋಡಣೆಗಳನ್ನು ಹೊಂದುವುದರಿಂದ ಹೊಸ ವಸ್ತುಗಳು ಉದ್ಭವವಾಗುತ್ತವೆ, 
ಉದಾಹರಣೆಗೆ, ನೀರಿನ ಅಣುವಿನಲ್ಲಿ ಎರಡು ಜಲಜನಕ ಪರಮಾಣುಗಳೂ ಒಂದು 
ಆನ್ನು ಜನಕ ಸರಮಾಣುವೂ ಸಂಯೋಜಿತವಾಗಿವೆ. ಹಾಗೆಯೇ , ಉಪ್ಪಿನ ಅಣುವಿ 
ನಲ್ಲಿ ಒಂದು ಸೋಡಿಯಂ ಪರಮಾಣುವೂ ಒಂದು ಕ್ಲೋರೀನ್ ಪರಮಾಣುವೂ 
ಮಿಲನವಾಗಿರುತ್ತವೆ. ಇವುಗಳನ್ನು ತೋರಿಸಲು 20 ಮತ್ತು NaCl ಎಂಬ ಸಂಕೇತ 


ಪೀಠಿಕೆ 


ಗಳನ್ನು ಉಪಯೋಗಿಸುತ್ತಾರೆ. ಅವೊಗಾಡೋ ವಿಜ್ಞಾನಿಯೂ ಕೂಡ ಈ 
ತತ್ತ್ವವನ್ನೇ ಆಧಾರವಾಗಿಟ್ಟುಕೊಂಡು, ಕ್ರಿಯೆಗಳಲ್ಲಿ ಭಾಗವಹಿಸುವ ಅನಿಲಗಳ 
ಗಾತ್ರಗಳಿಗೆ ಸಂಬಂಧಪಟ್ಟ ನಿಯಮಗಳನ್ನು ಪ್ರತಿಪಾದಿಸಿದನು , 1869 ರಲ್ಲಿ 
ಮೆಂಡಲೀಫ್ ವಿಜ್ಞಾನಿಯು ಮೂಲಭೂತ ವಸ್ತುಗಳಿಗೆ ಸಂಬಂಧಪಟ್ಟಂತೆ ಒಂದು 
ಪುನರಾವರ್ತನ ಕೋಷ್ಟಕದಂತಿರುವ ಪಟ್ಟಿ ( periodic table ) ಯನ್ನು ರಚಿಸಿ 
ದನು. ಈ ಪಟ್ಟಿಯಲ್ಲಿ ವಿವಿಧ ವಸ್ತುಗಳನ್ನು ಅಡ್ಡಸಾಲುಗಳಲ್ಲಿಯೂ , ಕಂಬದ 
ಸಾಲುಗಳಲ್ಲಿಯೂ ನಿರ್ದಿಷ್ಟ ಸ್ಥಾನಗಳಲ್ಲಿ ಅಳವಡಿಸಿರುತ್ತದೆ. ರಾಸಾಯನಿಕ ಲಕ್ಷಣ 
ಗಳನ್ನು ಅನ್ವಯ ಮಾಡುವುದರ ಮೂಲಕ ರಸಾಯನಶಾಸ್ತ್ರದ ಬೆಳವಣಿಗೆಯಲ್ಲಿ 
ಇದು ಒಂದು ಪ್ರಮುಖವಾದ ಘಟ್ಟವನ್ನು ಸೂಚಿಸುತ್ತದೆ. 


ಹತ್ತೊಂಭತ್ತನೆಯ ಶತಮಾನದಲ್ಲಿ ರಸಾಯನಶಾಸ್ತ್ರದಲ್ಲಿ ಗಣನೀಯವಾದ 
ಪ್ರಗತಿಯು ಕಂಡುಬಂದಿತು. ಅದರ ಮುಖ್ಯವಾದ ಅಂಶಗಳು ಹೀಗಿರುತ್ತವೆ. 
ಹಲವಾರು ಬಾಹ್ಯರೂಪಗಳನ್ನು ಹೊಂದಿರುವ ಎಲ್ಲ ವಸ್ತುಗಳನ್ನೂ ಭಿನ್ನ ಲಕ್ಷಣ 
ಗಳನ್ನೊಳಗೊಂಡಿರುವ ಕೇವಲ 92 ಮೂಲಭೂತ ವಸ್ತು ( element ) ಗಳನ್ನಾಗಿ 
ವಿಂಗಡಿಸಬಹುದು. ಈ ಒಂದೊಂದು ವಸ್ತುವಿಗೂ ಒಂದು ಅಭೇದ್ಯ ಪ್ರಮಾಣದ 
ಪರಮಾಣುವಿರುತ್ತದೆ, ಅಂದಮೇಲೆ ಎಲ್ಲ ವಸ್ತುಗಳೂ ವಿವಿಧ ಪ್ರಮಾಣಗಳಲ್ಲಿ 
ಸಂಯೋಜನೆಯನ್ನು ಹೊಂದಿರುವ ಭಿನ್ನ ಪರಮಾಣುಗಳನ್ನು ತಮ್ಮ ಅಣುಗಳ 
ರಚನೆಯಲ್ಲಿ ಹೊಂದಿರುತ್ತವೆಂದು ಅರ್ಥವಾಗುತ್ತದೆ. ಎಲ್ಲ ಪರಮಾಣುಗಳೂ 
ತಮ್ಮ ತೂಕಗಳಲ್ಲಿ ಭೇದಗಳನ್ನು ಹೊಂದಿರುತ್ತವೆ. ಒಂದೊಂದು ಪರಮಾಣುವಿನ 
ತೂಕವನ್ನು ನಿರ್ದಿಷ್ಟವಾಗಿ ತಿಳಿಸಲಾಗದಿದ್ದರೂ , ಅತ್ಯಂತ ಹಗುರವಾದ ಜಲಜನಕದ 
ಪರಮಾಣುವನ್ನು ಆಧಾರವಾನವನ್ನಾಗಿ ಇಟ್ಟುಕೊಂಡು, ಅದನ್ನು ಯಾವ ಸಂಖ್ಯೆ 
ಯಿಂದ ಗುಣಿಸಿದರೆ ಮಿಕ ಪರಮಾಣುಗಳ ತೂಕಗಳನ್ನು ತಿಳಿಯಬಹುದೋ ಆ 
ಸಂಖ್ಯೆಯನ್ನು ಆ ಪರಮಾಣುವಿನ ತೂಕ ( atomic weight ) ವನ್ನು ಸೂಚಿಸಲು 
ಉಪಯೋಗಿಸಲಾಗುತ್ತದೆ, ಜಲಜನಕದ ಪರಮಾಣುವಿನ ತೂಕವನ್ನು 1 ಎಂಬ 
ಮೂಲಮಾನವನಾಗಿ ಇಟ್ಟುಕೊಂಡರೆ , ಅದೇ ಪ್ರಮಾಣದಲ್ಲಿ ಆಮ್ಲಜನಕದ 
ಪರಮಾಣು ತೂಕದ ಸಂಖ್ಯೆ 16 ಆಗಿಯೂ , ಕೊರೀನ್‌ಗೆ 35 - 5 ಆಗಿಯೂ , 
ಯುರೇನಿಯಂಗೆ 238 ಆಗಿಯೂ ಇರುತ್ತದೆ. ಮೇಲೆ ತಿಳಿಸಿದ ಮೆಂಡಲೀಫ್ 
ಪಟ್ಟಿಯಲ್ಲಿ ಎಲ್ಲ ವಸ್ತುಗಳೂ , ಅವುಗಳ ಪರಮಾಣು ತೂಕ ಸಂಖ್ಯೆಗಳು ಅನು 
ಕ್ರಮವಾಗಿ ಹೆಚ್ಚು ಈ ಹೋಗುವ ರೀತಿಯಲ್ಲಿ, ನಿರ್ದಿಷ್ಟ ಸ್ಥಾನಗಳಲ್ಲಿ ಅಡಕ 
ವಾಗಿರುತ್ತವೆ, 


19 ನೆಯ ಶತಮಾನದಲ್ಲಿ ಪರಮಾಣುಗಳ ಗಾತ್ರ ಮತ್ತು ನಾಸ್ತವ ತೂಕ 
ಗಳನ್ನು ಕಂಡುಹಿಡಿಯಲು ಕೆಲವು ಪ್ರಾಯೋಗಿಕ ಮಾರ್ಗಗಳನ್ನು ಕೈಕೊಳ್ಳ 
ಲಾಯಿತು. ಒಂದು ಸಣ್ಣ ಉದಾಹರಣೆಯಿಂದ ಇದನ್ನು ವಿಶದಪಡಿಸಬಹುದು : 


ಪರಮಾಣು ಮತ್ತು ಅದರ ರಚನೆ 


ವಿಶಾಲವಾದ ಮೇಲೆಯನ್ನು ಹೊಂದಿರುವ ನೀರಿನ ಮೇಲೆ ಒಂದು ಸಣ್ಣ ತೈಲ 
ಬಿಂದುವನ್ನು ಹಾಕಿದರೆ ಅದು ಇಡೀ ಮೇಲ್ಪೆಯ ಮೇಲೆ ಹರಡುತ್ತದೆ. ಇದು 
ಏಕರೂಪವಾಗಿ ವ್ಯಾಪಿಸಿದರೆ, ಅದರ ಮೇಲ್ಬಾಗದ ಪರೆಯ ದಪ್ಪವು ಒಂದು ಅಣುವಿನ 
ಪ್ರಮಾಣಕ್ಕೆ ಸಮನಾಗಿರುವುದೆಂದು ಭಾವಿಸಿ, ಒಟ್ಟು ಕ್ಷೇತ್ರಫಲವು ಗೊತ್ತಿರುವುದ 
ರಿಂದ, ಅದರಲ್ಲಿ ಎಷ್ಟು ಅಣುಗಳಿರುತ್ತವೆಂಬುದು ಗೊತ್ತಾಗುತ್ತದೆ. ಮೂಲಬಿಂದು 
ವಿನ ಗಾತ್ರವು ತಿಳಿದಿರುವುದರಿಂದ , ಒಂದು ಅಣುವಿನ ಗಾತ್ರ ಮತ್ತು ವ್ಯಾಸದ 
ಅಂದಾಜನ್ನು ಮಾಡಲು ಸಾಧ್ಯವಾಗುತ್ತದೆ. ಈ ರೀತಿಯಲ್ಲಿ ಪರಮಾಣುವಿನ 
ವ್ಯಾಸವು 10 - 8 ಸೆಂ . ಮೀ . ಪ್ರಮಾಣವಿರುವಂತೆ ಭಾಸವಾಯಿತು. ಗಾತ್ರದ 
ಅಂದಾಜನ್ನು ತಿಳಿದ ಮೇಲೆ, ಪರಮಾಣುವಿನ ವಾಸ್ತವ ಜಡಾಂಶವನ್ನು ಕೂಡ 
ಕಂಡುಹಿಡಿಯಬಹುದು, ಈ ಗಣನೆಯ ಪ್ರಕಾರ ಒಂದು ಪರಮಾಣುವಿನ ತೂಕದ 
ಪ್ರಮಾಣವು ಸುಮಾರು 10 - 23 ಗ್ರಾಂ ಇರುವಂತೆ ತೋರಿಬಂದಿತು . 

ಡಾಲ್ಟನ್ ತನ್ನ ಪರಮಾಣು ಸಿದ್ದಾಂತವನ್ನು ಪ್ರತಿಪಾದಿಸಿದ ನಂತರ 
ಸುಮಾರು 100 ವರ್ಷಗಳ ಅವಧಿಯಲ್ಲಿ ನಡೆಸಲಾದ ಹಲವಾರು ಸಂಶೋಧನೆ 
ಗಳಿಂದ ರಸಾಯನಶಾಸ್ತ್ರದಲ್ಲಿ ನಡೆದ ಬೆಳವಣಿಗೆಯಲ್ಲಿ ರಾಸಾಯನಿಕ ಕ್ರಿಯೆ 
ಗಳಿಂದ ಹೊಸ ವಸ್ತುಗಳನ್ನು ಕಂಡುಹಿಡಿಯುವುದನ್ನು ಅವಲಂಬಿಸಿದ್ದಿ ತೇ ಹೊರತು 
ಪರಮಾಣುವಿಗೆ ಸಂಬಂಧಪಟ್ಟ ಮೂಲಜ್ಞಾನದಲ್ಲಿ ಯಾವ ವೃದ್ಧಿಯೂ ಆಗಲಿಲ್ಲ. 
ಪರಮಾಣವು ಅಭೇದ್ಯವಾದ ಕಣವೆಂಬ ಭಾವನೆಯೇ ತಳಹದಿಯಾಗಿದ್ದುದರಿಂದ 
ರಚನೆಯ ಪ್ರಶ್ನೆಯೇ ಏಳಲು ಸಾಧ್ಯವಾಗಲಿಲ್ಲ . ಈ ಸ್ಥಿತಿಯು 19 ನೆಯ ಶತ 
ಮಾನದ ಕೊನೆಯವರೆಗೂ ಇದ್ದಿತು. 
1 : 3 ನವೀನ ಭೌತಶಾಸ್ಪದ ಉದಯ – 
- ಅನಿಲಗಳ ಮೂಲಕ ವಿದ್ಯುದ್ವಹನ 

1897 ರಲ್ಲಿ ಜೆ , ಜೆ. ಥಾಂಸನ್ ಎಂಬ ಬ್ರಿಟಿಷ್ ವಿಜ್ಞಾನಿಯು ಮಾಡಿದ 
ಕ್ಯಾಥೋಡ್ ಕಿರಣಗಳಿಗೆ ಸಂಬಂಧಪಟ್ಟ ಕೆಲವು ಮುಖ್ಯ ಪ್ರಯೋಗಗಳು 
ವೈಜ್ಞಾನಿಕ ದೃಷ್ಟಿಯಲ್ಲಿ ಒಂದು ಹೊಸ ಕೋನವನ್ನೇ ತೋರಿಸಿಕೊಟ್ಟವು. ಭೌತ 
ಶಾಸ್ತ್ರದಲ್ಲಿ ಒಂದು ನವೀನ ಯುಗವು ಆರಂಭವಾಯಿತು. ಅದರೊಂದಿಗೆ ಪರಮಾಣು 
ವಿಜ್ಞಾನವೂ ಒಂದು ಹೊಸ ರೂಪವನ್ನು ತಾಳಿತು. ವಿಜ್ಞಾನದ ಇತಿಹಾಸದಲ್ಲಿಯೇ 
ಇದೊಂದು ಕ್ರಾಂತಿಕರವಾದ ಘಟನೆ. 

ಈಗಿನ ಕಾಲದಲ್ಲಿ ವಿಶೇಷವಾಗಿ ಬಳಕೆಯಲ್ಲಿರುವ ನಿಯಾನ್ ಅನಿಲದಿಂದ 
ತುಂಬಿದ ನಾಳಿಕೆಗಳಲ್ಲಿ ವಿದ್ಯುಚ್ಛಕ್ತಿಯ ಪ್ರವಾಹದಿಂದ ಉಂಟಾಗುವ ಜೋತಿಯು 
ಉತ್ಪನ್ನವಾಗುವ ರೀತಿಯಲ್ಲಿಯೇ ಸುಮಾರು 70 ವರ್ಷಗಳ ಹಿಂದೆ ಪ್ರಪ್ರಥಮವಾಗಿ 
ಪ್ರಯೋಗವನ್ನು ಮಾಡಲಾಯಿತು, ಸಾಧಾರಣ ಒತ್ತಡಗಳಲ್ಲಿ ವಿದ್ಯುತ್ತಿನ ಪ್ರವಾ 
ಹಕ್ಕೆ ಅವಕಾಶವಿಲ್ಲದಿದ್ದರೂ , ಆ ಅನಿಲದ ಒತ್ತಡವನ್ನು 10 ಪ್ರಮಾಣಕ್ಕಿಂತ 


9 


1 . 


ಪೀಠಿಕೆ 


ಕಡಮೆ ಮಾಡಿದರೆ ( ಅಂದರೆ, 1 ಮಿ . ಮೀ . ಗಿಂತ ಕಡಿಮೆ ಪ್ರಮಾಣದ ಒತ್ತಡ : 
ಒಂದು ಸಾಮಾನ್ಯ ಗಾಳಿಯ ಒತ್ತಡ... 760 ಮಿ . ಮೀ . ಒತ್ತಡ) ವಿದ್ಯುತ್ 
ಪ್ರವಾಹವು ಸರಾಗವಾಗಿ ಸಾಗಲು ಪ್ರಾರಂಭವಾಗುತ್ತದೆ. ಇದಕ್ಕಾಗಿ ಉಪ 
ಯೋಗಿಸಲಾದ ಉಪಕರಣವನ್ನು ಚಿತ್ರ 1 -1 ರಲ್ಲಿ ತೋರಿಸಲಾಗಿದೆ . 


ಋ . ವಿ.ಕಣಗಳು 


- 5000CY 

ಟಿ ತ್ರ 1 € 1 
T ಎಂಬುದು ಒಂದು ಗಾಜು ನಾಳಿಕೆ , ಅದರ ಮಧ್ಯಭಾಗದಲ್ಲಿ A ಮತ್ತು C 
ಎಂಬ ಎರಡು ಲೋಹದ ತಗಡುಗಳನ್ನು ಸ್ಥಾಪಿಸಿರುತ್ತದೆ. ಇವುಗಳ ಮಧ್ಯಭಾಗದಲ್ಲಿ 
ಸಣ್ಣ ಸೂಚೀರಂಧ್ರಗಳನ್ನು ಕೊರೆಯಲಾಗಿದೆ. ) ಎಂಬ ಪಾರ್ಶ್ವವನ್ನು ನಾಳಿಕೆಯ 
ಮೂಲಕ ಒಂದು ಅನಿಲ ವಿರೇಚಕ (vacuum pump ) ಕ್ಕೆ ಸಂಬಂಧಿಸಲಾಗಿದೆ, 
A ಮತ್ತು C ಗಳನ್ನು ತಂತಿಗಳ ಮೂಲಕ ಸುಮಾರು 50000 ವೋಲ್ಗ ಳ 
ಪ್ರಮಾಣದ ವಿದ್ಯುತ್ಕೋಶಕ್ಕೆ ಸಂಬಂಧವನ್ನು ಕಲ್ಪಿಸಿರುತ್ತದೆ. C ಎಂಬುದು. 
ಋಣ ( - ) ಧ್ರುವಕೂ A ಎಂಬುದು ಧನ ( 1 ) ಧ್ರುವಕೂ ಸಂಪರ್ಕವಾಗಿರು 
ವಂತೆ ತಿಳಿಯೋಣ. 7 ಮತ್ತು 1 ಎಂಬ ಎರಡು ಪ್ರಕಾಶ ತಟ್ಟೆಗಳನ್ನು 
ಎರಡು ಕಡೆಗಳಲ್ಲಿ ಅಳವಡಿಸಲಾಗಿದೆ . ಇವುಗಳನ್ನು ಜಿಂಕ್ ಬೈಂಡ್ ಎಂಬ 
ವಸ್ತುವಿನಿಂದ ಲೇಪಿಸಿರುವುದರಿಂದ, ಇವುಗಳ ಮೇಲೆ ಪ್ರಕಾಶ ಕಿರಣಗಳು 
ಅಧಿಪತನವಾದರೆ ಅವುಗಳು ಸ್ಪುರಣ ( luoresce ) ಗೊಳ್ಳುತ್ತವೆ. ಹೊರಗಿನ ಗಾಳಿಯ 
ಸಂಪರ್ಕವಿಲ್ಲದಂತೆ ನಾಳಿಕೆಯನ್ನು ಮೊಹರು ಮಾಡಿ, ಪಂಪಿನ ಮೂಲಕ ಒಳಗಿನ 
ಗಾಳಿಯ ಒತ್ತಡವನ್ನು ಕ್ರಮೇಣ ಕಡಮೆ ಮಾಡುತ್ತ ಹೋಗಿ, ಅದರ ಪ್ರಮಾಣವು 
ಅತಿ ಕನಿಷ್ಟ ವಾಗಿ ( ಮಿ . ಮೀ . ಗಿಂತ ಕಡಮೆ ) ಇರುವಾಗ, ನಾಳಿಕೆಯ ಒಳಗಡೆ 
ಒಂದು ಪ್ರಕಾಶಮಾನವಾದ ಝರಿಯು C ಮತ್ತು A ಗಳ ನಡುವೆ ಹರಿಯುತ್ತಿರು 
ವುದನ್ನು ಕಾಣುತ್ತೇವೆ, ಹೊರಗಿನ ವಿದ್ಯುತ್ತಿನ ಒತ್ತಡವು ಅತಿ ಹೆಚ್ಚಾಗಿದ್ದು 
(50,000 V ) ಒಳಗಿನ ಅನಿಲದ ಒತ್ತಡವು ಅತಿ ಕನಿಷ್ಠ ಪ್ರಮಾಣದಲ್ಲಿರುವಾಗ, 
ಈ ವಿದ್ಯುತ್ ಪ್ರವಾಹವು ಸಾಗುತ್ತದೆ. ಇವುಗಳು ವಿದ್ಯುತ್ತನ್ನು ಹೊಂದಿರುವ 
ಸೂಕ್ಷ್ಮ ಕಣಗಳಂತೆ ವರ್ತಿಸುವುದನ್ನು ಸಮರ್ಥಿಸಬೇಕಾದರೆ ಒಂದು ಶಕ್ತಿಯುತವಾದ 
ದಂಡಕಾಂತ (bar magnet) ವನ್ನು ಹತ್ತಿರ ತಂದರೆ, ನೇರವಾಗಿ ಪ್ರಸಾರವಾಗುತ್ತಿದ್ದ 


ಪರಮಾಣು ಮತ್ತು ಅದರ ರಚನೆ 


ಕಣಗಳ ಸಮೂಹವು ಬಾಗುತ್ತದೆ, ದಂಡಕಾಂತದ ಉತ್ತರ ಧ್ರುವವು ಒಂದು 
ಕಡೆ ಬಾಗಿಸಿದರೆ , ದಕ್ಷಿಣ ಧ್ರುವದಿಂದ ಇದಕ್ಕೆ ವಿರೋಧವಾಗಿರುವ ಕಡೆ ಬಾಗು 
ವುದನ್ನು ಕಾಣಬಹುದು. 

ಇಷ್ಟೇ ಅಲ್ಲ, ಈ ಕಣಗಳ ಸಮೂಹಗಳು ಎರಡು ಬಗೆಯಾಗಿರುವಂತೆಯೂ 
ಭಾಸವಾಗುತ್ತದೆ. ಇವುಗಳಲ್ಲಿ ಕೆಲವು ಧನ ಧ್ರುವವಾದ A ತಗಡಿಗೆ ಆಕರ್ಷಿಸಲ್ಪಟ್ಟು 
ಅದರ ರಂಧ್ರಗಳ ಮೂಲಕ ಹೊರಗೆ ಪ್ರಸಾರವಾಗಿ 2 ತಗಡನ್ನು ಉಜ್ವಲಿಸು 
ಇವೆ. ಇವುಗಳು ಋಣವಿದ್ಯುತ್ತನ್ನು (negative charge) ಹೊಂದಿ ಕ್ಯಾಥೋಡ್ 
ಕಿರಣಗಳು ಅಥವಾ ಎಲೆಕ್ಟ್ರಾನ್ (electron ) ಎಂದು ಹೆಸರುವಾಸಿಯಾಗಿದೆ. ಇದೇ 
ರೀತಿಯಲ್ಲಿ A ನಿಂದ ಕಡೆಗೆ ಸಾಗುವ ಧನವಿದ್ಯುತ್ತನ್ನು ಹೊಂದಿರುವ ಕಣಗಳು 
ಪ್ರಯಾಣ ಮಾಡಿ, C ಯ ಮೂಲಕ ಅದರ ರಂಧ್ರಗಳಿಂದ ಹೊರಗೆ ಹೊರಟು 
Z , ಎಂಬ ತಗಡನ್ನು ಪ್ರಕಾಶಗೊಳಿಸುತ್ತವೆ. ಇವುಗಳನ್ನು ಧನವಿದ್ಯುತ್ ಕಣ 
( positive Tay) ಗಳೆಂದು ಕರೆಯಲಾಗಿದೆ. 

- ಈ ಪ್ರಯೋಗದಿಂದ ಗೊತ್ತು ಹಿಡಿಯಲಾದ ಅಂಶವು ಅತ್ಯಾಕ್ಷರಕರವಾದುದು. 
ಅಂದರೆ, ನಾಳಿಕೆಯಲ್ಲಿರುವ ಅನಿಲದ ಪರಮಾಣುಗಳು ವಿಭಜನೆ ಹೊಂದಿ, ಅದರ 
ಪರಿಣಾಮವಾಗಿ ಹೊರಬೀಳುವ ಎರಡು ಭಾಗಗಳಲ್ಲಿಯೂ ವಿರೋಧ ಚಿಹ್ನೆಗಳನ್ನು 
ಹೊಂದಿರುವ ವಿದ್ಯುತ್ತನ್ನು ಹೊಂದಿರುವ ಕಣಗಳಿವೆ , ಋಣವಿದ್ಯುತ್‌ನ್ನು ಹೊಂದಿ 
ರುವ ಕಣಗಳು A ತಗಡಿನ ಕಡೆಗೆ ಪ್ರಯಾಣಮಾಡಿ, ಅದರ ರಂಧ್ರಗಳಿಂದ ಹೊರ 
ಬೀಳುತ್ತವೆ. ಧನವಿದ್ಯುತ್ತನ್ನು ಹೊಂದಿರುವ ಕಣಗಳು ವಿರೋಧ ನೇರದಲ್ಲಿ 
ತಗಡಿನಿಂದ ಆಕರ್ಷಿಸಲ್ಪಟ್ಟು ರಂದ್ರಗಳ ಮೂಲಕ ಹೊರಬೀಳುತ್ತವೆ. ಈ ಎರಡು 
ಬಗೆಯ ಕಣಗಳಲ್ಲಿ ಒಂದು ಮುಖ್ಯ ವ್ಯತ್ಯಾಸವಿರುತ್ತದೆ. ನಾಳಿಕೆಯಲ್ಲಿರುವ ಅನಿಲವು 
ಬೇರೆ ಬೇರೆಯಾಗಿದ್ದರೂ ಕೂಡ, ಋಣವಿದ್ಯುತ್ಕಣಗಳ ವಿದ್ಯುದಂಶ ( charge ) 
ವಾಗಲಿ, ತೂಕವಾಗಲಿ ಬದಲಾವಣೆ ಹೊಂದುವುದಿಲ್ಲ , ಧನವಿದ್ಯುತ್ಕಣಗಳ ತೂಕ 
ಗಳಾದರೋ , ಆ ಅನಿಲದ ರಚನೆಯನ್ನು ಅವಲಂಬಿಸಿರುತ್ತವೆ, 

ಜೆ , ಜೆ , ಥಾಂಸನ್ ತನ್ನ ಪ್ರಯೋಗಗಳಲ್ಲಿ ಋಣವಿದ್ಯುತ್ಕಣಗಳನ್ನು ವಿದ್ಯುತ್ 
ಮತ್ತು ಕಾಂತಕ್ಷೇತ್ರಗಳಿಗೆ ( electric and magnetic fields ) ಒಳಪಡಿಸುವುದರಿಂದ 
ಉಂಟಾಗುವ ಬಾಗುವಿಕೆಗಳನ್ನು ಸೂಕ್ಷ್ಮವಾಗಿ ಅಳತೆ ಮಾಡಿದ. ಇದರ 
ಫಲವಾಗಿ ( e = ಎಲೆಕ್ಟ್ರಾನ್ ಕಣದ ವಿದ್ಯುದಂಶ ; m = ಅದರ ಜಡಾಂಶ ) 
ಮೌಲ್ಯವು ಗೊತ್ತಾಯಿತು. ಇದಾದ ನಂತರ 1909 ರಲ್ಲಿ ಆರ್ . ಎ. ಮಲ್ಲಿಕನ್ 
ಎಂಬ ಅಮೆರಿಕನ್ ವಿಜ್ಞಾನಿಯು ತನ್ನದೇ ಆದ ವೈಶಿಷ್ಟ್ಯವನ್ನು ಪಡೆದ 
ಐತಿಹಾಸಿಕ ಪ್ರಯೋಗದಿಂದ ' e ' ಯ ಬೆಲೆಯನ್ನು ಕಂಡುಹಿಡಿದನು . ಈ 
ಪ್ರಯೋಗಗಳಿಂದ e' ಮತ್ತು ' ಗಳ ಪ್ರತ್ಯೇಕ ಮೌಲ್ಯಗಳು ನಿರ್ಧರಿತವಾದುವು. 
ಇದರಿಂದ ಸಾಧಿಸಲಾದ ಫಲಿತಾಂಶದ ಪ್ರಕಾರ, ಎಲೆಕ್ಟ್ರಾನ್ ವಿದ್ಯುತ್ಕಣವು ಜಲ 


ಜನಕದ ಪರಮಾಣುವಿನ ಜತಾಂಶದ ಸುಮಾರು 1 ಭಾಗದ ಜಡಾಂಶವನ್ನು 
ಹೊಂದಿದೆಯೆಂದು ವ್ಯಕ್ತವಾಯಿತು. ಅಂದರೆ , ಅಲ್ಲಿಯವರೆಗೆ ಅತಿಕನಿಷ್ಠವೆಂದು 
ಭಾವಿಸಲಾಗಿದ್ದ ಜಲಜನಕದ ಪರಮಾಣುವಿಗಿಂತ ಅತಿಕಡಮೆ ಪ್ರಮಾಣದ ಕಣವು 
ಒಂದಿದೆಯೆಂದು ಗೊತ್ತಾಯಿತು, ಇನ್ನು ಮುಂದೆ, ಅಭೇದ್ಯ ಕಣವೆಂದರೆ, ಎಲೆಕ್ಟ್ರಾನ್ 
ಕಣವೆಂದು ತಿಳಿಯಬೇಕು, ಈ ಕಣವು ವಿದ್ಯುದಂಶವನ್ನು ಹೊಂದಿ, ಆ ವಿದ್ಯು 
ದಂಶದ ಪ್ರಮಾಣವು ಅವಿಭಾಜ್ಯವೆಂದು ಗೊತ್ತಾಗಿದೆ, 
ಈ ಮೇಲಿನ ಪ್ರಯೋಗದಲ್ಲಿ ವ್ಯಕ್ತವಾದ ಮತ್ತೊಂದು ಪ್ರಮುಖ ಅಂಶವೇನೆಂದರೆ 
ಎಲೆಕ್ಟ್ರಾನ್ ಎಂಬ ಋಣವಿದ್ಯುತ್ತಿನ ಅಭೇದ್ಯ ಕಣವು ಎಲ್ಲ ಪರಮಾಣುಗಳಲ್ಲಿಯೂ 
ಇರಲೇಬೇಕಾದ ಸರ್ವವ್ಯಾಪಿಯಾದ ಕಣ, ಸರಮಾಣು ವಿಭಜನೆಯಲ್ಲಿ ಮತ್ತೊಂದು 
ಅಂಗವಾದ ಮತ್ತು ಆ ವಸ್ತುವಿನ ಪರಮಾಣು ತೂಕಕ್ಕೆ ಅನುಗುಣವಾದ ಕಣವು 
ಧನವಿದ್ಯುತ್ತನ್ನು ಹೊಂದಿರುವ ಕಣವೆಂದು ತಿಳಿಯಬೇಕು. ಚಿತ್ರ 1 .1 ರಲ್ಲಿ 
ತೋರಿಸಿರುವ ಧನವಿದ್ಯುತ್ಕಣಗಳೇ ಇವು. ಎಲ್ಲ ಪರಮಾಣುಗಳಿಗೂ ಆಧಾರಭೂತ 
ವಾಗಿರುವ ಜಲಜನಕದ ಪರಮಾಣುವನ್ನು ಉದಾಹರಣೆಗೆ ತೆಗೆದುಕೊಂಡರೆ , ಆ 
ಪರಮಾಣುವಿನಲ್ಲಿ ಎರಡು ಅಂಗಗಳಿವೆ : ಒಂದು ಖುಣವಿದ್ಯುತ್ತಿನ ಎಲೆಕ್ಟ್ರಾನ್ ; 
ಇನ್ನೊಂದು ಧನವಿದ್ಯುತ್ತಿನಪ್ರೋಟಾನ್ , ಈ ಎರಡು ಮೂಲಕಣಗಳ ವಿದ್ಯುದಂಶವು 
ಒಂದೇ ಆಗಿದ್ದು ಜಡಾಂಶಗಳಲ್ಲಿ ಬಹಳ ವ್ಯತ್ಯಾಸವಿರುತ್ತದೆ. 

ನಿದು ದಂಶ 
ಪ್ರೊ ವಾನ್ p) ( + ) 4.8 x 10- 10 e.S.11, 1 . 67• 10 - 24 ಗ್ರಾ೦ ( M ) 
ಎಲೆಕ್ಟ್ರಾನ್ (e) ( - ) 4.8 % 10- 10 ©.S.11 , 9.1 x 10 - 28 ಗ್ರಾ೦ ( m ) 
ಪ್ರೋಟಾನ್ ಜ ಡಾ೦ಶ M . 
ಎಲೆಕ್ಟ್ರಾನ್ ಜತಾಂಶ = = = 1835 ( ಸುಮಾರು) 

(11) 
ಅಂದರೆ, ಪರಮಾಣವು ನಿರ್ವಿದ್ಯುತ್ ( neutral) ಕಣವಾಗಿದ್ದು ಅದರ ಎರಡು 
ಅಂಗಗಳು ವಿರೋಧವಾಗಿದ್ದು ಸಮಾನ ಮೌಲ್ಯಗಳುಳ್ಳ ವಿದ್ಯುದಂಶಗಳನ್ನು ಹೊಂದಿ 
ರುತ್ತವೆ. ಇವುಗಳನ್ನು ಅಯಾನ್ ( lors ) ಅಥವಾ ವಿದ್ಯುದ್ವಾಹಿಗಳೆಂದು 
ಕರೆಯುವ ವಾಡಿಕೆಯಿದೆ. 


1 . 4 ಸರಮಾಣು ರಚನೆಯ ಆಕೃತಿಯ ವಿವಿಧ ಕಲ್ಪನೆಗಳು 
- ಪರಮಾಣುವಿಗೆ ರಚನೆಯಿದೆ ಮತ್ತು ಎಲೆಕ್ಟ್ರಾನ್ ಎಂಬ ವಿದ್ಯುದಂಶದ 
ಕಣವು ಅತಿಕನಿಷ್ಠ ಪ್ರಮಾಣದ ವಿದ್ಯುತ್ತನ್ನೂ ಜಡಾಂಶವನ್ನೂ ಹೊಂದಿ ಎಲ್ಲ 
ಪರಮಾಣುಗಳಲ್ಲಿಯೂ ಉಪಸ್ಥಿತನಾಗಿದೆಯೆಂದು ಪ್ರಯೋಗಗಳ ಸಮರ್ಥನೆಯು 
ದೊರೆತ ಮೇಲೆ, ಸಂಶೋಧನೆಗಳು ಅತಿರಭಸದಿಂದ ವಿಶ್ವದ ಎಲ್ಲ ಕಡೆಗಳಲ್ಲಿಯೂ 
ನಡೆಯಲು ಆರಂಭವಾದುವು. ಪ್ರಕೃತಿಯೂ ಕೂಡ ತನ್ನ ಮರ್ಮಗಳನ್ನು 
ಹೊಸ ಹೊಸ ಸವಾಲುಗಳ ಮೂಲಕ ಹೊರಗೆಡಹಲು ಆಗಂಭಮಾಡಿತು, ಇದರ 


ಪರಮಾಣು ಮತ್ತು ಅದರ ರಚನೆ 


ಪರಿಣಾಮವಾಗಿ ಕಿರಣಗಳು, ವಿಕಿರಣ ಕ್ರಿಯಾಶಕ್ತಿ ( radioactivity ) 
ಮುಂತಾದ ನವೀನ ರೀತಿಯ ಸಂಭವಗಳು ಉಂಟಾದುವು. ಈ ಸಂಶೋಧನೆಗಳಿಂದ 
ಪರಮಾಣುವಿನ ರಚನೆಯ ಬಗೆಗೆ ಹೆಚ್ಚು ಹೆಚ್ಚು ಜ್ಞಾನ ಉಂಟಾಯಿತು. ಅತಿ 
ವೇಗವಾಗಿ ಚಲಿಸುವ ಎಲೆಕ್ಟ್ರಾನ್‌ಗಳನ್ನು ಒಂದು ಗಟ್ಟಿಯಾದ ಲೋಹದ ತುಂಡಿನ 
ಮೇಲೆ ಘರ್ಷಣೆ ಮಾಡಿಸಿದರೆ , ಇದರ ಪರಿಣಾಮವಾಗಿ ಹೊರಬೀಳುವ ಕಣಗಳೇ 
X - ಕಿರಣಗಳು , ಸಾಮಾನ್ಯ ಬೆಳಕಿಗಿಂತ ಸುಮಾರು 1000 ಕ್ಕಿಂತ ಹೆಚ್ಚು 
ಪಾಲು ಶಕ್ತಿಯನ್ನು ಹೊಂದಿರುವ ಈ ಕಿರಣಗಳ ಪ್ರಭಾವವನ್ನು ಕಂಡು ಚಕಿತನಾದ 
ಮಾನವನು ಅತಿಶೀಘ್ರದಲ್ಲಿಯೇ ಅದರ ತಾಂತ್ರಿಕ ಮತ್ತು ವೈದ್ಯಕೀಯ ಉಪಯೋಗ 
ಗಳನ್ನು ಮನಗಂಡನು . ಹಾಗೆಯೇ , ಯುರೇನಿಯಂ, ರೇಡಿಯಂ ಮುಂತಾದ 
ಅತಿ ಭಾರವಾದ ವಸ್ತುಗಳಿಂದ ನಿರಂತರವಾಗಿ ಹೊರಬೀಳುತ್ತಿರುವ ಅಗಾಧ ಶಕ್ತಿ, 
ಯುಳ್ಳ , 8 ಮತ್ತು ? - ಕಿರಣಗಳ ಸ್ವರೂಪವನ್ನೂ ಕಂಡುಹಿಡಿದನು, 

ಈ ಹಲವಾರು ಮೂಲಭೂತವಾದ ಪ್ರಯೋಗಗಳಿಂದ ಪರಮಾಣುವಿನ 
ರಚನೆಯ ವಿಷಯವಾಗಿ ನಮಗೆ ಹೊಸ ಹೊಸ ಚಿತ್ರಗಳು ಕಂಡುಬಂದುವು. ಹೆಚ್ಚು 
ಹೆಚ್ಚು ಪ್ರಯೋಗಗಳನ್ನು ಮಾಡಿದಂತೆಲ್ಲ ನನ್ನ ಭಾವನೆಯಲ್ಲಿ ಗೋಚರವಾಗುವ 
ಚಿತ್ರಗಳೂ ಕೂಡಕ್ರಮೇಣ ಬದಲಾಗುತ್ತ ಹೋಗಿವೆ . ವೈಜ್ಞಾನಿಕ ಮಾರ್ಗಕ್ಕೆ 
ಈ ಅನುಭವವು ಸಹಜವಾಗಿಯೇ ಇದ್ದರೂ , ಇವುಗಳ ಪರಿಣಾಮಗಳು ಬಹಳ 
ವಿಸ್ಮಯಕಾರಿಯಾಗಿವೆ. ಇವುಗಳ ಚರಿತ್ರೆಯೇ ಮುಂದಿನ ಅಧ್ಯಾಯಗಳಲ್ಲಿ ವಿಶದ 
ನಾಗುತ್ತದೆ. ಆದರೂ ಒಂದು ಒಟ್ಟುಗೂಡಿಸುವ ಚಿತ್ರದ ಹಿನ್ನೆಲೆಯ ಆವಶ್ಯಕತೆ 
ಯಿರುವುದರಿಂದ ಈಗ ಅದನ್ನು ಇಲ್ಲಿ ಬಹಳ ಸ್ಕೂಲವಾಗಿ ಸೂಚಿಸಬಹುದು, 

ಮೊಟ್ಟ ಮೊದಲಿನ ಚಿತ್ರವು ಜೆ. ಜೆ. ಥಾಂಸನ್ನನಿಂದ ಕಲ್ಪಿತವಾದುದು. ಇದರ 
ಪ್ರಕಾರ ಪರಮಾಣವು ಕಡುಬಿನ ಆಕಾರವನ್ನು ಹೊಂದಿ ಇದಕ್ಕೆ ಮಧ್ಯ ತಿರುಳೂ 
(central Core) ಇದ್ದು ಅದರ ಮೇಲೈಯಲ್ಲಿ ಸಣ್ಣ ಗೋಲಿಗಳಂತೆ ಹುದುಗಿಟ್ಟ 
ರುವ ಎಲೆಕ್ಟ್ರಾನ್ ಗಳು ಇರುತ್ತವೆ, ತಿರುಳಿನ ಧನವಿದ್ಯುತಿಗೂ ಋಣವಿದ್ಯುತ್ತಿಗೂ 
ವಿದು ತಣಕೂ ನಡುವೆ ಆಕರ್ಷಕ ರೂಪವಾದ ಬಂಧಕ ಶಕ್ತಿ ಇದೆ . ಧನವಿದ್ದು 
ತನ್ನು ಹೊಂದಿರುವ ಮಧ್ಯಭಾಗದಲ್ಲಿಯೇ ಬಹುತೇಕದ ಪರಮಾಣುವಿನ ತೂಕದ 
ಸತ್ಯವಿರುತ್ತದೆ. ಈ ಕಲ್ಪನೆಗೆ ಪರಮಾಣುವಿಗೆ ಒಂದು ಘನವಸ್ತುವಿನ ರಚನೆಯಿರ 
ಬೇಕೆಂಬ ಭ್ರಮೆಯೇ ಕಾರಣವಾಗಿರಬೇಕು! 

1911 ರಲ್ಲಿ ಗದರ್‌ಫರ್ಡ್ ಎಂಬ ನ್ಯೂಜಿಲೆಂಡ್ ವಿಜ್ಞಾನಿಯು ಒಂದು 
ಮುಖ್ಯ ಪ್ರಯೋಗವನ್ನು ಮಾಡಿದ್ದರ ಫಲವಾಗಿ ಪರಮಾಣುವಿನ ರಚನೆಯು 
ಬದಲಾಗಬೇಕಾಯಿತು. ಆ ಪ್ರಯೋಗದಲ್ಲಿ ವಿಕಿರಣ ಕ್ರಿಯಾಶಕ್ತಿಯಿಂದ 
ಹೊರಬೀಳುವ - ಕಿರಣಗಳನ್ನು ಒಂದು ಸಣ್ಣ ಚಿನ್ನದ ಪದರ (gold foil) ದ 
ಮೂಲಕ ಹಾಯಿಸಿದನು, ಆ ಪದರದಿಂದ ಚದರಿಸಲ್ಪಟ್ಟ ೧ - ಕಿರಣಗಳು ಎಲ್ಲ 


ಪೀಠಿಕೆ 


1 


ನೇತ್ರಗಳಲ್ಲಿಯೂ ಪ್ರಚಲಿತವಾದರೂ , ಅವುಗಳಲ್ಲಿ ಕೆಲವು ಮಾತ್ರ ಸುಮಾರು 150° 
ಗಳಿಗಿಂತ ಹೆಚ್ಚಾದ ಮಾರ್ಗಪರಿವರ್ತನೆ (defection) ಗಳನ್ನು ಹೊಂದಿದ್ದುದು 
ಭಾಸವಾಯಿತು. ಇದನ್ನು ಸಮರ್ಥಿಸಬೇಕಾದರೆ, ಥಾಂಸನ್ನಿನ ಕಡುಬು ಚಿತ್ರವನ್ನು 
ತೊಡೆದುಹಾಕಬೇಕಾಯಿತು, ಏತಕೆಂದರೆ , ಅಷ್ಟು ಹೆಚ್ಚು ಗಾತ್ರದ ಕೋನಗಳ 
ಮೂಲಕ ಮಾರ್ಗಪರಿವರ್ತನೆಯಾಗಬೇಕಾದರೆ, ಆ « - ಕಣಗಳು ಪರಮಾಣುವಿನ 
ಚದರಿಸುವ ಕೇಂದ್ರ ( Scattering Centres ) ಗಳಿಗೆ ಅತಿ ಸಮೀಪವಾಗಿ ಹೋಗ 
ಬೇಕಾದುದು ಅನಿವಾರ್ಯವಾಯಿತು, ಮತ್ತು ಗಣಿತಶಾಸ್ತ್ರದ ಸಮರ್ಥನೆಯ 
ಪ್ರಕಾರ, ಆ ಕಣಗಳ ಅಂತರವನ್ನು 10- 12 ಸೆಂ . ಮೀ . (cm) ಇರಬೇಕೆಂದು ನಿರ್ಧರಿಸ 
ಲಾಯಿತು. ಪರಮಾಣುವಿನ ತ್ರಿಜ್ಯವು10- 8 ಸೆಂ . ಮೀ . ಎಂದು ಗೊತ್ತಿದ್ದುದರಿಂದ, 
ಈ ಹೊಸ ಅಂತರವು ಅದರ ಭಾಗದಷ್ಟಾಯಿತು. ಅಂದರೆ, ಪರಮಾಣುವಿಗೆ 
ಚದರಿಸುವ ಸಾಮರ್ಥ್ಯವನ್ನು ಹೊಂದಿರುವ ತಿರುಳಿನಂತಿರುವ ಕೇಂದ್ರವು 10 - 12 
ಸೆಂ . ಮೀ . ಅಷ್ಟು ಸಣ್ಣ ಅವಕಾಶದ ಗಾತ್ರದಲ್ಲಿ ಕೇಂದ್ರೀಕೃತವಾಗಿರಬೇಕು. ಈ 
ಕಲ್ಪನೆಯ ಪ್ರಕಾರ, ಪರಮಾಣುವಿನ ತ್ರಿಜ್ಯ 10 - 8 ಸೆಂ . ಮೀ . ಎಂದಿಟ್ಟುಕೊಂಡರೆ, 
ಆ ಗೋಳಾಕೃತಿಯ ಗಾತ್ರವು 10 - 24 CC ( ಘನ ಸೆಂ . ಮೀ .) ಆಗಿಯೂ , ಅದರಲ್ಲಿ 
ಪರಮಾಣುವಿನ ಗರ್ಭಪ್ರದೇಶ ( Core ) ವು 10- 12 ಸೆಂ . ಮೀ . ತ್ರಿಜ್ಯದ ಅಂದರೆ 
10- 36 cc ಗಾತ್ರವನ್ನು ಹೊಂದಿರುವುದಾಗಿಯೂ ಗೊತ್ತಾಗುತ್ತದೆ. ಅಂದರೆ, 
10- 24 cc ಆವರಣದಲ್ಲಿ 10- 36 cc ಗಾತ್ರವನ್ನು ಮಾತ್ರ ಹೊಂದಿರುವ ಗರ್ಭ 
ಪ್ರದೇಶವಿರಬೇಕಾದರೆ , ಪರಮಾಣು ಪ್ರಪಂಚವೆಲ್ಲವೂ ಶೂನ್ಯವಾಗಿಯೇ ಇರಬೇಕಾ 
ಗುತ್ತದೆ. ಇದಕ್ಕೆ ಹೋಲಿಕೆಯಾಗಿರುವುದೆಂದು ಇಡೀ ವಿಶ್ವದಲ್ಲಿರುವ ನಕ್ಷತ್ರಗಳ 
ನಡುವೆ ಇರುವ ಅಗಾಧ ಶೂನ್ಯಪ್ರದೇಶವನ್ನೆಲ್ಲ ಹೇಳಬೇಕಾಗುತ್ತದೆ. 


- ಇದೊಂದು ಕ್ರಾಂತಿಕಾರಕವಾದ ಕಲ್ಪನೆಯಾದರೂ ವಾಸ್ತವವೆಂದು ತಿಳಿಯ 
ಬೇಕಾಗುತ್ತದೆ. ಹೀಗಾಗಿ ಥಾಂಸನ್ನಿನ ಕಡುಬು ಚಿತ್ರವು ಮಾಯವಾಗಿ ರದರ್‌ 
ಫರ್ಡಿನ ಕೇಂದ್ರೀಕೃತ ರಚನೆ ( nuclear atom ) ಯ ಪರಮಾಣುವಿನ ಆವಶ್ಯ 
ಕತೆಯು ಕಂಡುಬಂದಿತು. ಈ ಚಿತ್ರದ ಪ್ರಕಾರ ಪರಮಾಣುವನ್ನು ಒಂದು ಸೌರ 
ವ್ಯ ಹದ ಮಾದರಿಯಾಗಿ ಗಣಿಸಬೇಕಾಗುತ್ತದೆ. ಜಲಜನಕದ ಪರಮಾಣುವನ್ನೇ 
ತೆಗೆದುಕೊಂಡರೆ ಇದರ ಕೇಂದ್ರವು 10- 13 ಸೆಂ . ಮೀ . ತ್ರಿಜ್ಯವನ್ನು ಹೊಂದಿರುವ 
ಘನವಿದ್ಯುತ್ತಿನ ಪೊಟಾನ್ , ಇದರಿಂದ 10 - 8 ಸೆಂ . ಮೀ . ದೂರದಲ್ಲಿ ಸುಮಾರು 
10-12 ಸೆಂ . ಮೀ . ತ್ರಿಜ್ಯದ ಎಲೆಕ್ಟ್ರಾನ್ ಕಣವಿರುತ್ತದೆ. ಪೊಟಾನ್ ತೂಕವು 
ಎಲೆಕ್ಟ್ರಾನ್‌ಗಿಂತ 1840 ರಷ್ಟು ಹೆಚ್ಚಾಗಿರುವುದರಿಂದ ಅದನ್ನು ಸೂರ್ಯ 
ನೆಂದು ಭಾವಿಸಿದರೆ, ಎಲೆಕ್ಟ್ರಾನನ್ನು ಭೂಮಿ ಗ್ರಹಕ್ಕೆ ಹೋಲಿಸಬೇಕಾಗುತ್ತದೆ. 
ಸೌರವ್ಯೂಹದಲ್ಲಿ ಬಂಧಕ ಶಕ್ತಿಯು ಗುರುತ್ವಾಕರ್ಷಣೆಯಿಂದ (gravitational ) 
ಉಂಟಾದರೆ, ಪರಮಾಣುರಚನೆಯಲ್ಲಿ ಇದು ವಿದ್ಯುದಾಕರ್ಷಣೆ ( electrostatic ) 
ರೂಪವನ್ನು ಹೊಂದಿರಬೇಕಾಗುತ್ತದೆ, ಇದೇ ಚಿತ್ರವನ್ನೇ ಮುಂದುವರಿಸಿ , 


ಪರಮಾಣು ಮತ್ತು ಅದರ ರಚನೆ 


ishon 


3 ಓವೆ. 


ಭೂಮಿಯು ಸೂರ್ಯನ ಸುತ್ತ ವೃತ್ತಾಕಾರದಲ್ಲಿ ಭ್ರಮಣಮಾಡುವಂತೆಯೇ 
ಎಲೆಕ್ಟ್ರಾನ್ ಕಣವೂ ಕೂಡಪೊಟಾನಿನ ಸುತ್ತ ಒಂದು ನಿರ್ದಿಷ್ಟ ವೃತ್ತದಲ್ಲಿ 
ಸುತ್ತುತ್ತಿರುವಂತೆ ಭಾವಿಸಲಾಯಿತು. ಇದೇ ರೀತಿಯಲ್ಲಿಯೇ ಸುಮಾರು 92, ಸಂಖ್ಯೆ 
ಯಲ್ಲಿರುವ ಪರಮಾಣುಗಳ ರಚನೆಯಲ್ಲಿಯೂ ಅವುಗಳಿಗೆ ಅನುಗುಣವಾದ ಸಂಖ್ಯೆ 
ಗಳಲ್ಲಿ ಪ್ರೋಟಾನ್ಗಳೂ ಎಲೆಕ್ಟ್ರಾನ್‌ಗಳೂ ಇದ್ದರೂ , ರಚನೆಯ ಮಾದರಿಯ 
ಒಂದೇ ರೀತಿ ಇರುತ್ತದೆಂದು ತಿಳಿಯಲಾಯಿತು. 

ಈ ಚಿತ್ರವನ್ನೇ ಮುಂದುವರಿಸಿದರೆ ಉಂಟಾಗುವ ಪರಿಣಾಮಗಳ ನ್ಯೂನತೆ 
ಗಳು ಶೀಘ್ರದಲ್ಲಿಯೇ ಕಂಡುಬಂದುವು. ಅಂದರೆ , ಸೌರವ್ಯೂಹದ ಹೋಲಿಕೆಯು 
ಪರಮಾಣುವಿಗೆ ಸರಿಹೊಂದುವುದಿಲ್ಲವೆಂದು ಕೆಲವು ವಿದ್ಯುತ್ ಶಾಸ್ತ್ರದ ತತ್ತ್ವಗಳಿಂದ 
ಗೊತ್ತಾಯಿತು, ಎಲೆಕ್ಟ್ರಾನ್‌ಗೆ ಖಣವಿದ್ಯುದಂಶವಿರುವುದರಿಂದ ಅದು ವೇಗದಿಂದ 
ವೃತ್ತಾಕಾರದಲ್ಲಿ ಸುತ್ತುತ್ತಿರುವಾಗ ಅದು ಒಂದು ವೇಗೋತ್ಕರ್ಷಕ್ಕೆ ಒಳಪಟ್ಟ 
ವಿದ್ಯುತ್ಕಣವಾಗುತ್ತದೆ, ಸಾಂಪ್ರದಾಯಿಕವಾದ ವಿದ್ಯುತ್ಕಾಂತೀಯ ತತ್ತ್ವದ 
ಪ್ರಕಾರ ( classical electromagnetic theory) ಅದರಿಂದ ನಿರಂತರವಾಗಿ 
ಶಕ್ತಿಯ ಉತ್ಸರ್ಜ ನೆ (emission of radiation ) ಯ ಪರಿಣಾಮದಿಂದ, 
ಕ್ರಮೇಣಶಕ್ತಿಯ ಕ್ಷಯವಾಗಿ ಎಲೆಕ್ಟ್ರಾನ್ ಕಣವು ಸ್ಥಿರವಾದ ವೃತ್ತದಲ್ಲಿರದೆ, ಅತಿ 
ಶೀಘ್ರದಲ್ಲಿಯೇ , ಕೇಂದ್ರದೊಳಕ್ಕೆ ಬಿದ್ದು ಅವಸಾನಗೊಳ್ಳಬೇಕಾಗುತ್ತದೆ. ಇದರ 
ದುಷ್ಪರಿಣಾಮವಾಗಿ ಪರಮಾಣುವಿನ ಭದ್ರತೆಗೇ (Stability) ಧಕ್ಕೆ ಬಂದಂತಾಗು 
ತದೆ, ಅದೃಷ್ಟದ ದೆಸೆಯಿಂದ ಭೂಮಿಯೂ ಸೂರ್ಯನಲ್ಲಿ ಲೀನವಾಗುವ ಸಂಭವ 
ವಿಲ್ಲದಿರುವುದು ನಮಗೆ ಧೈರ್ಯವನ್ನು ಕೊಟ್ಟಿದೆ ! 
1.5 ಬೋರ್ ವಿಜ್ಞಾನಿಯ ಕಲ್ಪನೆಗಳು 

ಪರಮಾಣುವಿನ ಭದ್ರತೆಯು ಸ್ಪಷ್ಟವಾಗಿರುವುದರಿಂದ, ಮೇಲಿನ ಮಾದರಿಯ 
ಚಿತ್ರದಲ್ಲಿಯೇ ಇರಬಹುದಾದ ನ್ಯೂನತೆಯನ್ನು ಸರಿಪಡಿಸಬೇಕಾಯಿತು. ಈ 
ಸವಾಲನ್ನು 1913 ರಲ್ಲಿ ನೀಲ್ ಬೋರ್‌ ಎಂಬ ಡೆನ್ಮಾರ್ಕಿನ ಪ್ರಸಿದ್ದ ವಿಜ್ಞಾನಿಯು 
ಅತಿ ಧೈರ್ಯದಿಂದ ಎದುರಿಸಿ, ಈಗಲೂ ಹೆಸರುವಾಸಿಯಾಗಿರುವ ತನ್ನ ಮೂಲ 
ಭೂತನಾದ ಪ್ರಮೇಯ (postulates) ಗಳನ್ನು ಮುಂದಿಟ್ಟನು. ಇವನ ದಿಟ್ಟತನ 
ದಿಂದ ಆಶ್ಚರ್ಯಕರವಾದ ಪ್ರಯೋಗಗಳ ಸಮರ್ಥನೆಯುಂಟಾಯಿತು. ಇವು 
ಗಳನ್ನು ಈಗ ಪ್ರಸ್ತಾವಿಸಬೇಕು, 

ಭೋರ್‌ ವಿಜ್ಞಾನಿಯು ಪ್ರತಿಪಾದಿಸಿದ ಮುಖ್ಯ ಆಧಾರಭಾವನೆಗಳು 
ಹೀಗಿವೆ : 

i , ಖಣವಿದ್ಯುತ್ತನ್ನು ಹೊಂದಿರುವ ಎಲೆಕ್ಟ್ರಾನ್ ಕಣವು ಕೇಂದ್ರದ 
ಸುತ್ತಲೂ ಭ್ರಮಣಮಾಡುವಾಗ ಕೆಲವೇ ಪಥಗಳಲ್ಲಿ ( orbits ) ಮಾತ್ರ ಇರಬಲ್ಲದು . 
ಹೀಗೆ ನಿರ್ದಿಷ್ಟ ಪಥಗಳಲ್ಲಿ ಸುತ್ತುವಾಗ ಅದು ಶಕ್ತಿಯನ್ನು ವಿಕಿರಣ ಮಾಡುವುದಿಲ್ಲ. 


ಇದು ಸಾಂಪ್ರದಾಯಿಕವಾಗಿದ್ದ ತತ್ತ್ವಗಳಿಗೆ ನೇರ ವಿರುದ್ಧವಾದುದು, ಒಂದೊಂದು 
ಪಥದಲ್ಲಿ ಸುತ್ತುವಾಗಲೂ , ಅದರ ಶಕ್ತಿಯು ನಿರ್ದಿಷ್ಟ ಮಟ್ಟವನ್ನು ಹೊಂದಿರುತ್ತದೆ, 
ಪಥದ ತ್ರಿಜ್ಯವು ಹೆಚ್ಚಿದಂತೆಲ್ಲ ಅದರ ಶಕ್ತಿಯ ವೃದ್ಧಿಯಾಗುತ್ತದೆ. 

2 . ಸಾಧಾರಣವಾಗಿ ಸ್ಥಾಯಿಸ್ತಿತಿಯಲ್ಲಿರುವಾಗ ಎಲೆಕ್ಟ್ರಾನ್ ಕಣದ 
ಪಥವು ಕನಿಷ್ಠ ಪ್ರಮಾಣದ ತ್ರಿಜ್ಯವನ್ನು ಹೊಂದಿರುತ್ತದೆ. ಆಗ ಅದರ ಶಕ್ತಿಯ 
ಕನಿಷ್ಠ ವಾಗಿರುತ್ತದೆ, ಯಾವುದೇ ಕಾರಣದಿಂದ ಉದ್ರೇಕಗೊಂಡಾಗ ಅದು ಮೇಲು 
ಮಟ್ಟದ ಪಥಕ್ಕೆ ಬದಲಾವಣೆ ಹೊಂದುತ್ತದೆ. ಆದರೆ, ಈ ಪಥದಿಂದ ಅತಿ ಶೀಘ್ರ 
ದಲ್ಲಿಯೇ ತನ್ನ ಸ್ವಾಸ್ಥ್ಯದ ಪಥ ground orbit) ಕ್ಕೆ ಮರಳುತ್ತದೆ. ಹೀಗೆ ಮೇಲು 
ಮಟ್ಟದ ಪಥದಿಂದ ತನ್ನ ಸಹಜವಾದ ಪಥಕ್ಕೆ ಹಿಂತಿರುಗುವಾಗ ಮಾತ್ರ ಅದರ 
ಶಕ್ತಿಯು ವಿಕಿರಣಹೊಂದುತ್ತದೆ. ಈ ವಿಕಿರಣದಿಂದಲೇ ಅದಕ್ಕೆ ಅನುಗುಣವಾದ 
ತರಂಗದೂರದ ರೋಹಿತರೇಖೆ( Spectrai line) ಯನ್ನು ನಾವು ಕಾಣುತ್ತೇವೆ, 

ಈ ಎರಡು ಭಾವನೆಗಳೂ ಕ್ಯಾಂಟಂ ಸಿದ್ಧಾಂತಕ್ಕೆ ಅನುಗುಣವಾಗಿದ್ದು ಸಾಂಪ್ರ 
ದಾಯಿಕವಾಗಿದ್ದ ನ್ಯೂಟನ್ ಮತ್ತು ಮಾಕ್ಸ್‌ವೆಲ್ ತಗಳಿಗೆ ಭಿನ್ನವಾಗಿದ್ದವು. 
ಆದರೂ , ಈ ತತ್ತ್ವದ ಪ್ರಕಾರ ಮುಂದುವರಿದು ಭೂ ವಿಜ್ಞಾನಿಯು ಕೆಲವು 
ಸಮೀಕರಣಗಳನ್ನು ನಿಷ್ಪನ್ನ ಮಾಡಿದನು, ಅವುಗಳೆಲ್ಲವೂ ಸಂಪೂರ್ಣವಾದ ಮತ್ತು 
ತೃಪ್ತಿಕರವಾದ ಸಮರ್ಥನೆಯನ್ನು ಪ್ರಯೋಗಗಳಿಂದ ಹೊಂದಿದುವು. ಮುಖ್ಯವಾಗಿ 
ಜಲಜನಕದ ಪರಮಾಣುವಿಗೆ ಸಂಬಂಧಪಟ್ಟ ಅಂಶಗಳು ದೃಢಪಟ್ಟವು. 

ನಿರ್ದಿಷ್ಟ ಪಥಗಳ ತ್ರಿಜ್ಯಗಳನ್ನು ತt , ag, as ... ಎಂದು ಇಟ್ಟುಕೊಂಡರೆ, 
ಅವುಗಳು 12 : 22 : 32... ಅಂದರೆ, 1 : 4 : 9 .... ಗಳಿಗೆ ಅನುಗುಣವಾಗಿರುತ್ತವೆ. 
ಮತ್ತು 31 = 0-5 x 10- 8 ಸೆಂ . ಮೀ . ಎಂದು ತೋರಿಸಲಾಯಿತು. (12) 
- ಇದೇ ಅಲ್ಲದೆ, ಪಥಗಳನ್ನೆಲ್ಲ ಪೂರ್ಣಾಂಕಗಳಿಂದ ಗುರುತಿಸಿ, 1 , 2 , 3.... 
ಎಂದು ಸೂಚಿಸಿ, ಅವುಗಳಿಗೆ ಅನುಗುಣವಾದ ಶಕ್ತಿಗಳು E , E , ... ಆದರೆ, 
ಮೂರನೆಯ ಪಥದಿಂದ ಒಂದನೆಯ ಪಥಕ್ಕೆ ಎಲೆಕ್ಟ್ರಾನ್ ಕಣವು ಧುಮುಕಿದರೆ, 
ವಿಕಿರಣವಾಗುವ ಶಕ್ತಿಯ ಪ್ರಮಾಣವು E - E ಆಗಿರುತ್ತದೆ. ಇದಕ್ಕೆ ಸಮಾನ 
ನಾದ ರೋಹಿತರೇಖೆಯ ತರಂಗದೂರವು A ಆಗಿದ್ದರೆ, 

hc 
* ( E - E 

(13) 
ಇಲ್ಲಿ 1 ಎಂಬುದು ಪ್ಯಾಂಕ್ ನಿಯತಾಂಕ = 6 .6• 10 -27 ಎರ್ಗ್ ಸೆಕಂಡ 
ಮತ್ತು C = ಬೆಳಕಿನ ವೇಗ = 3 x 1010 ಸೆಂ . ಮೀ . | ಸೆಕಂಡ್ , 

ಇದು ಕ್ಯಾಂಟಂ ಸಿದ್ಧಾಂತವನ್ನು ಅನುಸರಿಸುತ್ತದೆ, ಈ ಉದಾಹರಣೆಯಲ್ಲಿ 
ತೋರಿಸಿರುವಂತೆ, ಜಲಜನಕದ ರೋಹಿತದಲ್ಲಿ ಕಂಡುಬರುವ ಎಲ್ಲ ರೇಖೆಗಳ 


- 


A 


= 


ಪರಮಾಣು ಮತ್ತು ಅದರ ರಚನೆ 
( TH H . . . . ತರಂಗಾಂತರಗಳೂ ಕೂಡ ಭೋರ್ ಸಮೀಕರಣಗಳಿಂದ 
ಸಂಪೂರ್ಣ ಸಮರ್ಥನೆ ಹೊಂದಿದವು. 

Vector atom model ) 
1 . 6 ಸದಿಶ ಪರಮಾಣು ಆಕೃತಿ 

ಪರಮಾಣು ವಿಜ್ಞಾನದ ಇತಿಹಾಸದಲ್ಲಿ ಭೋರ್ ತತ್ತ್ವವು ಒಂದು ಹೊಸ 
ರೂಪವನ್ನು ಕೊಟ್ಟು, ಪ್ರಮುಖ ಘಟ್ಟವನ್ನು ಮುಟ್ಟಿದಂತಾಯಿತು. ಅದರ ಮುಖ್ಯ 
ಅಂಶವೇನೆಂದರೆ, ಪರಮಾಣುವಿನ ರಚನೆಯನ್ನು ತಿಳಿಯಬೇಕಾದರೆ, ಅದಕ್ಕೆ 
ಕ್ವಾಂಟಂ ತತ್ತ್ವವುಮೂಲಾಧಾರವಾದುದು, ಇನ್ನು ಮುಂದೆ ಹಲವಾರು ಹೊಸ 
ಪ್ರಯೋಗಗಳನ್ನು ಮಾಡಲಾಯಿತು. ಇವುಗಳಲ್ಲಿ ಜೀವನ ಪರಿಣಾಮವು( Zeeman 
effect) ಮುಖ್ಯವಾದುದು. ಅದರ ಪ್ರಕಾರ, ದ್ಯೋತಕವಸ್ತುವನ್ನು ಪ್ರಬಲವಾದ 
ಕಾಂತಕ್ಷೇತ್ರ ( magnetic field ) ದಲ್ಲಿ ಇಟ್ಟರೆ, ಅದರಿಂದ ಹೊರಬೀಳುವ ರೋಹಿತ 
ದಲ್ಲಿ ಮೂಲರೇಖೆಗಳು ಭಗ್ನ ( Split) ವಾಗಿ ಪಕ್ಕ ಪಕ್ಕದಲ್ಲಿರುವ ಹಲವು ಹೊಸ 
ರೇಖೆಗಳು ಕಾಣಿಸಿಕೊಳ್ಳುತ್ತವೆ. ಇವುಗಳಿಗೆ ಕಾರಣವನ್ನು ಕಂಡುಹಿಡಿಯಬೇಕಾ 
ದರೆ, ಬೋರ್‌ ತಿಳಿಸಿದ ಭಾವನೆಗಳನ್ನು ಮಾರ್ಪಾಡು ಮಾಡಬೇಕಾಗುತ್ತದೆ, 
ಇದರಿಂದ, ಎಲೆಕ್ಟ್ರಾನ್ ಕಣವು ಸುತ್ತುವ ಪಥದ ರೂಪವನ್ನೇ ಬದಲಾಯಿಸಬೇಕಾ 
ಯಿತು, ಮತ್ತು ಅದರ ಸ್ಥಾನವಿನ್ಯಾಸಗಳನ್ನೇ ನಿರ್ದೆಶ ಮಾಡಬೇಕಾಗುವ 
ಆವಶ್ಯಕತೆಯಿದೆ. ಈ ರೀತಿಯಾಗಿ, ಸೂಕ್ಷಪ್ರಯೋಗಗಳ ಸಮರ್ಥನೆಯನ್ನು ಪಡೆಯ 
ಬೇಕಾದರೆ, ನಮ್ಮ ಕಲ್ಪನೆಯ ಚಿತ್ರವನ್ನೇ ಬದಲಾಯಿಸಬೇಕಾಗಿ ಬಂದಿತು. ಈ 
ಹೊಸ ರೂಪದ ಮುಖ್ಯಾಂಶಗಳು ಈ ರೀತಿಯಿರುತ್ತವೆ : 


1 , ಎಲೆಕ್ಟ್ರಾನ್ ಕಣವು ಕೇಂದ್ರದ ಸುತ್ತಲೂ ಸುತ್ತುವ ಪಥವು ದೀರ್ಘ 

ವೃತ್ತ ( ellipse) ವಾಗಿರಬೇಕು, 
2. ಭೂಮಿಯುಸೂರ್ಯನ ಸುತ್ತಲೂ ಸುತ್ತುವಾಗ, ಅದರೊಂದಿಗೆ, ತನ್ನ 

ಅಕ್ಷದ ಸುತ್ತಲೂ 24 ಘಂಟೆಗಳಿಗೆ ಒಂದಾವೃತ್ತಿ ಭ್ರಮಣ ಚಲನ 
ವನ್ನು ಮಾಡುವುದು ಗೊತ್ತಾಗಿದೆ. ಇದೇ ರೀತಿಯಲ್ಲಿ ಎಲೆಕ್ಟ್ರಾನ್ 
ಕಣವೂ ಕೂಡ ತನ್ನ ಅಕ್ಷದ ಸುತ್ತಲೂ ಭ್ರಮಣ (spin ) ಮಾಡುತ್ತ 

ದೆಂದು ಭಾವಿಸಬೇಕು, 
3, ಪಥದ ಆಕಾರವು ನಿಖರವಾಗಿರುವಂತೆಯೇ ಅದು ಯಾವ ದಿಕ್ಕಿನ 

ಅಭಿಮುಖ ( Orientation) ನಾಗಿರಬೇಕೆಂಬುದೂ ನಿಖರವಾಗಿರುತ್ತದೆ. 
ಅಂದರೆ, ಪಥದ ಆಕಾರವು ಕೆಲವು ನಿರ್ದಿಷ್ಟ ಪ್ರಮಾಣಗಳಲ್ಲಿರಲು 
ಮಾತ್ರವೇ ಹೇಗೆ ಸಾದ್ಯವೋ , ಹಾಗೆಯೇ ಅವುಗಳ ದಿಕ್ಕುಗಳ ವಿನ್ಯಾಸ 

ದಲ್ಲಿಯೂ ಕೆಲವು ಪ್ರಮಾಣಗಳು ಮಾತ್ರ ಇರುವುದು ಆವಶ್ಯಕ. 
4 . ಇವುಗಳೆಲ್ಲವನ್ನೂ ನಿರ್ದೆಶಿಸಲು ಕ್ವಾಂಟಂ ಸಿದ್ಧಾಂತಕ್ಕೆ ಅನುಗುಣ 

ನಾಗಿ ಕೆಲವು ಪ್ರಧಾನ ಸಂಖ್ಯೆಗಳನ್ನು ಗುರುತಿಸಬೇಕಾಗುತ್ತದೆ. 


ಪೀಠಿಕೆ 


13 


ಇಷ್ಟೇ ಅಲ್ಲ, ಒಂದು ಪರಮಾಣುವಿನಲ್ಲಿ ಹಲವಾರು ಎಲೆಕ್ಟ್ರಾನ್‌ಗಳಿದ್ದರೆ, ಅವು 
ಗಳ ವಿನ್ಯಾಸದಲ್ಲಿಯ ಸ್ಥಾನದಲ್ಲಿಯೂ ಒಂದು ನಿರ್ದಿಷ್ಟ ನಿಯಮವಿರುತ್ತದೆ. 
ಇದನ್ನು ಪಾಲಿ ( Pauli ) ಎಂಬ ವಿಜ್ಞಾನಿಯು ತನ್ನ ತತ್ಯದಿಂದ ಪ್ರತಿಪಾದಿಸಿದನು, 
ಈ ರೀತಿಯಾಗಿ ರೂಪುಗೊಂಡ ಪರಮಾಣುವಿನ ಚಿತ್ರದ ಮಾದರಿಗೆ ಸದಿಶ ಪರಮಾಣು 
ಚಿತ್ರ (vector model ) ಎಂದು ಹೆಸರಾಯಿತು, ಈ ತತ್ಯದ ಪ್ರಕಾರ ಹಲವಾರು 
ಎಲೆಕ್ಟ್ರಾನ್‌ಗಳಿರುವ ಪರಮಾಣುಗಳು ನಿರ್ದಿಷ್ಟ ರಚನೆಯನ್ನು ಹೊಂದಿ ಈ ರಚನೆಗೆ 
ರಾಸಾಯನಿಕ ಗುಣಗಳಿಗೆ ಅನುಗುಣವಾಗಿ ರಚಿಸಿದ್ದ ಮೆಂಡಲೀಫ್ ಕೋಷ್ಟಕ 
ಪಟ್ಟಿಗೆ (periodic table ) ಸಂಪೂರ್ಣ ಹೊಂದಾಣಿಕೆಯು ಕಂಡುಬಂದಿತು. 


ಈ ಮಾದರಿಯ ಮುಖ್ಯ ಅಂಗಗಳು ಹೀಗಿರುತ್ತವೆ : 

1, ಎಲೆಕ್ಟ್ರಾನ್ ಕಣಗಳು ಕೇಂದ್ರದ ಸುತ್ತ ಕೆಲವು ನಿರ್ದಿಷ್ಟ ವಲಯ - 5 NV 
( rings) ಗಳಲ್ಲಿ ಉಪಸ್ಥಿತವಾಗಿರುತ್ತವೆ. ಇವುಗಳನ್ನು K , L , M , N . . . . ಎಂಬ 
ಅಕ್ಷರಗಳಿಂದ ನಿರ್ದೆಶಿಸಿರುತ್ತದೆ. 
- 2 , ಒಂದೊಂದು ವಲಯದಲ್ಲಿಯೂ ಕೆಲವು ನಿರ್ದಿಷ್ಟ ಸಂಖ್ಯೆಗಳ ಎಲೆಕ್ಟ್ರಾನ್ 
ಗಳಿಗೆ ಮಾತ್ರ ಸ್ಥಾನವಿರುತ್ತದೆ. ಒಂದೊಂದು ವಲಯಕ್ಕೂ ಕೆಲವು ಉಪವಲಯ 
ಗಳು ( sub - groups) ಇರುತ್ತವೆ. ಹೀಗಾಗಿ K , L . M , N . . . . ವಲಯಗಳಲ್ಲಿರ 
ಬಹುದಾದ ಎಲೆಕ್ಟ್ರಾನ್‌ಗಳ ಅತ್ಯಧಿಕ ಸಂಖ್ಯೆಗಳು ಕ್ರಮವಾಗಿ 2, 8, 18, 32,.... 
ಆಗಿರುತ್ತದೆ. 


3 . ಜಲಜನಕದಿಂದ ಆರಂಭಿಸಿ, ಯುರೇನಿಯಂವರೆಗೆ , ಎಲೆಕ್ಟ್ರಾನ್‌ಗಳ 
ಸ್ಥಾನಗಳನ್ನು ಒಂದು ಕ್ರಮದಲ್ಲಿ K ವಲಯದಿಂದ ಹಿಡಿದು , ಮುಂದಿನ ವಲಯ 
ಗಳನ್ನು ತುಂಬುತ್ತಾ ಹೋಗಬಹುದು . ಜಲಜನಕದ ಪರಮಾಣುವಿನಲ್ಲಿರುವ ಒಂದು 
ಎಲೆಕ್ಟ್ರಾನ್ ಕಣವು K ವಲಯದಲ್ಲಿರುತ್ತದೆ, ಹೀಲಿಯಂ ಪರಮಾಣುವಿನಲ್ಲಿರುವ 
ಎರಡು ಕಣಗಳು K ವಲಯದಲ್ಲಿದ್ದು ಅದನ್ನು ಪೂರ್ತಿಗೊಳಿಸುತ್ತವೆ. ಇನ್ನು ಮುಂದೆ 
ಲಿಥಿಯಂ ಪರಮಾಣುವನ್ನು ತೆಗೆದುಕೊಂಡರೆ, ಅದರಲ್ಲಿರುವ ಮೂರು ಎಲೆಕ್ಟ್ರಾನ್ 
ಕಣಗಳಲ್ಲಿ ಎರಡು K ವಲಯದಲ್ಲಿದ್ದು ಮೂರನೆಯದು L ವಲಯದಲ್ಲಿರಬೇಕಾಗು 
ತದೆ. ಹೀಗೆಯೇ ಮುಂದುವರಿದರೆ, ನಿಯಾನ್ ಪರಮಾಣುವಿನಲ್ಲಿರುವ 10 
ಎಲೆಕ್ಟ್ರಾನ್ ಕಣಗಳಲ್ಲಿ ಎರಡು K ವಲಯದಲ್ಲಿಯೂ , ಮಿಕ್ಕ ಎಂಟು L ವಲಯದ 
ಲ್ಲಿಯೂ ಇದ್ದು K ಮತ್ತು L ವಲಯಗಳು ಪೂರ್ತಿಯಾಗುತ್ತವೆ. 

ಹೀಗೆ ಒಂದು ನಿಯಮಬದ್ದವಾದ ಜೋಡಣೆಗಳಿಂದ ರೂಪಿತವಾಗುವ ಎಲ್ಲ 
ಪರಮಾಣುಗಳ ರಚನೆಯಿಂದ ಆಯಾ ವಸ್ತುಗಳ ಭೌತ ಮತ್ತು ರಾಸಾಯನಿಕ 
ಗುಣಗಳೆಲ್ಲವೂ (physical and chemical properties ) ರೂಪಿತವಾಗಿ ಸಂಪೂರ್ಣ 
ಸಮನ್ವಯವನ್ನು ಕಾಣುತ್ತೇವೆ. 


14, 


ಪರಮಾಣು ಮತ್ತು ಅದರ ರಚನೆ 


# 7 ವಸ್ತುವಿನ ತರಂಗ ಸಿದ್ದಾಂತ 

ಎಲೆಕ್ಟ್ರಾನ್ ಕಣಗಳ ಸ್ಥಾನ, ತಿರುಗುವ ಪಥಗಳ ಆಕಾರ ಮತ್ತು ವಿನ್ಯಾಸಗಳ 
ವಿಚಾರದಲ್ಲಿ ಸಮರ್ಪಕವಾದ ಒಂದು ಆಕೃತಿಯ ರೂಪರೇಖೆಗಳು ತಿಳಿದಂತಾಯಿತು. 
ಇದೇ ಸಮಯದಲ್ಲಿಯೇ ಒಂದು ಅನಿರೀಕ್ಷಿತ ಕೋನದಿಂದ ವಿಜ್ಞಾನಿಗಳಿಗಿದ್ದ ಸಂತುಷ್ಟ 
ಮನೋಭಾವಕ್ಕೆ ಬಾಧಕವಾಗುವ ಕೆಲವು ಪ್ರಯೋಗಗಳ ಫಲಿತಾಂಶಗಳು ಕಂಡು 
ಬಂದವು, ಎಲೆಕ್ಟ್ರಾನ್ ಕಣವು ಒಂದು ನಿರ್ದಿಷ್ಟ ವಿದ್ಯುದಂಶವನ್ನೂ ಜಡಾಂಶವನ್ನೂ 
ಹೊಂದಿ ಕೆಲವು ನಿರ್ದಿಷ್ಟ ಸ್ಥಾನಗಳಿದ್ದುಕೊಂಡು ಒಂದು ಗೊತ್ತಾದ ರೀತಿಯಲ್ಲಿ 
ಚಲನವಲನಗಳನ್ನು ಹೊಂದಿರುತ್ತದೆಂದು ನಂಬಲಾಗಿದ್ದಿತು. ಈ ಮೂಲ ಭಾವನೆ 
ಯನ್ನೇ ಸಡಿಲಿಸಬೇಕಾಗುವ ಪರಿಸ್ಥಿತಿಯು ಏರ್ಪಟ್ಟಿತು. 1927 ರಲ್ಲಿ ಡೇವಿಸ್ಸನ್ 
ಮತ್ತು ಗರ್ನರ್ ಎಂಬ ವಿಜ್ಞಾನಿಗಳು ಮಾಡಿದ ಪ್ರಯೋಗಗಳಲ್ಲಿ ಎಲೆಕ್ಟ್ರಾನ್ ಕಣ 
ಗಳ ಸಮೂಹವನ್ನು ನಿಕ್ಕಲ್ (nickel) ಹರಳಿನ ಮೂಲಕ ಹಾಯಿಸಿದಾಗ 
ಉಂಟಾಗುವ ಪರಿಣಾಮಗಳು ವಿಸ್ಮಯಕಾರಕವಾಗಿದ್ದು ವು. ಈ ಪ್ರಯೋಗಗಳಲ್ಲಿ 
ಎಲೆಕ್ಟ್ರಾನ್‌ಗಳು ಕಣಗಳಂತೆ ವರ್ತಿಸಿ ಒಂದೇ ನೇರದಲ್ಲಿ ಹೋಗದೆ ವಿವಿಧ ದಿಕ್ಕುಗಳಲ್ಲಿ 
ಚದರಿಸಲ್ಪಟ್ಟು ಬೆಳಕಿನ ವರ್ತನೆಗೆ ಅನುಗುಣವಾದ ಅಲೆಗಳ ಸ್ವರೂಪವನ್ನು 
ಹೊಂದಿ ವಕ್ರವಿಭಜನೆ ( diffraction ) ಆಗುವಂತೆ ತೋರಿ ಬಂದಿತು . ಎಲೆ 
ಕ್ಲಾನ್ ಕಣಗಳು ಕೆಲವು ಸಂದರ್ಭಗಳಲ್ಲಿ ಅಲೆಗಳಂತೆ ವರ್ತಿಸುತ್ತವೆಂದು ಭಾವಿಸ 
ಬೇಕಾಯಿತು, ಬೆಳಕಿನ ವಿಷಯದಲ್ಲಿ ಈಗಾಗಲೇ ಕಂಡುಬಂದಿರುವ ದ್ವಿಮುಖ 
ವರ್ತನೆ (dual character ) ಯನ್ನು , ಕಣವೆಂದು ತಿಳಿಯಲಾಗಿದ ಎಲೆಕ್ಟ್ರಾನ್ 
ಕಣವೂ ಕೂಡ ಹೊಂದಿರುವಂತೆ ಭಾಸವಾಗುತ್ತದೆ. ಬೆಳಕಿನ ವರ್ತನೆಯಲ್ಲಿ 
ಫೋಟಾನ್ ಕಣರೂಪವೂ , ಅಲೆಯ ಲಕ್ಷಣಗಳೂ ಹೇಗೆ ಮಿಲನವಾಗಿವೆಯೋ , 
ಹಾಗೆಯೇ ಎಲೆಕ್ಟ್ರಾನ್ ಕಣಗಳಲ್ಲಿಯೂ ಕೂಡ, ಕಣ ಮತ್ತು ಅಲೆಗಳ ಸ್ವರೂಪಗಳು 
ಕಾಣಿಸಿಕೊಳ್ಳುತ್ತವೆ. ಹೀಗಾಗಿ ಕಣ ಮತ್ತು ಅಲೆ ಎಂಬ ಎರಡು ಭಾವನೆಗಳಿಗೂ 
ಇದ್ದ ಅಂತರವನ್ನು ಹೋಗಲಾಡಿಸಿ, ಅವುಗಳನ್ನು ಒಟ್ಟುಗೂಡಿಸುವ ಒಂದು ನಿಯಮ 
ವನ್ನು ಕಂಡುಹಿಡಿಯಬೇಕಾಯಿತು, 

ಈ ಜಟಿಲವಾದ ಸಮಸ್ಯೆಯ ಪರಿಹಾರಕ್ಕೆ ಹಲವಾರು ವಿಜ್ಞಾನಿಗಳು ನೆರವಾ 
ದರು, ಅವರ ಪರಿಶ್ರಮದ ಫಲವಾಗಿ ಪ್ರಕೃತಿಯ ಸವಾಲನ್ನು ಸಮರ್ಪಕವಾಗಿ 
ಎದುರಿಸಲಾಯಿತು. ಡಿ ಬೋಲಿ( De Broglie ) ಎಂಬ ಫ್ರೆಂಚ್ ವಿಜ್ಞಾನಿಯು 
ತನ್ನ ಪ್ರಸಿದ್ದವಾದ ಸಮೀಕರಣದಿಂದ ಎರಡು ಮುಖಗಳಿಗೂ ಸಂಬಂಧವನ್ನು ಸರಳ 
ವಾಗಿ ಕಲ್ಪಿಸಿದನು, ಇದು ದ್ರವ್ಯರೂಪ( matter ) ವಾದ ಎಲ್ಲ ವಸ್ತುಗಳಿಗೆ ಅನ್ವಯ 
ನಾಗುತ್ತದೆ. ಇದು ಅತಿ ಮುಖ್ಯವಾದುದರಿಂದ ಇದನ್ನು ಸೂಚಿಸುವುದು 
ಸೂಕ್ತವಾಗಿದೆ : 


my 


ಪೀಠಿಕೆ 


ಇಲ್ಲಿ 77 ಎಂಬುದು ಕಣರೂಪವೆಂದು ಭಾವಿಸಲಾಗುವ ವಸ್ತುವಿನ ಜಡಾಂಶ, v 
ಎಂಬುದು ಚಲಿಸುವ ವೇಗ, h = ಪ್ಲಾಂಕ್ ನಿಯತಾಂಕ, ಹೀಗಾದರೆ, mಜಡಾಂಶದ 
ದ್ರವ್ಯದ ಸಮಾನ ಅಲೆಗಳ ತರಂಗಾಂತರವು A ಆಗಿರುತ್ತದೆ. ಈ ಸಮೀಕರಣಕ್ಕೆ 
ಹಲವಾರು ಪ್ರಯೋಗಗಳಿಂದ ಸಮರ್ಥನೆಯು ದೊರೆತಿದೆ . ಇದರಲ್ಲಿ ಮುಖ್ಯ 
ಅಂಶವೇನೆಂದರೆ , ಕಣ ಮತ್ತು ಅಲೆಗಳ ರೂಪಗಳನ್ನು ಸಂಧಿಸಲು ಬೇಕಾಗುವ 
ಎಂಬ ಪ್ಲಾಂಕ್ ನಿಯತಾಂಕ, ಇದರಿಂದ ಹಿಂದಿನ ಕ್ವಾಂಟಂ ಸಿದ್ಧಾಂತವು ಹೊಸ 
ಕ್ವಾಂಟಂ ಚ ಲ ನ ಶಾ ಸ್ವ ವಾ ಗಿ ( new quantum mechanics ) ಪರಿವರ್ತನೆ 
ಯಾಯಿತು. ಈ ಸಮಸ್ಯೆಯ ಪರಿಹಾರದಲ್ಲಿ ಶ್ರಮಿಸಿರುವ ಹಲವಾರು ವಿಜ್ಞಾನಿಗಳ 
ಪೈಕಿ, ಡಿ ಬೋಲಿ, ಡೈರಾಕ್ , ಹೈಸನ್‌ಬರ್ಗ್ ಮತ್ತು ಪ್ರೋಡಿಂಗರ್ ಇವರನ್ನು 
ಮುಖ್ಯವಾಗಿ ಗುರುತಿಸಬಹುದು. 

ಈ ಹೊಸ ಭಾವನೆಗಳಿಂದ ನಮ್ಮ ಹಿಂದಿನ ಪರಮಾಣುವಿನ ರಚನೆಯನ್ನು 
ಮೂಲಭೂತವಾಗಿ ಬದಲಾಯಿಸಬೇಕಾಗಿ ಕಂಡುಬರುತ್ತದೆ. ಈ ಬದಲಾವಣೆ 
ಯಿಂದ ಹಿಂದಿನ ರೂಪರೇಖೆಯಲ್ಲಿ ಹೊಸ ದೃಷ್ಟಿಯನ್ನು ಕಲ್ಪಿಸಬೇಕು. ಈ 
ನವೀನ ದೃಷ್ಟಿಯಲ್ಲಿ ರಚನೆಯ ಸ್ಪಷ್ಟತೆಯು ಮಾಯವಾಗಿ ಒಂದು ನಸುಕಿನಂತಿರುವ 
ಅಸ್ಪಷ್ಟ ಸ್ವರೂಪವನ್ನು ಅಳವಡಿಸಬೇಕಾಗುತ್ತದೆ. ಈ ಅಸ್ಪಷ್ಟತೆಯನ್ನು ಸೂಚಿಸಲು 
ಹೊಸದಾಗಿ ಪ್ರತಿಪಾದಿತವಾದ ಹೈಸನ್‌ಬರ್ಗಿನ ಅನಿಶ್ಚಿತತತ್ಯ ( Heisenberg 's) 
uncertainty principle ) ವನ್ನು ಉಪಯೋಗಿಸಬೇಕಾಗುತ್ತದೆ. ಇದೊಂದು 
ಪ್ರಯೋಗಗಳ ಸಮರ್ಥನೆಗೆ ಅವಶ್ಯವಾದ ಅನಿವಾರ್ಯ ಭಾವನೆ. ಇದರ ಮೂಲ 
ಭೂತವಾದ ಅಂಶವು ಹೀಗಿರುತ್ತದೆ. ಯಾವುದಾದರೂ ಒಂದು ವ್ಯವಸ್ಥೆ (System ) 
ಯಲ್ಲಿ ಸ್ಥಾನ ನಿರ್ದೇಶನ ಮತ್ತು ಚಲನ ಪ್ರಮಾಣ ನಿರ್ದೆಶನಗಳನ್ನು ಏಕಕಾಲದಲ್ಲಿ 
ಒಂದೇ ನಿಖರತೆಯಿಂದ ಸೂಚಿಸಲು ಸಾಧ್ಯವಿಲ್ಲ. ಅಂದರೆ , ಸ್ಥಾನ ನಿರ್ದೇಶನವನ್ನು 
ನಾವು ಹೆಚ್ಚು ಹೆಚ್ಚಾಗಿ ನಿಖರಗೊಳಿಸುತ್ತಾ ಹೋದಲ್ಲಿ, ಅದೇ ಪ್ರಮಾಣದಲ್ಲಿ ಚಲನ 
ನಿರ್ದೇಶನದ ನಿಖರತೆಯ ಪ್ರಮಾಣವು ಕಡಿಮೆಯಾಗುತ್ತ ಹೋಗುತ್ತದೆ. ಹೀಗೆಯೇ , 
ಚಲನದಲ್ಲಿ ಗಮನವನ್ನು ಹೆಚ್ಚಿಸಿ ನಿಖರತ್ವವನ್ನು ವೃದ್ಧಿ ಮಾಡುತ್ತ ಹೋದಲ್ಲಿ , 
ಸ್ಥಾನನಿರ್ದೆಶನವೇ ಹೆಚ್ಚು ಹೆಚ್ಚು ಅನಿಶ್ಚಿತವಾಗುತ್ತದೆ. ಈ ಎರಡು ಅನಿಶ್ಚಿತ 
ತತ್ತ್ವಗಳನ್ನೂ ಬಂಧಿಸುವುದರಲ್ಲಿ ' h ' ಎಂಬ ಪ್ಲಾಂಕ್ ನಿಯತಾಂಕವು ಪ್ರಮುಖ 
ಸ್ಥಾನವನ್ನು ಹೊಂದಿರುತ್ತದೆ. 

ಇದೇ ಪ್ರಕೃತಿನಿಯವನಾದರೆ ಭೌತವಿಜ್ಞಾನವೇ ತನ್ನ ದೃಷ್ಟಿಕೋನವನ್ನು 
ಬದಲಾಯಿಸಿ ಆಧ್ಯಾತ್ಮಿಕ ( metaphysics) ಜ್ಞಾನದ ಕಡೆಗೆ ವಾಲುವಂತೆ ತೋರ 
ಬಹುದು . ಆದರೆ, ವಿಜ್ಞಾನದಲ್ಲಿ ಪ್ರಯೋಗಗಳ ಸಮರ್ಥನೆಯು ಅತ್ಯವಶ್ಯವಾದ 
ತಳಹದಿಯಾಗಿರುವುದರಿಂದ ನಮ್ಮ ತತ್ವಗಳನ್ನು ಅವುಗಳಿಗೆ ಸರಿಹೊಂದಿಸುವಂತೆ 
ಬದಲಾಯಿಸುವುದು ಅನಿವಾರ್ಯ. ಈ ತತ್ಯದಿಂದ ನಮ್ಮ ಪರಮಾಣುವಿನ 
ಚಿತ್ರದ ಸ್ವರೂಪವನ್ನೂ ಹೊಸ ದೃಷ್ಟಿಯಿಂದ ಅವಲೋಕಿಸಬೇಕಾಗುತ್ತದೆ, 


ಪರಮಾಣು ಮತ್ತು ಅದರ ರಚನೆ 


ಭೋರ್‌ ವಿಜ್ಞಾನಿಯು ಪ್ರತಿಪಾದಿಸಿದ ಪಥಗಳನ್ನು ಮುಂದುವರಿಸಬೇಕಾದರೆ, 
ಅವುಗಳಿಗೆ ಒಂದು ಸಂಭವನೀಯತೆಯ ಹಂಚಿಕೆ (probability distribution ) 
ಯನ್ನು ಕಲ್ಪಿಸಬೇಕು. ಈ ದೃಷ್ಟಿಯಲ್ಲಿ ಸೋಡಿಂಗರ್ ಪ್ರಮೇಯಕ್ಕೆ ಅನುಗುಣ 
ವಾಗಿ, ಕನಿಷ್ಠ ತ್ರಿಜ್ಯದ ಸ್ವಾಸ್ಥ್ಯ ದ ಪಥ (lowest ground orbit) ವನ್ನು 
ಋಣವಿದ್ಯುತ್ಕಣವು ನಿಶ್ಚಯವಾಗಿ ಇರಬಹುದಾದ ಗೋಳಾಕಾರದ ಪ್ರದೇಶದ ತ್ರಿಜ್ಯ 
ವನ್ನಾಗಿ ಭಾವಿಸಬೇಕಾಗುತ್ತದೆ. ಈ ಸಂಭವನೀಯತೆಯ ಹಂಚಿಕೆಯು ವಿದ್ಯುದಂಶದ 
ಹಂಚಿಕೆಯಾಗುತ್ತದೆ. ಹೀಗೆಯೇ , ಒಂದು ಪಥದಿಂದ ಮತ್ತೊಂದು ಪಥಕ್ಕೆ ಬೀಳುವ 
ಪರಿವರ್ತನೆಯೂ ಕೂಡ ಒಂದು ಸಂಭವನೀಯತೆಯ ರೂಪದಲ್ಲಿರುತ್ತದೆ. ಹೀಗಾಗಿ, 
ಭೋರ್‌ ಪಥಗಳನ್ನು ಹಾಗೆಯೇ ಉಳಿಸಿಕೊಂಡು ಅವುಗಳನ್ನು ಹೊಸ ದೃಷ್ಟಿಯಿಂದ 
ಕಂಡು ಅರ್ಥಗಳಲ್ಲಿ ಭೇದಗಳನ್ನು ಕಲ್ಪಿಸಬೇಕು. ಇದರಿಂದ ಹಿಂದಿನ ತತ್ತ್ವಗಳಲ್ಲಿ 
ಅಡಗಿದ್ದ ವ್ಯಂಗ್ಯವಾಗಿಯೂ , ಅನಿಯಂತ್ರಿತವಾಗಿಯೂ (arbitrary ) ಕಂಡುಬಂದಿದ್ದ 
ಅಸಮರ್ಪಕವಾದ ಅಂಶಗಳನ್ನು ಮಾರ್ಪಾಡುಮಾಡಿ ಹೊಸ ಅರ್ಥಗಳನ್ನು ಕಲ್ಪಿಸಿದು 
ದಾಯಿತು. ಎಲ್ಲಕ್ಕಿಂತಲೂ ಹೆಚ್ಚಾಗಿ, ಪ್ರಾಚೀನ ಮತ್ತು ನವೀನ (Classical and 
modern ) ಭಾವನೆಗಳಲ್ಲಿದ್ದ ಅಂತರವನ್ನು ಹೋಗಲಾಡಿಸಿ ಒಂದು ಸಮಂಜಸವಾದ 
ಸಾಮರಸ್ಯವನ್ನು ಕಂಡಂತಾಯಿತು. 
1 . 8 ಪರಮಾಣುವಿನ ಕೇಂದ್ರದ ಬಿಜಾಂಶ 

ಇಲ್ಲಿಯವರೆಗೂ ತಿಳಿಸಿದ ಅಂಶಗಳ ನಿರೂಪಣೆಯು 1930 ರಲ್ಲಿದ್ದ ಪರಿ 
ಸ್ಥಿತಿಯನ್ನು ತೋರಿಸುತ್ತದೆ. ಇದು ಪರಮಾಣುವಿನ ರಚನೆಯಲ್ಲಿ ಒಂದು ಮುಖ್ಯ 
ವಾದ ಅಂಗವನ್ನು ಮಾತ್ರ ವಿವರಿಸಿದಂತಾಯಿತು, ಪರಮಾಣುವಿನಲ್ಲಿ ಎರಡು 
ಪ್ರಮುಖ ಅಂಗಗಳಿವೆಯೆಂದು ತಿಳಿಸಿದ್ದೇವೆ. ಇದರಲ್ಲಿ ಪರಮಾಣುವಿನ ಕೇಂದ್ರದಲ್ಲಿ 
ಇರುವ ಬೀಜಾಂಶ ( nticleus ) ವು ಒಂದು, ಇದರಲ್ಲಿ ಧನವಿದ್ಯುದಂಶವಿದೆ ಮತ್ತು 
ಪರಮಾಣುವಿನ ತೂಕವು ಕೇಂದ್ರೀಕೃತವಾಗಿದೆಯೆಂದು ಮಾತ್ರ ತಿಳಿಯಲಾಗಿತ್ತು . 
ಪೊಟಾನುಗಳು ಧನವಿದ್ಯುತ್ಕಣಗಳಾದ್ದರಿಂದ ಅವುಗಳು ಕೇಂದ್ರದಲ್ಲಿ ಅಡಗಿರ 
ಬೇಕೆಂದು ಮಾತ್ರ ಭಾವಿಸಲಾಗಿತ್ತು . ಎರಡನೆಯ ಅಂಗವು ಕೇಂದ್ರದ ಹೊರಗೆ 
ಇರುವ ರಚನೆ, ಈ ಕೇಂದ್ರದ ಹೊರಗೆ ನಿರ್ದಿಷ್ಟ ಸಂಖ್ಯೆಗಳಲ್ಲಿರುವ ಋಣವಿದ್ಯು 
ತನ್ನು ಹೊಂದಿರುವ ಎಲೆಕ್ಟ್ರಾನ್ ಕಣಗಳು ನಿರ್ದೆಶಿತ ವಲಯಗಳಲ್ಲಿ ಒಂದು 
ನಿಯಮಬದ್ದವಾದ ರೀತಿಯಲ್ಲಿ ಜೋಡಣೆ ಹೊಂದಿರುತ್ತವೆ. ಕೇಂದ್ರದಲ್ಲಿರುವ 
ಪ್ರೋಟಾನ್ ಸಂಖ್ಯೆಯೂ , ಹೊರವಲಯಗಳಲ್ಲಿರುವ ಎಲೆಕ್ಟ್ರಾನ್ ಸಂಖ್ಯೆಗಳೂ 
ಸಮನಾಗಿರಬೇಕು, ಇದೇ ಅಲ್ಲದೆ ಒಂದೊಂದು ಎಲೆಕ್ಟ್ರಾನ್ಕಣವೂ ತನ್ನದೇ ಆದ 
ನಿಯಮಬದ್ದ ಆಕಾರ, ಮತ್ತು ಅಭಿಮುಖ ದಿಕ್ಕುಗಳನ್ನೊಳಗೊಂಡ ವಿನ್ಯಾಸವನ್ನು 
ಹೊಂದಿರುತ್ತದೆ ( electron Configuration ). ಇವುಗಳ ವೈಶಿಷ್ಟ್ಯದಿಂದ ವಸ್ತುವಿನ 
ಭೌತಗುಣಗಳು, ರಾಸಾಯನಿಕ ಲಕ್ಷಣಗಳು ಮತ್ತು ದೃಶ್ಯ ಮತ್ತು X - ಪ್ರದೇಶ 
ಗಳಲ್ಲಿ ಕಾಣಬರುವ ರೋಹಿತಗಳ ರೇಖೆಗಳ ಸ್ವರೂಪವನ್ನೂ ಕೂಡ ಕಂಡುಹಿಡಿ 


11. 


ಪೀಠಿಕೆ 


ಯಲು ಸಾಧ್ಯವಾಗುತ್ತದೆ, ಅಂದಮೇಲೆ, ಈ ಸಮಗ್ರ ಅವಲೋಕನದಲ್ಲಿ 
ಪ್ರೋಟಾನ್ , ಎಲೆಕ್ಟ್ರಾನ್ ಮತ್ತು ಫೋಟಾನ್ಗಳು ಪ್ರಮುಖ ಪಾತ್ರವನ್ನು 
ವಹಿಸಿದಂತಾಯಿತು. 


ಪರಮಾಣುವಿನ ರಚನೆಯಲ್ಲಿ ಅಡಗಿರುವ, ಪ್ರಧಾನ ಅಂಗವಾಗಿರುವ, ಅದರ 
ಕೇಂದ್ರದಲ್ಲಿರುವ ಬೀಜಾಂಶದ ರಚನೆಯ ವಿಷಯವಾಗಿ ಮಾಡಿರುವ ಪ್ರಯೋಗ 
ಗಳೆಲ್ಲವೂ 1930 ರಿಂದ ಇತ್ತೀಚಿನ ವರ್ಷಗಳಲ್ಲಿ ನಡೆದಿವೆ. ಈ ಪ್ರಯೋಗಗಳಿಂದ 
ಅಪಾರವಾದ ಜ್ಞಾನವು ಶೇಖರವಾಗಿದೆ. ಪರಮಾಣುವಿನ ಕೇಂದ್ರದಲ್ಲಿ ಅಡಗಿರುವ 
ಕಣಗಳಲ್ಲಿ ಪ್ರೋಟಾನ್ ಎಂಬ ಧನವಿದ್ಯುತ್ಕಣಗಳೂ , ನ್ಯೂಟ್ರಾನ್ ಎಂಬ 
ನಿರ್ವಿದ್ಯುತ್ಕಣಗಳೂ ಪ್ರಮುಖವಾಗಿದ್ದರೂ , ಹಲವು ಹೊಸರೂಪದ ಕಣಗಳಿಗೆ 
ಸ್ಥಾನವಿರಬೇಕೆಂದೂ ಗೊತ್ತಾಗಿದೆ . ಈ ವಿವಿಧ ಕಣಗಳ ನಡುವೆ ಇರಬಹು 
ದಾದ ಬಂಧಕ ಬಲಗಳ ಸ್ವರೂಪಗಳು ಬಹಳ ಕ್ಲಿಷ್ಟ ಸಮಸ್ಯೆಗಳಾಗಿ ಕಂಡುಬಂದಿವೆ. 
ಗುರುತ್ವಾಕರ್ಷಣೆ ಮತ್ತು ವಿದ್ಯುತ್ ಬಲಗಳಿಗೆ ಸಂಬಂಧವಾದ ಬಲಗಳಲ್ಲದೆ 
ಹೊಸನಮೂನೆಯ ಬಲಗಳ ಆವಶ್ಯಕತೆಯು ಕಂಡುಬಂದಿದೆ. ಮತ್ತೊಂದು 
ಪ್ರಾಯೋಗಿಕ ದೃಷ್ಟಿಯಿಂದಲೂ ಹೊಸ ಸಂಶೋಧನೆಗಳು ಪ್ರಮುಖ ಪಾತ್ರವನ್ನು 
ಹೊಂದಿವೆ . ಇವುಗಳು ವಸ್ತುಗಳ ಕೃತಕ ಪರಿವರ್ತನೆ ಮತ್ತು ದ್ರವ್ಯ ಮತ್ತು ಶಕ್ತಿ 
ಗಳ ಪರಿವರ್ತನೀಯತೆಗೆ ಸಂಬಂಧಪಟ್ಟವೆ. ಪರಮಾಣುವಿದಲನ, ಪರಮಾಣು 
ಸಂಯೋಜನೆ (nuclear fission and fusion ) ಗಳ ಮಾರ್ಗದಿಂದ ಅಗಾಧವಾದ 
ಶಕ್ತಿಯು ಮಾನವನಿಗೆ ಹಸ್ತಗತವಾಗಿದೆ. ಇದರ ಸದ್ವಿನಿಯೋಗ ಮತ್ತು ದುಷ್ಟ 
ಯೋಗಗಳ ಸಾಧ್ಯತೆಗಳು ಮಾನವನ ಬುದ್ದಿ ಶಕ್ತಿಯ ಜೊತೆಗೆ ವಿವೇಕದ ಆವಶ್ಯಕತೆ 
ಯನ್ನು ಎತ್ತಿ ತೋರಿಸುತ್ತಿವೆ. ಅಂದಮೇಲೆ ಪರಮಾಣು ವಿಜ್ಞಾನವನ್ನು ಒಂದು 
ಮಾನವೀಯತೆಯ ದೃಷ್ಟಿ ಯಿ೦ದ ಅವಲೋಕಿಸಬೇಕಾದ ಕಾಲವು ಒದಗಿದೆ. 
ವಿಜ್ಞಾನಿಯು ಜ್ಞಾನದ ಶೇಖರಣೆಯನ್ನು ಮಾಡುವುದರ ಜೊತೆಗೆ ಅದನ್ನು ಮಾನವೀ 
ಯತೆಯಿಂದ ಉಪಯೋಗವಾಗುವ ಮಾನವನ ಹಿತದ ದೃಷ್ಟಿಯನ್ನೂ ಹೊಂದಿರ 
ಬೇಕಾಗಿರುತ್ತದೆ. 


ಮೇಲಿನ ಸಿಂಹಾವಲೋಕನದಿಂದ ಪರಮಾಣು ವಿಜ್ಞಾನದ ಪ್ರಮುಖ ರೂಪ 
ರೇಖೆಗಳು ನಿರೂಪಿತವಾಗುತ್ತವೆ. ಇದರ ವಿವಿಧ ಅಂಶಗಳನ್ನು ಶಾಸ್ತ್ರೀಯ ಆಧಾರ 
ದಿಂದ ಬೇರೆ ಬೇರೆ ಅಧ್ಯಾಯಗಳಲ್ಲಿ ವಿಶದಪಡಿಸಲಾಗುತ್ತದೆ. 


ಮೊದಲನೆಯ ಪುಸ್ತಕದಲ್ಲಿ ಪರಮಾಣುವಿನ ರಚನೆಯ ಹೊರಗಣ ರಚನೆ 
ಯಾದ ಎಲೆಕ್ಟ್ರಾನ್ ಕಣಗಳ ಸ್ಥಾನವಿನ್ಯಾಸವನ್ನು ವಿವರಿಸಲಾಗಿದೆ. ಈಗಾಗಲೇ 
ತಿಳಿಸಿರುವಂತೆ ಈ ಜೋಡಣೆಯಿಂದ ಭೌತಗುಣಗಳೂ , ರಾಸಾಯನಿಕ ಲಕ್ಷಣಗಳೂ 
ರೂಪಿತವಾಗುತ್ತವೆ. ಇವುಗಳನ್ನು ಬೇರೆ ಬೇರೆ ಅಧ್ಯಾಯಗಳಲ್ಲಿ ವಿವರಿಸಲಾಗಿದೆ. 


ಅಧ್ಯಾಯ 2 


ಕ್ಯಾಥೋಡ್ ಕಿರಣಗಳು ಮತ್ತು ಧನವಿದ್ಯುತ್ ಕಿರಣಗಳು 


2 .1 ಅನಿಲಗಳ ಮೂಲಕ ವಿದ್ಯುದ್ವಹನ 

ಸಾಮಾನ್ಯ ಪರಿಸ್ಥಿತಿಗಳಲ್ಲಿರುವಾಗ ಗಾಳಿ ಅಥವಾ ಬೇರೆ ಅನಿಲಗಳೂ ವಿದ್ಯುತ್ 
ಶಕ್ತಿಯನ್ನು ವಹನ ಮಾಡುವ ಸಾಮರ್ಥ್ಯವನ್ನು ಹೊಂದಿರುವುದಿಲ್ಲ. ಆದರೆ ಕೆಲವು 
ಸಂದರ್ಭಗಳಲ್ಲಿ ಅದರ ವಿದ್ಯುದ್ವಹನ ಶಕ್ತಿಯು ಬಹಳ ಹೆಚ್ಚಾಗಲು ಸಾಧ್ಯವಿದೆ. 
ಇದರ ವಿಷಯವಾಗಿ ನಡೆದ ಹಲವಾರು ಪ್ರಾಯೋಗಿಕ ಸಂಶೋಧನೆಗಳು ಬಹಳ 
ಪ್ರಾಮುಖ್ಯವನ್ನು ಹೊಂದಿ ಆಧುನಿಕ ಭೌತಶಾಸ್ತ್ರದ ತಳಹದಿಯನ್ನು ಕಲ್ಪಿಸಿದುವು. 
ಈ ಸಂಶೋಧನೆಗಳಿಂದ ಎಲೆಕ್ಟ್ರಾನ್ ಮತ್ತು X - ಕಿರಣಗಳನ್ನು ಕಂಡುಹಿಡಿಯ 
ಲಾಯಿತು, ಮತ್ತು ಅವುಗಳ ಸ್ವರೂಪವನ್ನು ಅರಿಯಲು ಸಾಧ್ಯವಾಯಿತು. 

ಈ ಪ್ರಯೋಗಗಳಲ್ಲಿ ಮುಖ್ಯವಾಗಿ ಬೇಕಾದ ಉಪಕರಣವು ಒಂದು ವಿದ್ಯುದು 
ತರ್ಜನನಾಳಿಕೆ ( discharge tube) ( ಚಿತ್ರ 2 . 1) . ಈ ಗಾಜಿನ ನಾಳಿಕೆಯ 
ಉದ್ದವುಸುಮಾರು 30 ಸೆಂ . ಮೀ . ಆಗಿದ್ದು ಎರಡು ಕಡೆಗಳಲ್ಲಿ ಮುಚ್ಚಿರುತ್ತದೆ. ಇದರ 
ಪಾರ್ಶ್ವದಲ್ಲಿ ಒಂದು ಸಣ್ಣ ನಾಳಿಕೆಯ ಮೂಲಕ ಒಂದು ಅನಿಲರೇಚಕ ಯಂತ್ರಕ್ಕೆ 


C - 


- 


HOT 

- - - - 


A 


MP 


[ 
PA 


ಚಿತ್ರ 2€ 1 ಉತ್ಸರ್ಜನ ನಾಳಿಕೆಯಲ್ಲಿ ವಿದ್ಯುದ್ದ ಹನ 


ಕ್ಯಾಥೋಡ್ ಕಿರಣಗಳು ಮತ್ತು ಧನವಿದ್ಯುತ ಕಿರಣಗಳು 


19 


ಸಂಪರ್ಕವನ್ನು ಕಲ್ಪಿಸಿದೆ. ಇದರ ಸಹಾಯದಿಂದ, ನಾಳಿಕೆಯ ಒಳಗಿರುವ ಅನಿಲದ 
ಒತ್ತಡವನ್ನು ಕ್ರಮಕ್ರಮವಾಗಿ ಕಡಮೆಮಾಡಿ ಅತಿ ಕನಿಷ್ಠ ಪ್ರಮಾಣಗಳನ್ನು 
ಮುಟ್ಟುವ ಸಾಧ್ಯತೆ ಇದೆ. ನಾಳಿಕೆಯ ಎರಡು ತುದಿಗಳ ಸಮೀಪದಲ್ಲಿ C ಮತ್ತು A 
ಎಂಬ ಎರಡು ಲೋಹದ ತಗಡುಗಳು ವಿದ್ಯುತ್ ಧ್ರುವ ( electrodes) ಗಳಂತೆ 
ವರ್ತಿಸುತ್ತವೆ. ಇವುಗಳನ್ನು ತಂತಿಗಳ ಮೂಲಕ 5 ಮತ್ತು S, ಎಂಬ ಒಂದು 
ಪ್ರಬಲ ಶಕ್ತಿಯುಳ್ಳ ಪ್ರಚೋದಕ ಯಂತ್ರ (induction coil ) ದ ದ್ವಿತೀಯ ಸುರಳಿ 
( secondary coil ) ಯ ತುದಿಗಳಿಗೆ ಬಂಧಿಸಲಾಗಿರುತ್ತದೆ. ಈ ಪ್ರಚೋದಕ ಯಂತ್ರ 
ದಲ್ಲಿ ಮುಖ್ಯವಾಗಿ P ಮತ್ತು S ಎರಡುಲೋಹದ ತಂತಿಯ ಸುರಳಿಗಳಿವೆ, P ಎಂಬುದ 
ರಲ್ಲಿ ಕಡಿಮೆ ಸಂಖ್ಯೆಯ ದಪ್ಪ ತಂತಿಯ ಕೆಲವು ಸುತ್ತುಗಳನ್ನು ಒಂದು ಕಬ್ಬಿಣದ 
ಸರಳಿನ ಮೇಲ್ಬಾಗದಲ್ಲಿ ಸುತ್ತಿರುತ್ತದೆ. ಇದಕ್ಕೆ ಪ್ರಧಾನ ಸುರಳಿ ( primary coil) 
ಎಂದು ಹೆಸರಿದ್ದು ಇದರ ಎರಡು ತುದಿಗಳನ್ನೂ ಒಂದು ವಿಚ್ಛಿಕಸಾಧನ (inter 
ruptor device ) ದ ಮೂಲಕ ಕೆಲವುವೋಲ್ಸ್ಗ ಳ ಶಕ್ತಿಯುಳ್ಳ ವಿದ್ಯುತ್ರೋಶ 
( B ) ಕ್ಕೆ ಬಂಧಿಸಲಾಗಿದೆ. ಇದಕ್ಕೆ ಲೋಹಸಂಪರ್ಕವಿಲ್ಲದೆ ಅದನ್ನು ಆವರಿಸುವಂತೆ 
ಸಾವಿರಾರು ಸುತ್ತುಗಳನ್ನೊಳಗೊಂಡ ಸೂಕ್ಷ್ಮ ಎಳೆಗಳುಳ್ಳ ಒಂದು ದ್ವಿತೀಯ ಸುರಳಿ 
( secondary Coil) ಇದೆ. ಈ ಯಂತ್ರದ ಮುಖ್ಯ ತತ್ತ್ವವುವಿದ್ಯುತ್ ಕಾಂತೀಯ 
ಪ್ರಚೋದನೆ (electromagnetic induction) ಯನ್ನು ಅವಲಂಬಿಸಿದೆ. ಇದಕ್ಕೆ 
ಅನುಸಾರವಾಗಿ, ಪ್ರಧಾನ ಸುರಳಿಯ ತುದಿಗಳ ಮಧ್ಯೆ ಇರುವ ಪ್ರಚ್ಛ ನ್ಯಾಂತರ 
(potential difference) ಕೆಲವೇ ವೋಲ್ಸ್ಗ ಳಷ್ಟಿದ್ದರೂ , S ಮತ್ತು S , ಗಳ 
ನಡುವೆ ಉತ್ಪನ್ನವಾಗುವ ಪ್ರಚ್ಛನ್ಯಾಂತರವು ಹತ್ತಾರು ಸಾವಿರ ವೋಲ್ಸ್ಗಳನ್ನು 
ವೃದ್ಧಿ ಹೊಂದಿರುತ್ತದೆ. ಹೀಗಾಗುವುದರಿಂದ ನಮ್ಮ ಗಾಜಿನ ನಾಳಿಕೆಯಲ್ಲಿರುವ 
ವಿದ್ಯುತ್‌ ಧ್ರುವಗಳಾದ C ಮತ್ತು A ಗಳ ನಡುವೆ 50 , 000 V ಅಥವಾ ಅದಕ್ಕಿಂತ 
ಹೆಚ್ಚಾದ ವೋಲ್ಗಳ ವಿದ್ಯುತ್‌ ಒತ್ತಡವನ್ನು ಕಲ್ಪಿಸಿದಂತಾಗುತ್ತದೆ. ಗಾಜಿನ 
ನಾಳಿಕೆಯಲ್ಲಿ ಇಷ್ಟು ಹೆಚ್ಚಾದ ವಿದ್ಯುತ್ ಒತ್ತಡವನ್ನು ಉತ್ಪಾದಿಸಿ, ಅದರ ಜೊತೆಗೆ 
ಒಳಗಡೆ ಅಡಗಿರುವ ಅನಿಲದ ಒತ್ತಡದ ಪ್ರಮಾಣವನ್ನು ಕ್ರಮೇಣ ಇಳಿಸುತ್ತಾ 
ಹೋಗಬೇಕು. ಈ ಒತ್ತಡವು ಸುಮಾರು 1 ಸೆಂ . ಮೀ . ವರೆಗೆ ಇಳಿದ ನಂತರವೇ 
( ಸಾಮಾನ್ಯ ಗಾಳಿಯ ಒತ್ತಡವು 76 ಸೆಂ . ಮೀ . ಪಾದರಸ ಸಂಭಕ್ಕೆ ಸಮಾನ 
ವಾದುದೆಂದು ತಿಳಿದರೆ ನಮಗೆ ಬೇಕಾದ ಒತ್ತಡದ ಪ್ರಮಾಣ ಅದರ 
ಭಾಗಕ್ಕಿಂತ ಕಡಿಮೆಯಾಗಿರಬೇಕು) ಕೆಲವು ಸ್ವಾರಸ್ಯವಾದ ಘಟನೆಗಳು ಪ್ರಾರಂಭ 
ವಾಗುತ್ತವೆ. ಇವುಗಳನ್ನು ಸ್ವಲ್ಪ ಸೂಕ್ಷ್ಮವಾಗಿ ವಿಮರ್ಶಿಸೋಣ. 

- ಅನಿಲದ ಒತ್ತಡವನ್ನು ತಗ್ಗಿಸುತ್ತಾ ಹೋಗುವಾಗ ವಿವಿಧ ಹಂತಗಳಲ್ಲಿ ನಾಳಿಕೆ 
ಯಲ್ಲಿ ಕಾಣಿಸುವ ವಿಶೇಷ ದೃಶ್ಯಗಳು ಹೀಗಿರುತ್ತವೆ : 

- ಒತ್ತಡದ ಪ್ರಮಾಣವು 1 ಸೆಂ . ಮೀ .ನ ಸಮೀಪವನ್ನು ಮುಟ್ಟುವಾಗ, 
ನಾಳಿಕೆಯ ಉದ್ದಕ್ಕೂ ನೇರಿಲೆ ವರ್ಣದ ಪ್ರಭೆಯ ಕಿಡಿಗಳು ಸಿಡಿಯುವುದನ್ನು ಕಾಣು 


20 


ಪರಮಾಣು ಮತ್ತು ಅದರ ರಚನೆ 


ತೇವೆ, ಅನಿಲಕ್ಕೆ ವಿದ್ಯುದ್ವಾಹಕ ಗುಣವು ಪ್ರಾರಂಭವಾಗಿದೆಯೆಂದು ಇದು 
ಸೂಚಿಸುತ್ತದೆ. ಇನ್ನೂ ಕಡಿಮೆಯಾಗಿ ಒತ್ತಡವು ಸೆಂ . ಮೀ . ಗೆ ಇಳಿದರೆ , 
ಉದ್ದಕ್ಕೂ ಒಂದು ಹಗ್ಗದ ಆಕೃತಿಯ ವಿದ್ಯುಲ್ಲೇಖೆ( streak) ಕಾಣುತ್ತದೆ. ಇದು 
A ಎಂಬ ಆನೋಡಿನಿಂದ C ಎಂಬ ಕ್ಯಾಥೋಡ್ ಧ್ರುವದವರೆಗೆ ಹಬ್ಬುತ್ತದೆ. ಇದರ 
ವರ್ಣವು ಅನಿಲದ ಸ್ವರೂಪವನ್ನು ಅವಲಂಬಿಸಿರುತ್ತದೆ. ಗಾಳಿಯಾಗಿದ್ದರೆ, ಎಳೆಗೆಂಪಾ 
( pink) ಗಿರಬಹುದು, ಒತ್ತಡವು ಕ್ರಮೇಣ 2 ಮಿ . ಮೀ ., 1 ಮಿ . ಮೀ , 0.1 ಮಿ . ಮೀ . 
ಗಳಿಗೆ ಇಳಿಯುತ್ತಾ ಹೋಗುವಾಗ, ರೇಖೆಯು ಭಿನ್ನ ಭಿನ್ನವಾಗಿ, ನಡುವೆ ಕಪ್ಪು 
( ಅಂದರೆ, ಜ್ಯೋತಿ 
ಹೀನವಾದ) ಪ್ರದೇಶಗಳನ್ನು ಹೊಂದುತ್ತದೆ. ಈ ಸಂದರ್ಭದಲ್ಲಿ 
ಕಾಣುವ ದೃಶ್ಯವನ್ನು ಚಿತ್ರ 2 .1 (b ) ರಲ್ಲಿ ತೋರಿಸಿದೆ : ಋಣಧ್ರುವ C ಯ 
ಸುತ್ತ ಒಂದು ಪ್ರಕಾಶ. ಇದಾದ ನಂತರ C ಎಂಬುದು ಕೂಕ್ ಕಪ್ಪು ಪ್ರದೇಶ 
(Crooke's dark space ). 2030 G WOESTO DE 2,pe (negative glow ). 
ಇದಕ್ಕೆ ಮುಂದೆ F ಎಂಬುದು ಫ್ಯಾರಡೆ ಕಪ್ಪು ಪ್ರದೇಶ (Faraday dark space ). 
ತರುವಾಯ ? ಎಂಬ ಪಟ್ಟಿಗಳನ್ನೊಳಗೊಂಡ ಧನಸ್ತಂಭ ( striated positive 
column). ಕೊನೆಯದಾಗಿ ಧನಧ್ರುವ( A ) ದ ಸಮೀಪದಲ್ಲಿ ಪ್ರಭೆ, 


ಹೀಗೆ ತುಂಡುತುಂಡಾಗಿರುವ ಪ್ರಭೆಯು, ಅನಿಲದ ಒತ್ತಡವು ಸುಮಾರು 

ಮಿ . ಮೀ . ಗೆ ಬಂದಾಗ, ಸಂಪೂರ್ಣವಾಗಿ ಮಾಯವಾಗಿ, ಇಡೀ ನಾಳಿಕೆಯು 
ಕಪ್ಪಾಗಿ ಕಾಣುತ್ತದೆ. ಇದರೊಂದಿಗೆ ಮತ್ತೊಂದು ದೃಶ್ಯವು ಕಾಣಿಸಿಕೊಳ್ಳುತ್ತದೆ. 
ನಾಳಿಕೆಯ ಗಾಜಿನ ಒಳಭಾಗದಿಂದ ಒಂದು ವಿಧವಾದ ವರ್ಣರಂಜಿತ ಸ್ಪುರಣವು 
ಕಂಡುಬರುತ್ತದೆ. 


ಮೇಲೆ ಹೇಳಿದ ರೀತಿಯಲ್ಲಿ ಅನಿಲದ ಒತ್ತಡದ ಮಟ್ಟವು ಒಂದು ಅಧೋಮಿತಿ 
( ಸುಮಾರು 0.01 ಮಿ . ಮಿ ) ಯನ್ನು ತಲಪಿದಾಗ, ಋಣಧ್ರುವ ( c) ದಿಂದ ಅದಕ್ಕೆ 
ಲಂಬದ ನೇರದಲ್ಲಿ ಒಂದು ಧಾರೆಯ ರೂಪದಲ್ಲಿ ಚಿಮ್ಮುವ ಜ್ಯೋತಿಯು ಕಾಣಿಸಿ 
ಕೊಳ್ಳುತ್ತದೆ. ಇದರ ವರ್ಣವು ಅನಿಲದ ರಚನೆಯನ್ನು ಅವಲಂಬಿಸಿರುತ್ತದೆ. ಪ್ರಪ್ರ 
ಥಮವಾಗಿ ಮಾಡಿದ ಪ್ರಯೋಗಗಳಲ್ಲಿ ಕಂಡುಬಂದ ಈ ದೃಶ್ಯವು ವಿಜ್ಞಾನಿಗಳನ್ನು 
ಮುಗ್ಧಗೊಳಿಸಿತು. ಅದರ ಸ್ವರೂಪವನ್ನು ಗೊತ್ತು ಹಚ್ಚುವ ಉತ್ಸಾಹವು ಮೂಡಿತು. 
ಇದೊಂದು ವಸ್ತುವಿನ ನಾಲ್ಕನೇ ರೂಪ ( ಘನ, ದ್ರವ ಮತ್ತು ಅನಿಲ ಎಂಬ ಮೂರು 
ರೂಪಗಳಿಗೆ ಭಿನ್ನವಾದ) ವೇನೋ ಎಂಬ ಭ್ರಮೆಯ ಉಂಟಾಯಿತು. ಆದರೆ 
ಕುಕ್ಸ್ , ಥಾಂಸನ್ , ಪೆರಿನ್ ಮುಂತಾದ ವಿಜ್ಞಾನಿಗಳ ಪರಿಶ್ರಮದಿಂದ 1897 ರಲ್ಲಿ 
ಆ ನವೀನಜ್ಯೋತಿಯ ಧಾರೆಯ ಮರ್ಮವನ್ನು ಭೇದಿಸಲಾಯಿತು. 


ಕ್ಯಾಥೋಡ್‌ನಿಂದ ಹೊರಗೆಡಹಲಾದ ಆ ಕಿರಣಗಳ ಸಮೂಹಕ್ಕೆ ಕ್ಯಾಥೋಡ್ 
ಕಿರಣಗಳೆಂದು ಹೆಸರಿಡಲಾಯಿತು. ಅತಿ ಹೆಚ್ಚಾದ ವೇಗದಿಂದ ಹೊರಬಿದ್ದ ಆ 


ಕ್ಯಾಥೋಡ್ ಕಿರಣಗಳು ಮತ್ತು ಧನವಿದ್ಯುತ್ ಕಿರಣಗಳು 


ಕಿರಣಗಳು ಋಣವಿದ್ಯುತ್ತನ್ನು ಹೊಂದಿರುವ ಕಣಗಳೆಂದು ಸ್ಪಷ್ಟವಾಯಿತು. 
ಆದುದರಿಂದ ಅದೊಂದು ವಿದ್ಯುತ್ ಪ್ರವಾಹವೆಂದು ಅರ್ಥವಾಯಿತು. “ ನಾಳಿಕೆಯ 
ಸಮೀಪದಲ್ಲಿ ಒಂದು ದಂಡಕಾಂತದ ಉತ್ತರ ಅಥವಾ ದಕ್ಷಿಣ ಧ್ರುವವನ್ನು ತಂದರೆ, 
ಕಿರಣ ಸಮೂಹದ ನೇರವಾದ ಮಾರ್ಗವು ಬಾಗುವಂತೆ ಕಂಡುಬಂದಿತು. ಈ 
ಬಾಗುವಿಕೆಯ ದಿಕ್ಕನ್ನು ಪರಿಶೀಲಿಸಿದ ನಂತರ , ಆ ಕಿರಣಗಳಲ್ಲಿ ಋಣವಿದ್ಯುನ್ಮಾನ 
ವಿರಬೇಕೆಂದು ಸ್ಥಿರಪಟ್ಟಿತು. ಹಾಗೆಯೇ , ಕಾಂತಕ್ಷೇತ್ರಕ್ಕೆ ಬದಲಾಗಿ ವಿದ್ಯುತ್ ಕ್ಷೇತ್ರ 
( electrical field) ವನ್ನು ಕಲ್ಪಿಸಿದರೆ ಅದರ ಬಲಕ್ಕೆ ಅನುಗುಣವಾಗಿ ಬಾಗುವಿ 
ಕೆಯು ಗೋಚರವಾಯಿತು. ಇನ್ನೂ ಹಲವಾರು ಪ್ರಯೋಗಗಳಿಂದ ಅವುಗಳ 
ಅಪಾರ ವೇಗದಿಂದ ಉಂಟಾಗುವ ಶಕ್ತಿಯ ಪ್ರಭಾವವು ಕಂಡುಬಂದಿತು. ಅವುಗಳು 
ನೇರವಾಗಿ ಚಲಿಸುವ ಮಾರ್ಗದಲ್ಲಿ ಒಂದು ತಡೆಯನ್ನು ಕಲ್ಪಿಸಿದರೆ , ಅವುಗಳು 
ಕೇಂದ್ರೀಕೃತವಾಗುವ ಜಾಗದಲ್ಲಿ ಶಾಖವು ಉತ್ಪನ್ನವಾಗುವುದನ್ನು ಕಾಣಬಹುದು. 

ಈ ಕ್ಯಾಥೋಡ್ ಕಿರಣಗಳೇ ಮುಂದಿನ ಸಂಶೋಧನೆಗಳಿಂದ ಎಲೆಕ್ಟ್ರಾನ್ 
ಕಣಗಳೆಂದು ತಿಳಿದುಬಂದದ್ದರಿಂದ ಅವುಗಳ ಕೆಲವು ಮುಖ್ಯ ಗುಣಗಳನ್ನು ಕ್ರೋಢೀ 
ಕರಿಸುವುದು ಉಪಯೋಗಕರವಾದುದು. 


2 . 2 ಕ್ಯಾಥೋಡ್ ಕಿರಣಗಳ ಗುಣಗಳು 
(1 ) ಈ ಕಿರಣಗಳು ಕ್ಯಾಥೋಡ್ ಅಂದರೆ ಗುಣಧ್ರುವದಿಂದ ಅದಕ್ಕೆ ಲಂಬ 

ನೇರದಲ್ಲಿ ನೇರವಾಗಿ ಹೊರಸೂಸುತ್ತವೆ. ನೇರವಾಗಿ ಚಲಿಸುವುದರಿಂದ, 
ಅವುಗಳಿಂದ ಮಾರ್ಗದಲ್ಲಿ ಶಿಲುಬೆ ( Cross ) ಯ ಆಕಾರದ ಒಂದು ಪ್ರತಿ 
ಬಂಧಕ ವಸ್ತುವನ್ನು ಇಟ್ಟರೆ, ನಾಳಿಕೆಯ ಒಳಭಾಗದಮೇಲೆ ಅದೇ 

ರೂಪದ ನೆರಳು ಕಾಣುತ್ತದೆ. 
( 2) ಕಿರಣಗಳ ಪ್ರವಾಹದ ಮಾರ್ಗದಲ್ಲಿ ಒಂದು ಅತಿ ಹಗುರವಾದ ಮೈ ಕಾ 

ಚಕ್ರ ( mica wheel) ವನ್ನು ಅಳವಡಿಸಿದರೆ, ಕಿರಣಗಳ ಶಕ್ತಿಯಿಂದ 

ಚಕ್ರವನ್ನು ತಿರುಗುವಂತೆ ಮಾಡಬಹುದು, 
( 3) ಕ್ಯಾಥೋಡ್ ಧ್ರುವವನ್ನು ಚಪ್ಪಟೆಯಾಗಿರದೆ ನಿನ್ನು ಆಕೃತಿಯಲ್ಲಿಟ್ಟರೆ, 

ಅಲ್ಲಿಂದ ಹೊರಬೀಳುವ ಕಿರಣಗಳು ಸಂಧಿಯಾಗುವ ಸಂಗನಬಿಂದು 
(focus ) ವಿನ ಪ್ರದೇಶದಲ್ಲಿಟ್ಟಿರುವ ಒಂದು ಸಣ್ಣ ಪ್ಲಾಟಿನಂ ಲೋಹದ 
ತುಂಡಿನ ತಾಪವು ಹೆಚ್ಚಾಗಿ, ಕರಗುವ ಸಂಭವವೂ ಇರುತ್ತದೆ. ಈ 
ಪ್ರಯೋಗದಿಂದ, ಕಿರಣಗಳು ಅಗಾಧವಾದ ವೇಗದಿಂದ ಚಲಿಸುತ್ತಿರ 

ವುದು ಗೊತ್ತಾಗುತ್ತದೆ. 
(4 ) ಕೆಲವು ಹರಳುಗಳು, ಲವಣಗಳು , ಮತ್ತು ಇನ್ನು ಹಲವು ವಸ್ತುಗಳ 

ಮೇಲೆ ಕ್ಯಾಥೋಡ್ ಕಿರಣಗಳು ಘರ್ಷಣೆ ಮಾಡುವುದರ ಫಲವಾಗಿ, 


ಪರಮಾಣು ಮತ್ತು ಅದರ ರಚನೆ 
ಅವುಗಳಿಂದ ಪ್ರಭೆಯು ಹೊರಡುತ್ತದೆ. ಮುಖ್ಯವಾಗಿ, ಜಿಂಕೆ 
ಸಿಡ್, ಪೊಟಾಸಿಯಂ ಪ್ಲಾಟಿನೋಸಯನೈಡ್ ವಸ್ತುಗಳು ಕಿರಣ 

ಗಳ ಸ್ಪುರಣಶಕ್ತಿಯನ್ನು ತೋರಿಸುತ್ತವೆ. 
( 5) ಅನಿಲಗಳ ಮೂಲಕ ಪ್ರಸಾರವಾಗುವಾಗ , ಆ ಅನಿಲಗಳ ಅಣುಗಳು 

ವಿಭಜನೆ ಹೊಂದುತ್ತವೆ. ಅಂದರೆ, ಆ ಅನಿಲಗಳ ಅಣುಗಳಿಂದ 
ಬೇರ್ಪಟ್ಟು ಎರಡು ಅಂಗಗಳು (ions) ಧನ ಅಥವಾ ಋಣ ವಿದ್ಯುತ್ತನ್ನು 
ಹೊಂದುತ್ತವೆ. ಈ ಅಣುವಿಭಜನಾಶಕ್ತಿಯಿಂದಲೇ , ಮೇಲೆ ತಿಳಿಸಿದ 
ವಿದ್ಯುತ್ ಉತ್ಸರ್ಜನ ನಾಳಿಕೆಯಲ್ಲಿ ತೋರಿಬರುವ ದೃಶ್ಯಗಳಿಗೆ 
ವಿವರಣೆ ಸಿಕ್ಕುತ್ತದೆ. 


( 6 ) 


ಕಿರಣಗಳ ಮಾರ್ಗದಲ್ಲಿ ಒಂದು ಘನವಸ್ತುವನ್ನು ಲಕ್ಷ್ಯವನ್ನಾಗಿಟ್ಟರೆ, 
ಅದರಿಂದ X - ಕಿರಣಗಳು ಉತ್ಪನ್ನವಾಗಿ ಹೊರಬೀಳುತ್ತವೆ. ಇದು 
ರಿಂದಲೇ , X - ಕಿರಣಗಳನ್ನು ಉತ್ಪತ್ತಿ ಮಾಡತಕ್ಕ ಸಾಧನಗಳು 
ನಿರ್ಮಿತವಾದುವು. 


(7) ಈ ಕಿರಣಗಳು ವಿದ್ಯುತ್ ಮತ್ತು ಕಾಂತ ಕ್ಷೇತ್ರಗಳ ಬಲಗಳ 

ಪ್ರಯೋಗದಿಂದ, ಮಾರ್ಗ ಬದಲಾವಣೆಯನ್ನು ಹೊಂದುತ್ತವೆ. ಈ 
ಬಾಗುವಿಕೆಗಳನ್ನು ಸೂಕ್ಷ್ಮ ಪ್ರಯೋಗಗಳಿಂದ ಅಳತೆ ಮಾಡಿದ ಮೇಲೆ, 
ಆ ಕಿರಣಗಳು ಋಣ ವಿದ್ಯುನ್ಮಾನವನ್ನು ಹೊಂದಿರುತ್ತವೆಂಬ ಅಂಶವು 

ಸ್ಥಿರಪಟ್ಟಿತು. 
ಈ ಪ್ರಯೋಗಗಳಿಂದ ಕಿರಣಗಳ ವಿದ್ಯುನ್ಮಾನ ( electric charge ) 'e' 
ಮತ್ತು ಜಡಾಂಶ ( mass ) ' m ' ಗಳ ಪ್ರಮಾಣಗಳನ್ನು ನಿಖರವಾಗಿ ಕಂಡುಹಿಡಿಯು 
ವುದರ ಮೂಲಕ , ಅವುಗಳ ನಿಜವಾದ ಸ್ವರೂಪವು ಗೊತ್ತಾಯಿತು. ಇದು ಒಂದು 
ಕ್ರಾಂತಿಕರವಾದ ಪರಿಣಾಮವನ್ನು ಹೊಂದಿರುವುದರಿಂದ ಈ ಪ್ರಯೋಗಗಳ ಮೂಲ 
ಅಂಶಗಳನ್ನು ತಿಳಿಯುವುದು ಅತ್ಯವಶ್ಯ . 


2. 3 ಕ್ಯಾಥೋಡ್ ಕಿರಣಗಳ ಈ ಪ್ರಮಾಣವನ್ನು ಕಂಡುಹಿಡಿಯುವ 

ಥಾಂಸನ್ ಪ್ರಯೋಗ 
1897 ರಲ್ಲಿ ಥಾಂಸನ್ ವಿಜ್ಞಾನಿಯು ಒಂದು ಉಪಕರಣವನ್ನು ನಿರ್ಮಿಸಿ, 
ಅದರ ಸಹಾಯದಿಂದ ಕ್ಯಾಥೋಡ್ ಕಿರಣಗಳ ವಿಶಿಷ್ಟ ವಿದ್ಯುನ್ಮಾನ (Specific 
charge) ಅಂದರೆ e/ m ಯ ಮೌಲ್ಯವನ್ನು ನಿಖರವಾಗಿ ಕಂಡುಹಿಡಿಯಲು ಉದ್ಯುಕ್ತ 
ನಾದನು, ಅತಿಕನಿಷ್ಠ ಒತ್ತಡದ ಅನಿಲವನ್ನೊಳಗೊಂಡ ಒಂದು ನಾಳಿಕೆಯಲ್ಲಿ 


ಕ್ಯಾಥೋಡ್ ಕಿರಣಗಳು ಮತ್ತು ಧನವಿದ್ಯುತ್ ಕಿರಣಗಳು 


23 


ಅದರಲ್ಲಿ ಉತ್ಪನ್ನವಾದ ಕ್ಯಾಥೋಡ್ ಕಿರಣಗಳನ್ನು ಒಂದು ಸಂಕುಚಿತ ನೇರದಲ್ಲಿ 
ಪ್ರವಹಿಸಿ ಮಾರ್ಗದಲ್ಲಿ ಪ್ರಬಲ ನಾ ದ ವಿದ್ಯುತ್ ಮತ್ತು ಕಾಂತಕ್ಷೇತ್ರಗಳನ್ನು 
ಅಳವಡಿಸಿ, ಅವುಗಳ ಬಲದಿಂದ ಉಂಟಾಗುವ ದಿಕ್ಪಲ್ಲಟಗಳನ್ನು ನಿಖರವಾಗಿ 
ಅಳೆಯುವುದೇ ಈ ಪ್ರಯೋಗದ ಮುಖ್ಯ ತತ್ಯ , ಈಗ ಉಪಕರಣದ ಜೋಡಣೆಯ 
ಸರಣಿಯನ್ನು ಚಿತ್ರ 2. 2 ರಲ್ಲಿ ಕಾಣಬಹುದು, 


- 


D 


ಚಿತ್ರ 2²2 ಥಾಂಸನ್ ಪ್ರಯೋಗ 
S ಎಂಬುದು ಗೋಳಾಕಾರದ ನಾಳಿಕೆ , ಇದನ್ನು ನಿರನಿಲವನ್ನಾಗಿ ಮಾಡಿರು 
ಇದೆ. ಇದರಲ್ಲಿ c ಎಂಬ ಋಣವಿದ್ಯುತ್‌ಧುವವು ಅಳವಡಿಸಿದೆ. ಇಲ್ಲಿಂದ ನೇರವಾಗಿ , 
ಹೊರಸೂಸುವ ಕಿರಣಗಳು A ಎಂಬ ಧನಧ್ರುವದಕಡೆಗೆ ಧಾವಿಸುತ್ತವೆ. ಈ ಧ್ರುವ 
ವನ್ನು ಸಂಪರ್ಕ ಮಾಡುವ B ಎಂಬ ಲೋಹದ ತುಂಡು ಸಮೀಪದಲ್ಲಿರುವುದರಿಂದ 
ಈ ಎರಡು ತುಂಡುಗಳ ನಡುವೆ ಇರುವ ಸಣ್ಣ ರಂಧ್ರಗಳ ಮೂಲಕ ಕಿರಣಗಳು ಒಂದು 
ಸಣ್ಣ ಎಳೆಯನೇರದಲ್ಲಿ ಮುಂದುವರಿಯುತ್ತವೆ. c ಇಂದ A ವರೆಗೆ ಇರುವ ವಿದ್ಯುತ್ತಿನ 
ಕ್ಷೇತ್ರದಲ್ಲಿ ಕಿರಣಗಳು ವೇಗವೃದ್ಧಿಯನ್ನು ಹೊಂದಿ ನಂತರ ಒಂದು ನಿರ್ದಿಷ್ಟ ವೇಗ 
ದಿಂದ ಮುಂದುವರಿಯುತ್ತವೆ. ಇವುಗಳನ್ನು ನೇರವಾಗಿ ಪ್ರವಹಿಸುವಂತೆ ಮಾಡಿ, 
ಮಾರ್ಗದಲ್ಲಿ ಯಾವ ಪ್ರತಿಬಂಧಕಗಳಿಲ್ಲದಿದ್ದರೆ, ನಾಳಿಕೆಯ ಹಿಂಭಾಗದ F ಎಂಬ 
ತೆರೆಯ ಮೇಲೆ ಬೀಳುತ್ತವೆ. ಇದರ ಒಳಭಾಗದಲ್ಲಿ ಒಂದು ಸ್ಪುರಣವಸ್ತುವಿನ ಲೇಪ 
ವಿರುವುದರಿಂದ, ಕಿರಣಗಳು ಅಧಿಪತಿತನಾಗುವ ಬಿಂದುವಿನ ಪ್ರದೇಶ P ಯಲ್ಲಿ ಒಂದು 
ಸಣ್ಣ ಪ್ರಕಾಶದ ಚುಕ್ಕೆಯು ಕಾಣುತ್ತದೆ. ಇದನ್ನು ಮೊದಲು ಗುರುತುಮಾಡಿ 
ಕೊಳ್ಳಬೇಕು. ನಂತರ, ಕಿರಣಗಳ ಪ್ರಸಾರವಾರ್ಗದಲ್ಲಿ ವಿದ್ಯುತ್ ಮತ್ತು ಕಾಂತ 
ಕ್ಷೇತ್ರಗಳನ್ನು ಅಳವಡಿಸಬೇಕು, ಚಿತ್ರ 2 . 2 ರಲ್ಲಿ ತೋರಿಸಿರುವಂತೆ ) ಮತ್ತು E ಗಳು 
ಕ್ಷಿತಿಜ ಸಮತಲದಲ್ಲಿರುವ ( horizontal ) ಎರಡುಲೋಹದ ತಟ್ಟೆಗಳು , ಇವುಗಳನ್ನು 
ಅತಿಹೆಚ್ಚಾದ ವೋಲ್ವೇಜಿನ ಪ್ರಚ್ಛನ್ಮಾಂತರದ (Potential difference) ವಿದ್ಯು 
ಪ್ರೋಶದ ಧನ ಮತ್ತು ಋಣ ಧ್ರುವಗಳಿಗೆ ಸಂಪರ್ಕಹೊಂದಿಸಿರಬೇಕು. ಹೀಗಾಗಿ E 
ಮತ್ತು D ಗಳ ನಡುವೆ ಪ್ರಬಲವಿದ್ಯುತ್ ಕ್ಷೇತ್ರವು ( X ) ಏರ್ಪಟ್ಟು , ಆ ಪ್ರದೇಶದಲ್ಲಿ 
ಹಾಯುವ ಕಿರಣಗಳು ಋಣ ವಿದ್ಯುತ್ತನ್ನು ಹೊಂದಿರುವುದರಿಂದ, D ಯಕಡೆಗೆ 
ಆಕರ್ಷಿತವಾಗುತ್ತವೆ. ಈ ದಿಕ್ಪಲ್ಲಟವು ಚಿತ್ರದ ಸಮತಲದಲ್ಲಿದ್ದು , ಈ ಬಾಗುವಿ 
ಕೆಯ ಫಲವಾಗಿ ಕಿರಣಗಳ ಮಾರ್ಗವು ಬದಲಾಗಿ, ಕೊನೆಗೆ, ಸ್ಪುರಣತೆರೆಯ ಭಾಗದ 


ಪರಮಾಣು ಮತ್ತು ಅದರ ರಚನೆ 


ಮೇಲೆ, 2 ಎಂಬ ಬಿಂದುವಿನಲ್ಲಿ ಸಂಧಿಸಿ , ಆ ಪ್ರದೇಶದಲ್ಲಿ ಪ್ರಕಾಶ ಚುಕ್ಕೆಯು 
ಕಾಣುತ್ತದೆ. ಹೀಗಾಗಿ, ವಿದ್ಯುತ್ ಕ್ಷೇತ್ರದ ಬಲದಿಂದ, ಕಿರಣಗಳ ಸ್ಥಾನವು P ಯಿಂದ 
ಮೇಲಕ್ಕೆ ಇರುವ 9 ಬಿಂದುವಿಗೆ ಪಲ್ಲಟ ಹೊಂದುತ್ತದೆ. ಇದನ್ನು ನಿಖರವಾಗಿ ಅಳೆ 
ಯಲು ಪ್ರಯೋಗದಲ್ಲಿ ಸಾಧ್ಯವಾಯಿತು. 

ಇದಾದಮೇಲೆ, ಕಿರಣಗಳು ಹಾಯುವ ಪ್ರದೇಶದಲ್ಲಿ ಅಂದರೆ, D ಮತ್ತು E 
ತಟ್ಟಿಗಳ ನಡುವೆ ಒಂದು ಪ್ರಬಲವಾದ ಕಾಂತಕ್ಷೇತ್ರ ( ) ವನ್ನು ನಿರ್ಮಿಸಬೇಕು. 
ಇದನ್ನು ಸೂಚಿಸಲು ಚಿತ್ರದಲ್ಲಿ MM ಎಂಬ ವಿದ್ಯುತ್ಕಾಂತವನ್ನು ತೋರಿಸಿದೆ – ಈ 
ಕಾಂತಕ್ಷೇತ್ರ ( m ) ದ ದಿಕ್ಕು ಚಿತ್ರದ ಸಮತಲಕ್ಕೆ ಲಂಬದ ಸಮತಲದಲ್ಲಿರುವಂತೆ 
ಏರ್ಪಡಿಸಬೇಕು. ಅಂದರೆ, ಇದು ಕಿರಣಗಳ ಪ್ರವಾಹದ ನೇರಕ್ಕೂ , ವಿದ್ಯುತ್ ಕ್ಷೇತ್ರ 
( x) ದ ದಿಕ್ಕಿಗೂ ಲಂಬವಾಗಿರಬೇಕು, ಮತ್ತು ಇದರಿಂದ ಉಂಟಾಗುವ ಬಲದ 
ಪರಿಣಾಮವಾಗಿ, ಕಿರಣಗಳು ಚಿತ್ರದ ಸಮತಲದಲ್ಲಿಯೇ ಬಾಗಿ, ಅಂತಿಮವಾಗಿ 
FE ತೆರೆಯ ಮೇಲೆ R ಎಂಬ ಬಿಂದುವಿನಲ್ಲಿ ಸಂಧಿಸುವಂತೆ ಮಾಡಲಾಯಿತು, 
ಅಂದರೆ, ಕಾಂತಕ್ಷೇತ್ರದಿಂದ ಉಂಟಾಗುವ ದಿಕ್ಪಲ್ಲಟವು PR ಆಗಿ, PO ಗೆ ವಿರೋಧ 
ದಿಕ್ಕಿನಲ್ಲಿರುವಂತೆ ಅಳವಡಿಸಬೇಕು. ಈ ಪಲ್ಲಟವನ್ನು PR = y ಎಂದು ಸೂಚಿಸ 
ಬಹುದು. ಇದನ್ನೂ ನಿಖರವಾಗಿ ಅಳೆಯಬೇಕು. 

ಪ್ರಯೋಗದ ಮೂರನೆಯ ಭಾಗದಲ್ಲಿ ವಿದ್ಯುತ್ ಕ್ಷೇತ್ರದ ( x ) ಪ್ರಭಾವದಿಂದ 
ಉಂಟಾಗುವ ಪಲ್ಲಟ ಪ್ರಮಾಣ x ಗೆ ಸಮಾನವಾಗಿಯೂ ಮತ್ತು ವಿರೋಧ 
ನೇರದಲ್ಲಿಯೂ ಇರುವಂತೆ H ಕಾ೦ ತ ಕ್ಷೇತ್ರ ದ ಪ್ರಮಾಣವನ್ನು ಸೂಕ್ತವಾಗಿ 
ಅಳವಡಿಸಿದರೆ , PQ = x = PR = y ಎಂದು ಮಾಡಬಹುದು. ಹೀಗಾಗಿ, X 
ಮತ್ತು H ಕ್ಷೇತ್ರಗಳು ಒಟ್ಟಿಗೆ ಏಕಕಾಲದಲ್ಲಿ ಪ್ರಯೋಗವಾದಾಗ ಕಿರಣಗಳ 
ಮೊತ್ತ ಪಲ್ಲಟವು ಶೂನ್ಯವಾಗಿ , ಕ್ಷೇತ್ರಗಳಿಲ್ಲದ ಸನ್ನಿವೇಶದಲ್ಲಿ ಕಾಣುವ P ಬಿಂದುವೇ 
ಮತ್ತೆ ಅಂತಿಮಬಿಂದುವಾಗಿಯೂ ಇರುತ್ತದೆ. 

ಇದು ಪ್ರಯೋಗದ ವಿವರಣೆಯಾಯಿತು. ಇದರಲ್ಲಿ ಉಪಯೋಗಿಸಲ್ಪಟ್ಟ 
ವಿವಿಧ ಅಳತೆಯ ಪ್ರಮಾಣಗಳನ್ನು ಒಟ್ಟುಗೂಡಿಸುವ ಸೂತ್ರಗಳನ್ನು ಕಂಡುಹಿಡಿಯ 
ಬೇಕು. ಇವುಗಳ ಅಂತಿಮ ಫಲಿತಾಂಶ ಮಾತ್ರ ಈಗ ಸೂಚಿಸಬಹುದು. 

e = ಕಿರಣಗಳ ವಿದ್ಯುನ್ಮಾನ 
v = ಕಿರಣಗಳ ವೇಗ 
H = ಕಾಂತಕ್ಷೇತ್ರದ ಪ್ರಮಾಣ 
X = ವಿದ್ಯುತ್ ಕ್ಷೇತ್ರದ ಪ್ರಮಾಣ 
PQ - X – X ಕ್ಷೇತ್ರದಿಂದ ಉಂಟಾದ ಪಲ್ಲಟದ ಪ್ರಮಾಣ 
PR = y = H ಕ್ಷೇತ್ರದಿಂದ ಉಂಟಾದ ಪಲ್ಲಟದ ಪ್ರಮಾಣ 
1 = X ಮತ್ತು H ಕ್ಷೇತ್ರಗಳ ಪ್ರಭಾವಕ್ಕೆ ಒಳಗಾಗಿರುವ ಪ್ರದೇಶದ 

ಉದ್ದ 


- 


25 


ಕ್ಯಾಥೋಡ್ ಕಿರಣಗಳು ಮತ್ತು ಧನವಿದ್ದು ಕಿರಣಗಳು 


ಈ ಸಂಕೇತಗಳಿಂದ, ಕೆಳಗಿನ ಸಮೀಕರಣವನ್ನು ನಿಷ್ಪತ್ತಿ ಮಾಡಬಹುದು. 


(2 . 1) 


PQ = x = |K M (3) 
PR = $ = # K ( | 


( 2²2) 


PR 


ಮತ್ತು ಮೂರನೆಯ ಭಾಗದಲ್ಲಿ x = y ಆಗಿರುವಂತೆ ಮಾಡಿದರೆ, 


( 2 . 3) 


ಈ ಮೂರು ಸಮೀಕರಣಗಳಿಂದ 


e 2 . X . X 

(2 - 4 ) 
m K . 12. H2 
ಇಲ್ಲಿ K ಎಂಬ ನಿಯತಾಂಕವನ್ನು ಪ್ರಯೋಗದ ಜೋಡಣೆಯ ರೇಖಾ 
ನಿರೂಪಣೆ (geometry of the apparatus) ಯಿಂದ ಕಂಡುಹಿಡಿಯಲಾಯಿತು. 
ಥಾಂಸನ್ ಮಾಡಿದ ವಿಶೇಷ ಪ್ರಯೋಗಗಳಿಂದ ಕಂಡುಬಂದ ಫಲಿತಾಂಶಗಳಿಂದ 


- - 1 . 7 x 107 em .U . ( ವಿದ್ಯುತ್ಕಾಂತೀಯ ನಾ ನ ಗ ಳು ) ( 2 . 5 ) 
m 
ಎಂದು ಗೊತ್ತಾಯಿತು, 

ಉಪಕರಣದಲ್ಲಿ ಉಪಯೋಗಿಸಲ್ಪಟ್ಟ ಕಿರಣಗಳ ವೇಗ ( v ) ವು ಸುಮಾರು 
3 x 109 ಸೆಂ . ಮೀ / ಸೆಕಂಡ್ ಅಂದರೆ, ಬೆಳಕಿನ ವೇಗದ 15 ಪ್ರಮಾಣದಷ್ಟಿದ್ದಿತು. 

ಎಲ್ಲಕ್ಕಿಂತಲೂ ಮುಖ್ಯವಾದ ಅಂಶವೇನೆಂದರೆ : - ನಾಳಿಕೆಯಲ್ಲಿ ಯಾವುದೇ 
ಅನಿಲವನ್ನು ಉಪಯೋಗಿಸಿದರೂ , ಕ್ಯಾಥೋಡ್ ವಿದ್ಯುತ್‌ ಧ್ರುವವು ಯಾವ ವಸ್ತು 
ನಿನದೇ ಆಗಿರಲಿ , ೨ ಮೌಲ್ಯದಲ್ಲಿ ಯಾವ ಬದಲಾವಣೆ ಕಂಡುಬರಲಿಲ್ಲ . ಈ 
ಕ್ಯಾಥೋಡ್ ಕಿರಣಗಳು ಮೂಲಭೂತವಾದ ಕಿರಣಗಳೆಂದು ತಿಳಿದುಬಂದಿತು . 

ಥಾಂಸನ್ ವಿಜ್ಞಾನಿಯು ಈ ಕಿರಣಗಳನ್ನು ಋಣವಿದ್ಯುತ್ಕಣಗಳ ಪ್ರವಾಹ?? 
(streams of negative corpuscles) ಎಂದು ಕರೆದನಾದರೂ , ಜಾನ್‌ಸೋನಿಎಂಬ 
ವಿಜ್ಞಾನಿಯು ವಿಭಜನೆ ( electrolysis ) ಗೆ ಸಂಬಂಧಪಟ್ಟ ತನ್ನ ಪ್ರಯೋಗಗಳಲ್ಲಿ 
ವಿದ್ಯುಚ್ಛಕ್ತಿಯೂ ಕೂಡ ಪರಮಾಣು ರೂಪ( atomic nature ) ವನ್ನೇ ಹೊಂದಿದೆ 
ಯೆಂದು ಕಂಡುಹಿಡಿದು ಆ ಕಣಗಳಿಗೆ ಎಲೆಕ್ಟ್ರಾನ್ ಎಂದು ಹೆಸರಿಟ್ಟನು. ಹಲವಾರ 


m 


26 


ಪರಮಾಣು ಮತ್ತು ಅದರ ರಚನೆ 


ವಿಧಾನಗಳಿಂದ ಮಾಡಿದ ವಿವಿಧ ಪ್ರಯೋಗಗಳಲ್ಲಿ ಎಲೆಕ್ಟ್ರಾನ್‌ಗಳ ಪಾತ್ರವು 
ಸತ್ವತೋಮುಖವಾಗಿರುವುದಾಗಿ ವ್ಯಕ್ತವಾಯಿತು. ಯಾವ ಪ್ರಯೋಗದ ದೃಷ್ಟಿಯಿಂದ 
ನೋಡಿದರೂ , ಎಲೆಕ್ಟ್ರಾನ್ ಕಣವು ಒಂದುಮೂಲಭೂತವಾದ ಮತ್ತು ಎಲ್ಲ ವಸ್ತು 
ಗಳಲ್ಲಿಯೂ ಇರಲೇಬೇಕಾದ ಕಣವಾಗಿರುವ ಅಂಶವು ಸ್ಥಿರಪಟ್ಟಿತು. ಇದರ 
ಫಲವಾಗಿ, ಥಾಂಸನ್ ಮಾಡಿದ ಪ್ರಯೋಗಗಳಲ್ಲಿ ಉಪಯೋಗಿಸಿದ ಕ್ಯಾಥೋಡ್ 
ಕಿರಣಗಳೂ ಕೂಡ ಎಲೆಕ್ಟ್ರಾನ್‌ಗಳೆಂದು ಭಾವಿಸಲ್ಪಡಬೇಕೆಂಬ ತಿಳಿವಳಿಕೆಯು 
ಅನಿವಾರ್ಯವಾಯಿತು. 

ಈ ಪ್ರಯೋಗದಲ್ಲಿ ಈ ಮಾತ್ರ ಕಂಡುಹಿಡಿಯಲ್ಪಟ್ಟಿದ್ದರಿಂದ 'e' ಮತ್ತು 
' m' ಗಳ ಪ್ರತ್ಯೇಕ ಮೌಲ್ಯಗಳು ನಿರ್ಧಾರವಾಗದೆ ಕಿರಣಗಳ ನಿಜವಾದ ವ್ಯಕ್ತಿತ್ವವು 
ಹೊರಬೀಳುವುದಿಲ್ಲ . 'e' ವಿದ್ಯುನ್ಮಾನವನ್ನು ನಿಖರವಾಗಿ ಅಳಿಯಲು ಮಿಲಿಕನ್ 
ಮಾಡಿ ತೋರಿಸಿದ ಚರಿತ್ರಾರ್ಹವಾದ ಪ್ರಯೋಗದ ವಿಧಾನವನ್ನು ವಿಮರ್ಶಿಸಬೇಕು. 
ಇದಕ್ಕೆ ಮುಂಚೆ ಈ ಮೌಲ್ಯವನ್ನು ಅತಿನಿಖರವಾಗಿ ನಿರ್ಧರಿಸಲು ಸಾಧ್ಯವಾದ 
ಡನ್ನಿಂಗ್ಟನ್‌ ಮಾಡಿದ ಪ್ರಯೋಗವನ್ನು ವಿವರ್ಶಿಸುವುದು ಸೂಕ್ತವಾಗಿದೆ . 
2 .4 ಎಲೆಕ್ಟ್ರಾನ್ ಗಳ ಈ ಮೌಲ್ಯವನ್ನು ಕಂಡುಹಿಡಿಯಲು ತನ್ನಿಂಗ್ 

ಟನ ವಿಧಾನ 


4 
. 


ಚಿತ್ರ 2 - 3 ಕಂಡುಹಿಡಿಯಲು ಡಬ್ಬಿಂಗ್ಟನ ಪ್ರಯೋಗವಿಧಾನ : 


ಈ ಪ್ರಯೋಗದಲ್ಲಿ - ನಮೌಲ್ಯವನ್ನು ಕಂಡುಹಿಡಿಯಲು ಉಪಯೋಗಿಸಿದ 
ಎಲೆಕ್ಟ್ರಾನ್ ಕಿರಣಗಳು ಉಷ್ಣ ವಿದ್ಯುದ್ವಾಹಿ ವಿಕಿರಣ ( thermonic emission ) 
ದಿಂದ ಉತ್ಪನ್ನವಾದುವು. ಒಂದು ಗಾಜಿನ ಬುರುಡೆಯನ್ನು ತೆಗೆದುಕೊಂಡು ಅದರೊಳ 
ಗಿರುವ ಗಾಳಿಯನ್ನೆಲ್ಲಾ ಹೊರತೆಗೆದು ಒಳ ಗಿ ರುವ ಅನಿಲಶೂನ್ಯ (vacuum ) 


ಕ್ಯಾಥೋಡ್ ಕಿರಣಗಳು ಮತ್ತು ಧನವಿದ್ಯುತ್ ಕಿರಣಗಳು 27 
ವಾತಾವರಣದಲ್ಲಿ ಒಂದು ಲೋಹದ ತಂತು ( filament) ವನ್ನು ಇಟ್ಟು ಅದರ 
ತುದಿಗಳನ್ನು ಒಂದು ವಿದ್ಯುಟ್ರೋಶಕ್ಕೆ ಸಂಪರ್ಕ ಮಾಡಿ ವಿದ್ಯುತ್ಪವಾಹವನ್ನು 
ತಂತುವಿನ ಮೂಲಕ ಹರಿಸಿದರೆ, ಆ ತಂತುವು ತಾಪದ ಏರುವಿಕೆಯಿಂದ ಕಡುಗೆಂಪಾ 
( red -hot ) ಗುತ್ತದೆ. ಈ ಶಾಖದ ದೆಸೆಯಿಂದ, ವಿದ್ಯುದಂಶದ ಕಿರಣಗಳು ತಂತುವಿ 
ನಿಂದ ಹೊರಸೂಸುತ್ತವೆ. ಇವುಗಳು ಎಲೆಕ್ಟ್ರಾನ್‌ಗಳೆಂದೇ ನಿರ್ಧರಿಸಲಾಗಿದೆ. ಅದೇ 
ಆವರಣದಲ್ಲಿ ಮತ್ತೊಂದು ಲೋಹದ ತಟ್ಟೆಯನ್ನು ( ಆನೋಡ್) ಇಟ್ಟು ಅದನ್ನು 
ಪ್ರಬಲ ವಿದ್ಯುತ್ಕೋಶದ ಧನಧ್ರುವಕ್ಕೆ ಬಂಧಿಸಿದರೆ, ಮೇಲೆ ತಿಳಿಸಿದ ಎಲೆಕ್ಟ್ರಾನ್ 
ಕಿರಣಗಳು ಋಣವಿದ್ಯುದಂಶವನ್ನು ಹೊಂದಿರುವುದರಿಂದ ಧನವಿದ್ಯುತ್ ತಟ್ಟೆಗೆ 
ಆಕರ್ಷಿತವಾಗಿ ಅಲ್ಲಿಂದ ಒಂದು ವಿದ್ಯುತ್ಪವಾಹವನ್ನು ಹೊರಡಿಸುತ್ತವೆ. ಆದರೆ , 
ಅದೇ ತಟ್ಟೆಯನ್ನು ಬಹಳ ಹೆಚ್ಚಾದ ಆವರ್ತಸಂಖ್ಯೆಯಿಂದ ಅಲುಗಾಡುತ್ತಿರುವ 
ಅತಿ ಹೆಚ್ಚು ಪ್ರಮಾಣದ ವಿದ್ಯುಜ್ಜನಕಕ್ಕೆ ಸ೦ಪರ್ಕ ಹೊಂದಿಸಿದರೆ ( high 
frequency alternating potential) ಆ ತಟ್ಟೆಯು ಒಂದೊಂದು ಆವರ್ತದ 
ಲ್ಲಿಯ ಋಣವಿದ್ಯುತ್ತನ್ನು ತಲಪುವ ಸಮಯದಲ್ಲಿ ಋಣವಿದ್ಯುತ್ ಕಣಗಳು 
ಅದನ್ನು ದಾಟುವಹಾಗಿಲ್ಲ . ಈ ರೀತಿಯಾಗಿ ವಿಚ್ಛಿನ್ನ ರೀತಿಯಲ್ಲಿ ವಿದ್ಯುತ್ಪವಾಹ 
ನಾಗುವುದರಿಂದ ಈ ಉಪಕರಣವು ಒಂದು ಕವಾಟ (valve) ದಂತೆ ವರ್ತಿಸುತ್ತದೆ. 
ಇದೇ ತತ್ತ್ವವನ್ನೇ ಉಪಯೋಗಿಸಿ, ನಿಸ್ತಂತು ವಾರ್ತಾ ಪ್ರಸಾರ ( wireless trans 
mission ) ದಲ್ಲಿ ಬಳಸುವ ವಿದ್ಯುದ್ವಾಹಿ ಕವಾಟ ( therinionic valve) ಗಳು 
ನಿರ್ಮಿತವಾಗಿದೆ. 


SOISAHdSOL 

MIara 


ಈಗ ಚಿತ್ರ 2 . 3 ರಲ್ಲಿ ತೆರಿಸಿ ರು ವ ಉಪಕರಣದ ವಿವರಣೆಗಳನ್ನು 
ವಿಮರ್ಶೆ ಮಾಡಬಹುದು, ಉಪಕರಣವನ್ನು ಒಂದು ಅನಿಲಶೂನ್ಯವಾದ ಆವರಣದಲ್ಲಿ 
ಇಡಲಾಗಿದೆ. ಇದರಲ್ಲಿ F ಲೋಹದ ತಂತುವನ್ನು ತೋರಿಸುತ್ತದೆ. ಇದರ ಮೂಲಕ 
ಪ್ರತ್ಯೇಕ ವಿದ್ಯುತ್ತೊಶದಿಂದ ವಿದ್ಯುತ್ ಪ್ರವಾಹವನ್ನು ಕಳುಹಿಸುವುದರಿಂದ ಆ ತಂತು 
ವಿನ ತಾಪದ ಮಟ್ಟವು ಏರಿ, ಎಲೆಕ್ಟ್ರಾನ್ ಕಣಗಳು ಹೇರಳವಾಗಿ ಹೊರಸೂಸುವಂತೆ 
ಆಗುತ್ತದೆ, 0 ಎಂಬುದು ಅತಿ ಹೆಚ್ಚು ಆವರ್ತಸಂಖ್ಯೆಯಿಂದ ( ಸುಮಾರು 10 ಲಕ್ಷ ) 
ಆಂದೋಲನ ಮಾಡುತ್ತಿರುವ ವಿದ್ಯುತ್ತನ್ನು ಉತ್ಪನ್ನ ಮಾಡುವ ಕವಾಟ 
ಆಂದೋಲಕ (valve Oscillator). ಇದರಲ್ಲಿ ಬೆಣಚುಕಲ್ಲು ಹರಳಿನ ನಿಯಂತ್ರಣ 
( quartz Crystal control ) ದಿಂದ ಅತಿಸೂಕ್ಷ್ಮವಾಗಿ ಆವರ್ತಸಂಖ್ಯೆಯನ್ನು 
ನಿಯತ ಪ್ರಮಾಣದಲ್ಲಿ ಅಳವಡಿಸಲಾಯಿತು. ಈ ಆಂದೋಲಕದಿಂದ ಉತ್ಪತ್ತಿ 
ಯಾಗುವ ಆಂದೋಲಕ ವಿದ್ಯುತ್ ಪ್ರಚ್ಛನ್ಮಾಂತರ ( Oscillating electric poten 
tial ) ಕ್ಕೆ ಒಳಪಟ್ಟು F ನಿಂದ ಹೊರಟ ಎಲೆಕ್ಟ್ರಾನ್ ಕಣಗಳು ವೇಗೋತ್ಕರ್ಷವನ್ನು 
ಹೊಂದಿ A ಎಂದು ತೋರಿಸಿರುವ ವಿದ್ಯುತ್‌ ಧ್ರುವದ ರಂಧದ ಮೂಲಕ ವಾಯು 
ಶೂನ್ಯ ವಾತಾವರಣವನ್ನು ತಲಪುತ್ತವೆ. ಈ ಆವರಣದಲ್ಲಿ ಒಂದು ಅತಿಪ್ರಬಲ ವಿದ್ಯು 
ತಾಂತದಿಂದ ಉತ್ಪನ್ನವಾದ ಕಾಂತಕ್ಷೇತ್ರವನ್ನು ನಿರ್ಮಿಸಲಾಗಿದೆ. ಇದನ್ನು ಚಿತ್ರ 2 . 3 


28 


ಪರಮಾಣು ಮತ್ತು ಅದರ ರಚನೆ 


ರಲ್ಲಿ H ಎಂದು ನಿರೂಪಿಸಿದೆ . ಈ ಕಾಂತಕ್ಷೇತ್ರಕ್ಕೆ ಒಳಪಟ್ಟ ಎಲೆಕ್ಟ್ರಾನ್ ಕಣಗಳ 
ಮೇಲೆ ಪ್ರಯೋಗವಾಗುವ ಬಲದ ಪರಿಣಾಮವಾಗಿ, ಆ ಕಣಗಳು, Su, So, s, 
ಮತ್ತು S , ಎಂದು ತೋರಿಸಲಾಗಿರುವ ರಂಧ್ರಗಳ ಮೂಲಕ ಒಂದು ನಿರ್ದಿಷ್ಟ ತ್ರಿಜ್ಯದ 
ವೃತ್ತದ ಪಥದಲ್ಲಿ ಪ್ರಯಾಣ ಮಾಡಲು ಸಾಧ್ಯವಾಗುತ್ತದೆ. A ನಿಂದ ಹೊರಟ 
ಎಲೆಕ್ಟ್ರಾನ್ ಕಣಗಳು ಈ ವರ್ತುಲ ಪರಿಧಿಯಲ್ಲಿ ಒಂದು ನಿರ್ದಿಷ್ಟ ವೇಗ ( v ) ದಿಂದ 
ಸಂಚಾರಮಾಡಿ B ಎಂಬ ಧ್ರುವವನ್ನು ತಲಪುತ್ತವೆ. ವೃತ್ತದ ಕೇಂದ್ರವು X 
ಆಗಿದ್ದರೆ, ಕಣಗಳ ಕೋನಮಾಪಿತ ಪಲ್ಲಟವು A x B = 8 ಆಗುತ್ತದೆ. B 
ಧ್ರುವದಿಂದ ಮುಂದಕ್ಕೆ ಸಾಗುವ ಎಲೆಕ್ಟ್ರಾನ್‌ಗಳು C ಎಂಬ ಲೋಹಸಂಚಯ 
(collecting metal cylinder) ದಲ್ಲಿ ಗ್ರಹಿಸಲ್ಪಟ್ಟು G ಉಪಕರಣ (galvano 
meter) ದಿಂದ ಅಳೆಯಲ್ಪಡಲು ಸಾಧ್ಯವಾಗುತ್ತದೆ. 
- A ಮತ್ತು B ಧ್ರುವಗಳು ಅದೇ ವಿದ್ಯುತ್ ಆಂದೋಲಕ ೦ ಗೆ ಸಂಪರ್ಕ 
ಹೊಂದಿರುವುದರಿಂದ, ಇವುಗಳ ವಿದ್ಯುನ್ಮ (potential ) ಗಳು ಒಂದೇ ರೀತಿ 
ಯಲ್ಲಿ ಒಂದೇ ಆವರ್ತಸಂಖ್ಯೆಯಿಂದ ಆಂದೋಲನ ಮಾಡುತ್ತವೆ. ಹೀಗಿರುವಾಗ, 
ಕಾಂತಕ್ಷೇತ್ರ ( magnetic field ) ದ H ಪ್ರಮಾಣವನ್ನು ಕ್ರಮೇಣ ಹೆಚ್ಚಿಸುತ್ತಾ 
ಹೋಗಿ ಒಂದು ಮೌಲ್ಯವನ್ನು ತಲಪಿದಾಗ, B ಧ್ರುವವನ್ನು ತಲಪುವ ಎಲೆಕ್ಟ್ರಾನ್ 
ಗಳು ಅಲ್ಲಿ ತಡೆಯಲ್ಪಟ್ಟು ಮುಂದಕ್ಕೆ ಹೋಗದಂತೆ ಮಾಡುವ ಸಂಭವವು ಬರುತ್ತದೆ. 
ಹೀಗೆ ಆದಾಗ C ಸಂಚಯದಲ್ಲಿ ಸಂಗ್ರಹವಾಗುವ ಕಣಗಳ ಸಂಖ್ಯೆಯು ಕನಿಷ್ಠ 
ಪ್ರಮಾಣವನ್ನು ಹೊಂದಿ, ಪ್ರವಾಹವಿದ್ಯುನ್ಮಾಪಕ ( galvanometer) ( G) ದ 
ಸೂಚನೆ ( reading) ಯು ಕನಿಷ್ಠ ವಾಗಿರುತ್ತದೆ. ಹೀಗಾಗಬೇಕಾದರೆ, ಎಲೆಕ್ಟ್ರಾನ್ 
ಗಳು A ಧ್ರುವದಿಂದ ಹೊರಟು B ಧ್ರುವವನ್ನು ತಲಪುವ ಕಾಲಾವಕಾಶವು 
ವಿದ್ಯುತ್‌ ಆಂದೋಲಕ ೦ ದ ಆವರ್ತಕಾಲಕ್ಕೆ ಅರ್ಥವಾಗಬೇಕಾಗಿರುತ್ತದೆ. ಅಂದರೆ, 
ವಿದ್ಯುತ್ ಮಟ್ಟವು ಅರ್ಧ ಆವರ್ತ ( half a cycle) ವನ್ನು ಮಾತ್ರ ಪೂರ್ತಿ ಮಾಡ 
ಬೇಕಾಗಿರುತ್ತದೆ. 

ಈ ಪರಿಸ್ಥಿತಿಯಲ್ಲಿ ಪ್ರಯೋಗದಲ್ಲಿ ನಿರ್ಧರಿಸಬೇಕಾದ ಅಳತೆ ಅಂಶಗಳು 
ಹೀಗಿರುತ್ತವೆ: 

ಕಾಂತಕ್ಷೇತ್ರದ ಪ್ರಮಾಣ = H 
ಕಣಗಳು ಚಲಿಸುವ ಕೋನಮಾಪಕ ಪ್ರಮಾಣ (A• B) = 6 

0 ಆಂದೋಲಕದಲ್ಲಿ ಉತ್ಪನ್ನವಾಗುವ ವಿದ್ಯುತ್ತಿನ ಆವರ್ತಸಂಖ್ಯೆ = n 
ಹೀಗಾದರೆ , 
e a no 

-(26) 
m H 
ಸಮೀಕರಣದಿಂದ ಎಲೆಕ್ಟ್ರಾನ್‌ಗಳ ಮೌಲ್ಯವು ತಿಳಿದಂತಾಗುತ್ತದೆ. ಈ 


ಕ್ಯಾಥೋಡ್ ಕಿರಣಗಳು ಮತ್ತು ಧನವಿದ್ಯುತ್ ಕಿರಣಗಳು 29 
ಪ್ರಯೋಗವನ್ನು ಅತಿಜಾಗರೂಕತೆಯಿಂದಲೂ , ಸೂಕ್ಷ್ಮತೆಯಿಂದಲೂ ಮಾಡಿದ 
ಪರಿಣಾಮವಾಗಿ, ಆ ದರ ಮೌಲ್ಯದ ನಿಖರತೆಯನ್ನು 0,02 % ವರೆಗೆ ನಿರ್ಧರಿಸ 
ಲಾಯಿತು. ಅದರ ಮೌಲ್ಯವು 
1 - 7598 x 107 e, m , u . 

(2 . 7) 
ಎಂದು ತಿಳಿದುಬಂದಿತು. 

ಈಗ ಎಲೆಕ್ಟ್ರಾನಗಳು e ವಿದ್ಯುದಂಶವನ್ನು ಹೊಂದಿ, ಅವುಗಳ ಜಡಾಂಶವು 
m ಆದರೆ – ಮೌಲ್ಯವು ನಿಖರವಾಗಿ ಗೊತ್ತಾದಂತಾಯಿತು, ಆದರೆ, ಅವುಗಳ 
ಪ್ರತ್ಯೇಕ ಮೌಲ್ಯಗಳು ತಿಳಿಯಬೇಕಾದರೆ, ಇನ್ನೊಂದು ಪ್ರಯೋಗದಿಂದ ವಿದ್ಯುದಂಶ 

ನಿರ್ಧಾರವಾಗಬೇಕು. ಇದಕ್ಕಾಗಿ ಹಲವಾರು ಪ್ರಯೋಗಗಳು ನಡೆದಿವೆ . 
ಅವುಗಳಲ್ಲಿ ವಿಲ್ಸನ್ ಮತ್ತು ಮಲ್ಲಿಕನ್ ತೋರಿಸಿದ ಪ್ರಯೋಗಗಳು ಮುಖ್ಯ 
ವಾದುವು. ಅದರಲ್ಲಿಯೂ , ಮಲ್ಲಿಕನ್ ಮಾಡಿ ತೋರಿಸಿದ ಪ್ರಯೋಗವು ವೈಶಿಷ್ಟ 
ಪೂರ್ಣವಾಗಿ ಚರಿತ್ರಾರ್ಹವಾದ ಪ್ರಸಿದ್ದಿಯನ್ನು ಪಡೆದಿದೆ. ಆದುದರಿಂದ ಇದನ್ನು 
ವಿಮರ್ಶಿಸಬೇಕಾದುದು ಆವಶ್ಯಕ. ಮಲ್ಲಿಕನ್ 1913 ರಲ್ಲಿ ಮಾಡಿದ ಪ್ರಯೋಗ 
ದಿಂದ, ಎಲೆಕ್ಟ್ರಾನ್ ಕಣದ ವಿದ್ಯುದಂಶe ಯನ್ನು ನೇರವಾದ ವಿಧಾನದಿಂದ 
ಕಂಡುಹಿಡಿಯಲು ಸಾಧ್ಯವಾಯಿತು, 


2.5 ನಿಲ್ಲಿಕನ್ ತೈಲಬಿಂದು ಪ್ರಯೋಗದ ವಿಧಾನ 

ಈ ಪ್ರಯೋಗದಲ್ಲಿ ಅಡಗಿರುವ ಮೂಲತತ್ತ್ವದ ಅಂಶಗಳನ್ನು ತಿಳಿದು 
ಕೊಂಡರೆ ಪ್ರಯೋಗವಿಧಾನದ ರೂಪರೇಖೆಗಳು ಅರ್ಥವಾಗುತ್ತವೆ. 

ಹೆಸರೇ ಸೂಚಿಸುವಂತೆ , ಈ ಪ್ರಯೋಗದಲ್ಲಿ ಹೆಚ್ಚು ಸಾಂದ್ರತೆಯುಳ್ಳ ಒಂದು 
ತೈಲದ್ರವವನ್ನು ತೆಗೆದುಕೊಂಡು ಅದನ್ನು ಒಂದು ತುಂತುರು ಸಾಧನ (atomiser) ದಿಂದ 
ಅತಿ ಸೂಕ್ಷ್ಮ ತುಂತುರುಗಳಾಗಿ ವಿಭಜನೆ ಮಾಡಿ, ಈ ತುಂತುರುಗಳು ಒಂದು 
ಆಚ್ಛಾದಿತ ಆವರಣದಲ್ಲಿ ಹೊರಬೀಳುವಂತೆ ಮಾಡಲಾಗಿದೆ. ನಿಧಾನವಾಗಿ ಬೀಳುತ್ತಿ 
ರುವ ತುಂತುರುಗಳನ್ನು ಒಂದು ಸಣ್ಣ ರಂಧ್ರದಮೂಲಕ ನಿಯಂತ್ರಿಸಿ, ಮತ್ತೊಂದು 
ವೀಕ್ಷಣ ಆವರಣ (observation chamber) ದಲ್ಲಿ ಬಿಡಿ ಬಿಡಿಯಾಗಿ ಇಳಿಯುವಂತೆ 
ಅಳವಡಿಸಲಾಗಿದೆ, ಈ ಆವರಣದ ಸಮೀಪದಲ್ಲಿ ಒಂದು X - ಕಿರಣ ನಾಳಿಕೆಯನ್ನು 
ಕೆಲಸಮಾಡಿಸುತ್ತಿದ್ದರೆ, ಆ ಪ್ರದೇಶದಲ್ಲಿರುವ ಅನಿಲದ ಅಣುಗಳ ವಿಭಜನೆಯಾಗಿ 
(ionisation) ಧನವಿದ್ಯುತ್ತನ್ನೂ ಋಣವಿದ್ಯುತ್ತನ್ನೂ ಹೊಂದಿರುವ ವಿದ್ಯುತ್ ಕಣ 
(ions) ಗಳು ಹೇರಳವಾಗಿರುತ್ತವೆ. ಆದ್ದರಿಂದ ಗುರುತ್ವಾಕರ್ಷಣೆಯಿಂದ ನಿಧಾನ 
ವಾಗಿ ಬೀಳುತ್ತಿರುವ ತೈಲ ತುಂತುರುಗಳು ಖಣ ಅಥವಾ ಧನ ವಿದ್ಯುತ್ ಹೊಂದಿರುವ 


ಪರಮಾಣು ಮತ್ತು ಅದರ ರಚನೆ 


ಕಣಗಳನ್ನು ಸಂಗ್ರಹಿಸಲು ಸಾಧ್ಯವಾಗುತ್ತದೆ. ಇದರಿಂದ ತುಂತುರುಗಳಿಗೆ ವಿದ್ಯು 
ದಂಶಗಳನ್ನು ಹೇರಿದಂತಾಗಿ, ಅಲ್ಲಿ ಒಂದು ಪ್ರಬಲ ವಿದ್ಯುತ್ ಕ್ಷೇತ್ರವನ್ನು ನಿರ್ಮಿಸಿ 
ದರೆ ವಿದ್ಯುತ್ ಸಹಿತ ತುಂತುರುಗಳ ಮೇಲೆ ಒಂದು ಹೊಸ ಬಲವು ಪ್ರಯೋಗವಾ 
ದಂತಾಗುತ್ತದೆ. ಈ ಬಲದ ನೇರವು ಗುರುತ್ವಾಕರ್ಷಣೆಯ ಬಲ (ತೂಕ) ದ 
ನೇರಕ್ಕೆ ವಿರೋಧವಾಗಿದ್ದರೆ, ಆ ತುಂತುರುಗಳು ಯಾವ ಬಲವು ಹೆಚ್ಚಿರುತ್ತದೋ 
ಆ ನೇರದಲ್ಲಿ ಗೊತ್ತಾದ ವೇಗದಿಂದ ಚಲಿಸುತ್ತವೆ. ಅದೂ ಅಲ್ಲದೆ, ಎರಡು ವಿರೋಧ 
ಬಲಗಳೂ (ವಿದ್ಯುತ್ ಮತ್ತು ಗುರುತ್ವಾಕರ್ಷಕ) ಸಮನಾದರೆ , ತುಂತುರು ನಿಶ್ಚಲ 
ವಾಗಿ ಸಮಸ್ಥಿತಿಯಲ್ಲಿರುವಂತೆ ಮಾಡಲು ಸಾಧ್ಯವಾಗುತ್ತದೆ. ಆ ಸ್ಥಿತಿಯಲ್ಲಿ ಅದರ 
ಮೇಲೆ ಪ್ರಬಲವಾದ ಪ್ರಕಾಶವನ್ನು ಬೀಳುವಂತೆ ಮಾಡಿ ಆ ತುಂತುರನ್ನು ಒಂದು 
ಸೂಕ್ಷ್ಮದರ್ಶಕದಿಂದ ವೀಕ್ಷಿಸಿದರೆ, ಪ್ರಕಾಶಮಾನವಾದ ನಕ್ಷತ್ರದಂತೆ ತೋರುವ 
ತೈಲ ತುಂತುರಿನ ದೃಶ್ಯ ವು ಭವ್ಯವಾಗಿರುತ್ತದೆ, ಮತ್ತು ವಿದ್ಯುತ್ ಕ್ಷೇತ್ರದ 
ಬಲಗಳನ್ನು ಗೊತ್ತಾದರೀತಿಯಲ್ಲಿ ಬದಲಾಯಿಸುವುದರಿಂದ, ವೀಕ್ಷಕನ ದೃಕ್ಪಥ 
ದಲ್ಲಿ (field of view ) ತೈಲ ತುಂತುರನ್ನು ನಮಗೆ ಬೇಕಾದಹಾಗೆ ಮೇಲಕ್ಕೂ 
ಕೆಳಕ್ಕೂ ಚಲಿಸುತ್ತ ನರ್ತನಮಾಡುವಂತೆ ತೋರಿಸುವ ದೃಶ್ಯವು ಇನ್ನೂ ಆಶ್ಚರ್ಯ 
ಕರವಾಗುತ್ತದೆ. ಹೀಗೆ ವಿವಿಧ ವಿದ್ಯುತ್ ಬಲಗಳಿಗೆ ಒಳಪಡಿಸಿ, ವಿದ್ಯುದಂಶಗಳನ್ನೊಳ 
ಗೊಂಡ ಬಿಡಿ ತೈಲ ತುಂತುರಿನ ಚಲನ ವಲನ ವೀಕ್ಷಣಗಳಿಂದ ಅದರ ವೇಗವನ್ನು 
ನಿಷ್ಕಷ್ಟವಾಗಿ ಅಳೆಯುವುದರ ಮೂಲಕ ವಿದ್ಯುನ್ಮಾನದ ವಿಶಿಷ್ಟ ಪ್ರಮಾಣವನ್ನು 
ನಿಖರವಾಗಿ ಗೊತ್ತುಮಾಡಲಾಯಿತು. 

ಈ ತತ್ಯದ ಹಿನ್ನೆಲೆಯ ದೃಷ್ಟಿಯಿಂದ ಪ್ರಯೋಗದ ವಿಧಾನದ ವಿವರಗಳು 
ಸುಲಭವಾಗಿ ಅರ್ಥವಾಗುವುವು. ಮಿಲ್ಲಿಕನ ಉಪಯೋಗಿಸಿದ ಉಪಕರಣದ 
ರಚನೆಯು ಚಿತ್ರ 2 .4 ರಲ್ಲಿ ಕಂಡುಬರುತ್ತದೆ. 


} 


MI 


IN 


Mn 
N 


ಚಿತ್ರ 2 . 4 ಮಿಲ್ಲಿಕನ ಉಪಕರಣ 
ಚಿತ್ರದ ಮಧ್ಯಭಾಗದಲ್ಲಿ C ಎಂದುತೋರಿಸಿರುವ ಆವರಣವೇ ಮುಖ್ಯ ವೀಕ್ಷಣ 
ಪ್ರದೇಶ. ಇದರ ಎರಡುಕಡೆಗಳಲ್ಲಿಯೂ X ಮತ್ತು Y ಗಳೆಂಬ ಎರಡು ಸಮಾನಾಂತರ 


ಕ್ಯಾಥೋಡ್ ಕಿರಣಗಳು ಮತ್ತು ಧನವಿದು ತ ಕಿರಣಗಳು 31 
ಲೋಹದ ತಟ್ಟೆಗಳಿವೆ . ಇವುಗಳ ವ್ಯಾಸವು ಸುಮಗು 20 ಸೆಂ . ಮೀ . ಇದ್ದು ಅಂತರವು 
1.6 ಸೆಂ . ಮೀ . ಇದ್ದಿತು. ಇವುಗಳ ಮೇಲ್ಮಗಳು ದೃಗ್ವಿಜ್ಞಾನ ದೃಷ್ಟಿಯಿಂದ 
ಸ ರೀ ೬ ಸಲ್ಪ ಟ್ಟು ಸಂಪೂರ್ಣಸಮತಲದ್ದಾಗಿರಬೇಕು ( Optically plane)- 
ಇವುಗಳನ್ನು ವಿದ್ಯುತ್ಸಂಪರ್ಕವಿಲ್ಲದಂತೆಮಾಡಲು MM ಮತ್ತು NN ಎಂದು ತೋರಿಸಿ 
ರುವ ವಿದ್ಯುತ್ ನಿರೋಧಕ (insulating) ವಾದ ಗಾಜು ಅಥವಾ ಎಬನೈಟ್ 
ಸ್ಥಂಭಗಳ ಆಸರೆಯನ್ನು ಕೊಡಲಾಗಿದೆ . ಇವುಗಳು ಸಂಪೂರ್ಣವಾಗಿ ಸಮಾನಾಂತರ 
ವಾಗಿದ್ದು ಮಧ್ಯ ಭಾಗದಲ್ಲಿ ತೋಡುವುದರ ಮೂಲಕ ಮಧ್ಯ ಭಾಗದ ವೀಕ್ಷಣೆಗೆ 
ಸಹಾಯವಾಗುವಂತೆ ಮಾಡಲಾಗಿದೆ , ಈ ವೀಕ್ಷಣ ಆವರಣ ( c) ದ ಸುತ್ತ ದೊಡ್ಡ 
ಆವರಣ ( D) ವನ್ನು ಕಲ್ಪಿಸಿ ಇದನ್ನು ಮತ್ತೊಂದು ಹೊರ ಆವರಣ ( E ) ದಿಂದ 
ಸುತ್ತುಗಟ್ಟಲಾಗಿದೆ. ಹೊರಗಣ ಆವರಣ ( E ) ದಲ್ಲಿ ನಿಯತ ತಾಪದಲ್ಲಿರುವ 
ಎಣ್ಣೆಯ ಪಾತ್ರೆ ಸಲಕರಣೆ ( oil bath ) X ಮತ್ತು ತಟ್ಟೆಗಳನ್ನು B ಎಂದು 
ತೋರಿಸಿರುವ ಒಂದು ಬೃಹತ್ ವಿದ್ಯುತ್ಕೋಶ(battery ) ದ ಧನ ಮತ್ತು 
ಋಣಧ್ರುವಗಳಿಗೆ ಬಂಧಿಸಲಾಗಿದೆ. ಇವುಗಳ ನಡುವಣ ಪ್ರಚ್ಛನ್ಯಾಂತರ 
( potential difference ) ವನ್ನು 10, 000 ವೋಲ್ಡ್ ಗಳ ವರೆಗೂ ಬದಲಾಯಿ 
ಸಲು ಅವಕಾಶವನ್ನು ಕಲ್ಪಿಸಲಾಗಿತ್ತು . . A ಎಂಬುದು ಭಾರ ತೈಲದ ತುಂತುರು 
ಗಳನ್ನು ಹೊರಸೂಸುವ ತುಂತುರುಸಾಧನ ( atomiser ). ಮೇಲಿನತಟ್ಟೆ ( x ) ಯ 
ಮಧ್ಯದಲ್ಲಿ ಸಣ್ಣ ಸಣ್ಣ ರಂಧ್ರಗಳ ಮೂಲಕ ಹಾಯ್ದ ತೈಲ ತುಂತುರುಗಳಾಗಿ 
ಬಿಡಿಬಿಡಿಯಾಗಿ ವೀಕ್ಷಣಮಂದಿರ (observation chamber) ವನ್ನು ತಲಪಿ ಅಲ್ಲಿ 
ನಿಧಾನವಾಗಿ ಇಳಿಯಲು ಅವಕಾಶವಿದೆ. ಈ ತುಂತುರುಗಳನ್ನು ವೀಕ್ಷಿಸಲು T ಎಂದು 
ತೋರಿಸಿರುವ ದೂರದರ್ಶಕ ( telescope) ವನ್ನು ಅಳವಡಿಸಿತ್ತು . ತುಂತುರುಗಳ 
ಮೇಲೆ ಪ್ರಕಾಶಮಾನವಾದ ಬೆಳಕು ಬೀಳುವಂತೆ ಮಾಡಲು ಬಲಗಡೆ ತೋರಿಸಿರುವ 
S ಎಂಬ ಅತಿಪ್ರಕಾಶಮಾನವಾದ ಬೆಳಕಿನ ಮೂಲದಿಂದ ಹೊರಟ ಬೆಳಕು [ ಎಂಬ 
ಮಸೂರದ ಮೂಲಕ ಹಾಯು , ( w ) ನೀರಿನ ಪಾತ್ರೆಯ ಮೂಲಕ ಹಾಯುವಾಗ 
ತನ್ನ ಶಾಖವನ್ನೆಲ್ಲಾ ಅದಕ್ಕೆ ಕೊಟ್ಟು ಬೆಳಕು ಮಾತ್ರ ತುಂತುರಿನ ಮೇಲೆ ಬೀಳುವ 
ಹಾಗೆ ಮಾಡಿತ್ತು . ಸಾಧಾರಣವಾಗಿಯೇ ತುಂತುರುರೂಪದಲ್ಲಿ ಹೊರಬೀಳುವ 
ಬಿಂದುಗಳಿಗೆ ಸ್ವಲ್ಪ ವಿದ್ಯುದಂಶಗಳು ಅಂಟಿಕೊಂಡಿದ್ದರೂ , ಪಕ್ಕದಲ್ಲಿಯೇ ಒಂದು 
X - ಕಿರಣ ಯಂತ್ರದಿಂದ ಹೊರಬೀಳುವ X - ಕಿರಣಗಳು ( ಚಿತ್ರದಲ್ಲಿ ತೋರಿಸಿಲ್ಲ) 
ವೀಕ್ಷಣಪ್ರದೇಶದಲ್ಲಿ ವಿದ್ಯುದ್ವಿಭಜನೆಯನ್ನು ಮಾಡುವುದರ ಮೂಲಕ, ಹೇರಳವಾಗಿ 
ಧನ ಮತ್ತು ಋಣ ವಿದ್ಯುತ್ ಕಣಗಳು ಉತ್ಪನ್ನವಾಗುತ್ತವೆ. 


* ಈ ಪ್ರಯೋಗದಲ್ಲಿ ಹಲವು ತುಂತುರುಗಳ ವೀಕ್ಷಣೆಯ , ಒಂದೇ ತುಂತುರುವಿನ 
ವೀಕ್ಷಣೆಯೂ ಕೂಡ ಸಂದರ್ಭಕ್ಕೆ ಅನುಸಾರವಾಗಿ ಸಾಧ್ಯವಿರುತ್ತದೆ. ಒಂದೇ 
ತುಂತುರನ್ನು ಹಲವಾರು ಘಂಟೆಗಳ ಕಾಲ ಸಮಸ್ಥಿತಿಯಲ್ಲಿರುವಂತೆ (balanced 
drop ) ಯಾಗಲಿ ಒಂದು ಅಥವಾ ಹೆಚ್ಚು ವಿದ್ಯುನ್ಮಾನಗಳನ್ನು ಗ್ರಹಿಸಿ X ತಟ್ಟೆಯ 


ಪರಮಾಣು ಮತ್ತು ಅದರ ರಚನೆ 


ಮುಖವಾಗಿಯಾಗಲಿ, ಕೆಳಗಿನತಟ್ಟೆ x ಕಡೆಗಾಗಲಿ, ಬೇರೆ ಬೇರೆ ವೇಗಗಳಿಂದ ಚಲನ 
ಮಾಡುವುದನ್ನು ವೀಕ್ಷಿಸಲಾಯಿತು. ಮತ್ತು ಅವುಗಳ ವೇಗಗಳನ್ನು ನಿಖರವಾಗಿ 
ಅಳತೆ ಮಾಡಿ ಅಂಕಿ ಅಂಶಗಳನ್ನು ಸಾವಿರಾರು ಪ್ರಯೋಗಗಳಿಂದ ಸಂಗ್ರಹಿಸ 
ಲಾಯಿತು. ಇದೇ ಈ ಪ್ರಯೋಗದ ಮುಖ್ಯ ವೈಶಿಷ್ಟ್ಯವೆನ್ನಬಹುದು. ಇನ್ನು ಈ 
ಅಳತೆಗಳಿಂದ ಎಲೆಕ್ಟ್ರಾನ್ ಕಣದ ವಿದ್ಯುದಂಶ (e) ವನ್ನು ಕಂಡುಹಿಡಿಯಲು ಸಮೀ 
ಕರಣದ ನಿಷ್ಪತ್ತಿಯ ಮೂಲ ಅಂಗಗಳನ್ನು ತಿಳಿಯಬೇಕು. 
(i) ವಿದ್ಯುತ್ ಕ್ಷೇತ್ರವನ್ನು ಪ್ರಯೋಗ ಮಾಡದೆ ಅದರ ಬಲದ ಪ್ರಭಾವ 

ವಿಲ್ಲದಿರುವಾಗ ತೈಲ ತುಂತುರಿನ ಚಲನೆಯನ್ನು ನಿರ್ದೇಶಿಸತಕ್ಕ ಬಲ 
ಗಳು ಎರಡು : ಅಧೋಮುಖವಾದ ಗುರುತ್ವಾಕರ್ಷಣೆಯಿಂದ ಉಂಟಾ 
ಗುವ ತೂಕ ( mg). ಇದಕ್ಕೆ ವಿರೋಧ ನೇರದಲ್ಲಿ ಅಂದರೆ ಊರ್ಧ್ವ 
ದಿಕ್ಕಿನಲ್ಲಿ ( ಅಂದರೆ X ಕಡೆಗೆ) ಪ್ರಯೋಗವಾಗುವ ಅನಿಲದ ಶ್ಯಾನತೆ 
( viscosity of the gas ) ಯಿಂದ ಉಂಟಾಗುವ ಬಲ. ಇದಲ್ಲದೆ 
ಅನಿಲದ ಉತ್ಸ್ಥ ವನ (buoyancy ) ದ ಪ್ರಭಾವವನ್ನು ಗಣನೆಗೆ 
ತೆಗೆದುಕೊಳ್ಳಬೇಕು. ಹೀಗೆ ಮಾಡಿದರೆ, ಸ್ಟೋಕ್ಸ್ ಸೂತ್ರ (Stoke's) 
formula ) ವನ್ನು ಉಪಯೋಗಿಸಿಕೊಂಡು ತು೦ ತು ರನ್ನು ಒಂದು 
ಗೊತ್ತಾದ ಗೋಳಾಕಾರದ ವಸ್ತುವೆಂದು ಗಣಿಸಿದರೆ, ಒಂದು ತುಂತು 
ರಿನ ಜಡಾಂಶ ' m ' ಅನ್ನು ಸಂಧಿಸುವ ಸಮೀಕರಣವು ಕೆಳಗೆ ತೋರಿಸಿ) 
ದಂತೆ ಬರುತ್ತದೆ : 


- m = 


4 [91V 
" 12 ( 

po) g ] 


( 2 . 1) 


ಇಲ್ಲಿ V , ಎಂಬುದು ತುಂತುರಿನ ಅಂತಿಮವೇಗ( terminal 
velocity ). ಇದನ್ನು ನಿಖರವಾಗಿ ಅಳೆಯಲಾಯಿತು. 
P = ತುಂತುರಿನ ದ್ರವದ ಸಾಂದ್ರತೆ. 
೮ = ಅನಿಲದ ಸಾಂದ್ರತೆ, 
1 = ಅನಿಲದ ಶ್ಯಾನತೆಯ ಗುಣಾಂಕ ( coefficient of viscosity ) 
೯ = ಗುರುತ್ವ ವೇಗೋತ್ಕರ್ಷ. 


(ii ) . 


X ಮತ್ತು Y ತಟ್ಟೆಗಳನ್ನು ವಿದ್ಯುತ್ತೊಶದ ಧ್ರುವಗಳಿಗೆ ಬಂಧಿಸುವುದ 
ರಿಂದ ನಮಗೆ ಬೇಕಾದ ಹಾಗೆ ವಿದ್ಯುತ್ ಕ್ಷೇತ್ರವನ್ನು ಹೆಚ್ಚಿಸುತ್ತ 
ಹೋಗಬಹುದು, 
( ಇದರ ಮೌಲ್ಯವು x ಆದರೆ, ಇದು ಎರಡು ತಿಗಳ ನಡುವೆ ಕಲ್ಪಿ 
ಸುವ ಪ್ರಚ್ಛನ್ನಾಂತರ ವಿದ್ಯುನ್ಮಟ್ಟವನ್ನು ಅವಲಂಬಿಸಿರುತ್ತದೆ. ಇದು V 


ಕ್ಯಾಥೋಡ್ ಕಿರಣಗಳು ಮತ್ತು ಧನವಿದ್ಯುತ್ ಕಿರಣಗಳು 


ಆದರೆ , X = d = ಎರಡು ತಟ್ಟಿಗಳ ನಡುವಣ ಅಂತರ ) . 
ಒಂದು ತುಂತುರಿನ ಮೇಲೆ ಹಲ ವಾರು ವಿದ್ಯುನ್ಮಾನಗಳು ಅಂಟಿಕೊಳ್ಳ 
ಬಹುದಾದ್ದರಿಂದ ಅದರ ಚಲನವೇಗವು ಅವುಗಳಿಗೆ ಅನುಗುಣವಾಗಿ ಬದಲಾಗುತ್ತ 
ಹೋಗುತ್ತದೆ ಮತ್ತು ಖಣ ಅಥವಾ ಧನ ವಿದ್ಯುತ್ ಕಣಗಳು ಸೇರಬಹುದಾದ್ದರಿಂದ 
ಮೊತ್ತದಲ್ಲಿ ತುಂತುರಿನ ವೇಗವು ಅವುಗಳಿಗೆ ಅನುಗುಣವಾಗಿ ಮೇಲಡೆಯಾಗಲಿ , 
ಕೆಳಗಡೆಯಾಗಲಿ ಇರಬಹುದು, ಇವುಗಳ ಸೂಕ್ಷ್ಮತೆಯ ಬದಲಾವಣೆಗಳನ್ನು 
ಸಾವಿರಾರು ಪ್ರಯೋಗಗಳ ಅನುಭವದಿಂದ ಮಲ್ಲಿಕನ್ ವಿಜ್ಞಾನಿಯು ಸಂಪೂರ್ಣವಾಗಿ 
ಅರ್ಥಮಾಡಿಕೊಂಡನು . 

- ವಿದ್ಯುತ್ ಕ್ಷೇತ್ರದ ಮಟ್ಟ ( electric intensity X ) ವು ಒಂದೇ ಆಗಿದ್ದು , 
ವಿದ್ಯುನ್ಮಾನಗಳ ಸಂಖ್ಯೆಯ ಬದಲಾವಣೆಗಳಿಂದ ತುಂತುರಿನ ವೇಗವು v ಇಂದ ಗೆ 
ಬದಲಾಯಿಸುತ್ತದೆಂದು ತಿಳಿಯೋಣ. 
V ವೇಗಕ್ಕೆ ಕಾರಣವಾಗಿ ವಿದ್ಯುನ್ಮಾನವಾಗಿಯೂ 
• ವೇಗಕ್ಕೆ ಕಾರಣವಾಗಿ 6 ವಿದ್ಯುನ್ಮಾನವಾಗಿಯೂ ಇದ್ದರೆ, 
( 6 - 6 ) = (x – V ) 

(2 . 8) 
ಎಂಬ ಸಮೀಕರಣವು ನಿಷ್ಪನ್ನವಾಯಿತು. 

ಇಲ್ಲಿ m ,g, X, V ಗಳು ನಿಯತಗಳೆಂದು ಭಾವಿಸಿದರೆ , 
( e - ೧) = K ( v - v ) ಎಂದಾಗುತ್ತದೆ. 
ಇಲ್ಲಿ K = mg 

( 2²9 ) 
XVo 
ಅಸಾಧಾರಣವಾದ ವೈಜ್ಞಾನಿಕ ಮನೋಭಾವದಿಂದಲೂ , ಅತೀವತಾಳ್ಮೆಯಿಂದಲೂ , 
ನಡೆಸಿದ ಪ್ರಯೋಗಗಳ ಫಲದಿಂದ, ಮಲ್ಲಿಕನ್ ವಿಜ್ಞಾನಿಯು ತನ್ನ ವೀಕ್ಷಣೆಯಿಂದ 
( v - v ) ಗಳ ಪ್ರಮಾಣಗಳನ್ನೆಲ್ಲಕ್ರೋಢೀಕರಿಸಿದನು. 


mg 


ಇವುಗಳಲ್ಲಿ ಕೆಲವು ಋಣಮೌಲ್ಯಗಳಾಗಿಯೂ ಕೆಲವು ಧನಮೌಲ್ಯಗಳಾ 
ಗಿಯೂ ಇದು ವು . ಆದರೂ , ಅವನು ಮಾಡಿದ ಸಹಸ್ರಾರು ಅಳತೆಗಳಿಂದ ಒಂದು 
ಅಂಶವು ಸ್ಥಿರಪಟ್ಟಿತು. ಅದೇನೆಂದರೆ , ಈ ( v - v ) ಪ್ರಮಾಣವು ಒಂದು ಕನಿಷ್ಠ 
ಪ್ರಮಾಣದ ಸ೦ಖ್ಯೆ ಯ ಪೂರ್ಣಾಂಕಗುಣಲಬ್ದ ( integral multiples of a 
smallest value) ಗಳಾಗಿವೆ , ಈ ಕನಿಷ್ಠ ಪ್ರಮಾಣವನ್ನು ( v - v ) ಎಂದು 
ಸೂಚಿಸಿದರೆ, 


34 


ಪರಮಾಣು ಮತ್ತು ಅದರ ರಚನೆ 


( - ಎ) min = K (V - v ) min 

mg 
= (v - V ) min 

XV . 
= e 

(2°10) 
ಇದರ ಮಹತ್ವವಾದ ಪರಿಣಾಮವೇನೆಂದರೆ, ತುಂತುರುಗಳು ಪಡೆಯತಕ್ಕ ವಿದ್ಯು 
ದಂಶಗಳೆಲ್ಲವೂ ಒಂದು ಕನಿಷ್ಠ ಪ್ರಮಾಣದ ವಿದ್ಯುನ್ಮಾನವನ್ನು ಪೂರ್ಣಾಂಕ 
( 1, 2, 3 , ............) ಗಳಿಂದ ಗುಣಿಸಿದರೆ ಬರುವ ಸಂಖ್ಯೆಗಳು , ಅಥವಾ ವಿದ್ಯು 
ನ್ಯಾನವೂ ಕೂಡ ಒಂದು ಅವಿಭಾಜ್ಯ ಪ್ರಮಾಣವನ್ನು ಹೊಂದಿರುತ್ತದೆ. ಇದಕ್ಕೆ 
ನಾವು ಎಲೆಕ್ಟ್ರಾನ್ ಎಂದು ಹೆಸರಿಡುತ್ತೇವೆ. ವಿದ್ಯುಚ್ಛಕ್ತಿಯ ಪರಮಾಣು ಸ್ವರೂ 
ಪವು ( atomicity of electricity ) ಇದರಿಂದ ಸ್ಥಿರಪಟ್ಟಂತಾಯಿತು. 

ಮಲ್ಲಿಕನ್ ವಿಜ್ಞಾನಿಯು ತನ್ನ ಪ್ರಯೋಗದಲ್ಲಿ ಹಲವಾರು ಅನಿಲಗಳನ್ನು 
ಆವರಣವನ್ನಾಗಿಟ್ಟುಕೊಂಡನು. ಇವುಗಳಲ್ಲಿ ಗಾಳಿ, ಜಲಜನಕ ಮುಂತಾದ ಅನಿಲ 
ಗಳಿದ್ದು ವು. ಅವುಗಳ ಒತ್ತಡಗಳನ್ನು ಬದಲಾಯಿಸಿಪ್ರಯೋಗಗಳನ್ನು ಮಾಡಿದನು. 
ಇಷ್ಟೇ ಅಲ್ಲ, ತುಂತುರುಗಳಾಗಿ ಉಪಯೋಗಿಸಿದ ದ್ರವಗಳನ್ನೂ ಕೂಡ, ಎಣ್ಣೆ , 
ಗ್ಲಿಸರೀನ್ , ಪಾದರಸ ಮುಂತಾಗಿ ಹಲವಾರು ರೂಪಗಳಲ್ಲಿ ಅಳವಡಿಸಿದನು, 

ಇಷ್ಟು ಅಸಾಧಾರಣವಾದ ವೈವಿಧ್ಯಪೂರಿತ ಸಂದರ್ಭಗಳಲ್ಲಿಯೂ ಕೂಡ, 
ಸಹಸ್ರಾರು ವೀಕ್ಷಣೆಗಳನ್ನು ಮಾಡಿಯೂ ' e ' ಯ ಏಕೈಕ ಮೌಲ್ಯವು ಅತ್ಯಂತ 
ನಿಖರವಾಗಿ ಕಂಡುಬಂದಿತು , 

e = 4 . 774 x 10 - 10 .S. u, [ ಸ್ಥಾಯಿ ವಿದ್ಯುನ್ಮಾನ] 

= 1 . 59 • 10 - 20 e. m . u, [ ವಿದ್ಯುತ್ಕಾಂತೀಯ ಮಾನ ] 
ಇತ್ತೀಚೆಗೆ ನಡೆಸಿದ ವಿವಿಧ ಪ್ರಯೋಗಗಳಿಂದ ನಿರ್ಧರಿಸಲಾದ ಮೌಲ್ಯವು ಇದಕ್ಕೆ 
ಸಮೀಪವಾಗಿಯೇ ಇದೆ, 
e = 1€ 6012 • 10 - 20 e. m . 1. 

(211) 
ವಿಜ್ಞಾನದ ಇತಿಹಾಸದಲ್ಲಿ ಮಾಡಲಾಗಿರುವ ಹಲವಾರು ಮೂಲಸಂಶೋ 
ಧನೆಗಳಲ್ಲಿ ಮಲ್ಲಿಕನ್ ಮಾಡಿದ ಈ ಪ್ರಯೋಗವು ಪ್ರಾಯೋಗಿಕ ಕೌಶಲದಲ್ಲಿಯೂ 
ಶುದ್ದ ವೈಜ್ಞಾನಿಕ ಮನೋಭಾವದ ಅತ್ಯುನ್ನತ ಮಟ್ಟದ ದೃಷ್ಟಿಯಿಂದಲೂ , ಅಗ್ರ 
ಸ್ಥಾನವನ್ನು ಪಡೆದು ಪ್ರಸಿದ್ಧಿ ಹೊಂದಿದೆ, 
2.6 ಎಲೆಕ್ಟ್ರಾನ್ ಕಣದ ವಿದ್ಯುನ್ಮಾನ ಮತ್ತು ಜಡಾ೦ಶಗಳ ಮೌಲ್ಯಗಳು 

( Charge and mass of the electron ) 

ಮೇಲೆ ತಿಳಿಸಿರುವ ಮುಖ್ಯ ಪ್ರಯೋಗಗಳಿಂದ ನಿರ್ಧರಿಸಿರುವ ಮೌಲ್ಯಗಳ 
ಆಧಾರದ ಮೇಲೆ ' e ' ಮತ್ತು ' m ' ಗಳನ್ನೂ ಪ್ರತ್ಯೇಕವಾಗಿ ಕಂಡುಹಿಡಿಯಲು 
ಸಾಧ್ಯ . 


ಕ್ಯಾಥೋಡ್ ಕಿರಣಗಳು ಮತ್ತು ಧನವಿದ್ಯುತ್ ಕಿರಣಗಳು 


35 


e 


m 


e = 1€6 x 10 - 20 e. m . u. 
= = 1 76 x 10 em. u. 

e 1 . 6 x 10 - 20 
', m = 

- = 9 . 1 x 10- 28 ಗ್ರಾಂ 
*. elm - 

= 1. 76 x 107 

( 2 . 12) 
ಎಲೆಕ್ಟ್ರಾನ್ ಕಣದ ತೂಕ ( m ) ವು ಎಲ್ಲ ಸಂದರ್ಭಗಳಲ್ಲಿಯೂ ಒಂದೇ ಆಗಿರುವು 
ದಿಲ್ಲ. ಅದರ ವೇಗವು ಹೆಚ್ಚಿದಂತೆಲ್ಲ ಅದರ ಜಡಾಂಶವೂ ಕೂಡ, ಐನ್‌ಸ್ಟೈನ್ 
ಪ್ರತಿಪಾದಿಸಿರುವ ಸಾಪೇಕ್ಷ ಸಿದ್ದಾಂತದ ಸೂತ್ರದ ( Einstein 's theory of re 
lativity ) ಪ್ರಕಾರ ಹೆಚ್ಚುತ್ತಹೋಗುತ್ತದೆ, ಆದರೆ ಸಾಮಾನ್ಯ ವೇಗಗಳಲ್ಲಿ ಬದಲಾ 
ವಣೆಯ ಕಡಮೆಯಾಗಿಯೇ ಇದ್ದರೂ , ಬೆಳಕಿನ ವೇಗ ( c ) ವನ್ನು ಸಮೀಪಿಸುವ 
ಸಂದರ್ಭಗಳಲ್ಲಿ ಹೆಚ್ಚು ಪ್ರಮಾಣದಲ್ಲಿ ವೃದ್ಧಿಯಾಗುವುದನ್ನು ಗಣನೆಗೆ ತಂದುಕೊಳ್ಳ 
ಬೇಕಾಗುತ್ತದೆ. 


ಈ ದೃಷ್ಟಿಯಲ್ಲಿ ನಿಶ್ಚಲ ಸ್ಥಿತಿಯಲ್ಲಿರುವಾಗ ಅದರ ಜಡಾಂಶವು , ಆಗಿದ್ದರೆ 
m = 9 .1 x 10- 25 ಗ್ರಾಂ ಎಂದು ಇಟ್ಟು ಕೊಳ್ಳಬಹುದು. ಅದು v ವೇಗ 
ದಿಂದ ಚಲಿಸುವಾಗ ಜಡಾಂಶವು my ಆದರೆ | 

m 
my = -vi - v2 / c2 

( 2 .13) 
ಇಲ್ಲಿ c = ಬೆಳಕಿನ ವೇಗ = 3x1010 ಸೆಂ . ಮೀ ./ ಸೆಕಂಡ್ ಈ ಸೂತ್ರದ 
ಪ್ರಕಾರ ವೇಗ( v ) ವು C ಕಡೆಗೆ ವೃದ್ಧಿಯಾಗುತ್ತಾ ಹೋದರೆ m + ಅ ಆಗುತ್ತದೆ. 
ಮತ್ತೊಂದು ಸಣ್ಣ ಲೆಕ್ಕಾಚಾರದಿಂದ, ಎಲೆಕ್ಟ್ರಾನ್ ಜಡಾಂಶ ( m ) ವು ಎಷ್ಟು 
ಸಣ್ಣ ಪ್ರಮಾಣವೆಂದು ತಿಳಿಯಬಹುದು, 


2 


M ಎಂಬುದು ಜಲಜನಕದ ಪರಮಾಣುವಿನ ಜಡಾಂಶವೆಂದು ಇಟ್ಟುಕೊ 
ಳೊಣ, ಜಲಜನಕದ ಪರಮಾಣುತೂಕವು 1 , 008 ಮತ್ತು ಅವೊಗಾಡೊ ಸಂಖ್ಯೆ 
( Avogadro's number ) N = 6. 03x1023 ಎಂಬವು ಗೊತ್ತಾದ ವಿಷಯಗಳು . 

ಅಂದರೆ 6.03x1023 ಪರಮಾಣುಗಳ ತೂಕ = 1. 008 ಗ್ರಾಂ ಆಯಿತು. 
. . 1 ಜಲಜನಕದ ಪರಮಾಣುವಿನ ಜಡಾಂಶ ( M ) 

1 . 008. 

_ ಗ್ರಾಂ 
6 . 03 x 1023 
- 1 . 67 •16 - 24 ಗಾಂ 

(214) 


36 


ಪರಮಾಣು ಮತ್ತು ಅದರ ರಚನೆ 


) 


ನಮ್ಮ ಹಿಂದಿನ ಭಾವನೆಗಳ ಪ್ರಕಾರ ಜಲಜನಕವು ಅತ್ಯಂತ ಹಗುರ ವಸ್ತು , 
ಅದರ ಪರಮಾಣುವೂ ಅತ್ಯಂತ ಕನಿಷ್ಠ ಜಡಾಂಶವುಳ್ಳ ಕಣ – ಎಂದು ತಿಳಿಯಲಾ 
ಗಿತ್ತು . ಅಂದರೆ ಆ ಅವಿಭಾಜ್ಯ ಜಡಾಂಶದ ಪ್ರಮಾಣವು 

M = 1. 67 x 10 - 24 ಗ್ರಾಂ ಆಯಿತು. 
ಈ ಶತಮಾನದ ಆದಿಭಾಗದಲ್ಲಿ ಮಾಡಿದ ಪ್ರಯೋಗಗಳ ಫಲದಿಂದ ಮೇಲೆ 
ತಿಳಿಸಿದ ಲೆಕ್ಕಾಚಾರದಿಂದ ಎಲೆಕ್ಟ್ರಾನ್‌ಗೆ ಸಂಬಂಧಪಟ್ಟ ಅಂಶಗಳು ಹೀಗಿವೆ : 

m = 9.1x10 - 28 ಗ್ರಾಂ . 
ಇದನ್ನು ' M ' ಗೆ ಹೋಲಿಸಿದರೆ 
M 1.67x10- 24 

- - 1835 ಆಗುತ್ತದೆ (2 .15) 
| m . 9.1 x 10 - 28 
ಇದರಿಂದ, ಎಲೆಕ್ಟ್ರಾನ್ ಕಣವು ಜಲಜನಕದ ಪರಮಾಣುವಿನ ಜಡಾಂಶದ 
ಭಾಗವಾಗಿರುತ್ತದೆ ಎಂದು ವ್ಯಕ್ತವಾಗುತ್ತದೆ. ಜಲಜನಕದ ಪರಮಾಣುವಿನ 
ಜಡಾಂಶಕ್ಕೆ ಇದ್ದ ಅವಿಭಾಜ್ಯ ಸ್ಥಾನವು ಈಗ ಎಲೆಕ್ಟ್ರಾನ್ ಕಣಕ್ಕೆ ಸಲ್ಲಬೇಕಾಗಿದೆ. 
ಇದೂ ಅಲ್ಲದೆ ಅದರ ವಿದ್ಯುನ್ಮಾನವೂ ಕೂಡ ಅವಿಭಾಜ್ಯವೆಂಬ ಅಂಶವು ಮಲ್ಲಿಕನ್ 
ಪ್ರಯೋಗದಿಂದ ಗೊತ್ತಾಗಿದೆ. ಇದರಿಂದ ಎಲೆಕ್ಟ್ರಾನ್‌ಗಿರುವ ವಿಶಿಷ್ಟ ಸ್ಥಾನವು ಸ್ಥಿರ 
ಪಟ್ಟಂತಾಯಿತು, 

ಇನ್ನು ಮುಂದೆ ಎಲೆಕ್ಟ್ರಾನ್ ಕಣವನ್ನು ಅತ್ಯಂತ ಕನಿಷ್ಠ ವೂ , ಅವಿಭಾಜ್ಯವೂ 
ಆದ ಜಡಾಂಶವನ್ನೂ ಹಾಗೆಯೇ ಅತ್ಯಂತ ಕನಿಷ್ಠ ಪ್ರಮಾಣದ ವಿದ್ಯುನ್ಮಾನವನ್ನೂ 
ಹೊಂದಿರುವ ಮೂಲಭೂತವಾದ ಕಣವೆಂದು ಭಾವಿಸಬೇಕು, 

- ಇದೇ ಸಮಯದಲ್ಲಿ ಎಲೆಕ್ಟ್ರಾನಿಗೆ ಸಂಬಂಧಪಟ್ಟಂತೆ ರಚಿಸಿರುವ ಶಕ್ತಿಯ 
ಮಾನವನ್ನೂ ಕೂಡಸೂಚಿಸುವುದು ಸೂಕ್ತವಾದುದು. 

ಒಂದು ಎಲೆಕ್ಟ್ರಾನ್ ಕಣವು ' e' ವಿದ್ಯುನ್ಮಾನವನ್ನು ಹೊಂದಿ, 1 ವೋಲ್ಡ್ 
ಪ್ರಮಾಣದ ವಿದ್ಯುತ್ ಕ್ಷೇತ್ರದಲ್ಲಿ ಚಲಿಸುವುದರಿಂದ ವೇಗೋತ್ಕರ್ಷವನ್ನು ಹೊಂದು 
ತದೆ. ಈ ವೇಗೋತ್ಕರ್ಷದ ಫಲವಾಗಿ ಅದರ ವೇಗವು v ಆದರೆ , ಅದರ 
ಜಡಾಂಶವು m ಗ್ರಾಂ ಆಗಿರುವುದರಿಂದ | 
E = | m v = eV ಎಂಬ ಸೂತ್ರದ ಪ್ರಕಾರ 

( 2.16) 
e = 4.8 x 10 - 10 e. S. 1. ಎಂದು ಇಟ್ಟುಕೊಂಡು 
m = 9.1x10- 28 ಗ್ರಾಂ 
V = 1 ವೋಲ್ಟ್ = 560 ©. S. 1. ಎಂದು ಇಟ್ಟು ಕೊಂಡರೆ 

ಒಂದು ವೋಲ್ಟ್ನಿಂದ ಉತ್ಪನ್ನವಾಗುವ ಶಕ್ತಿಗೆ 1 ಎಲೆಕ್ಟ್ರಾನ್ ವೋಲ್ಸ್ 
ಆಗುತ್ತದೆ (1 eV ). ಇದರ ಪ್ರಮಾಣವು 


37 


ಕ್ಯಾಥೋಡ್ ಕಿರಣಗಳು ಮತ್ತು ಧನವಿದು ಈ ಕಿರಣಗಳು 


on 


4 .8x10 - 10 
E - 

- = 1.6• 10 -12 ಎರ್ಗ್ ಆಗುತ್ತದೆ. ( 2.17) 
* 300 
ಪರಮಾಣು ವಿಜ್ಞಾನದಲ್ಲಿ ಇದನ್ನು ಶಕ್ತಿಮಾನವನ್ನಾಗಿ ಉಪಯೋಗಿಸಲಾಗುತ್ತದೆ. 
ಅಂದರೆ 1 e V - 1 .6 x 10 - 12 ಎರ್ಗ್ 

( 2.18) 
1 ಲಕ್ಷ ವೋಲ್ಟುಗಳ ಮೂಲಕ ಹಾಯುವಾಗ ಉತ್ಪನ್ನವಾಗುವ ಶಕ್ತಿಗೆ 
1 MeV ಎಂದು ಹೆಸರು. ಆದ್ದರಿಂದ 
1 MeV - 1 €6 x 10 - 12 x 106 
= 1 . 6 x 10 - 6 ಎರ್ಗ 

(2°19 ) 
ಮೇಲಿನ ಸಮೀಕರಣದಿಂದಲೇ , 1 eV ಗೆ ಸಮಾನವಾದ ಎಲೆಕ್ಟ್ರಾನ್ ಕಣದ ವೇಗ. 
ಎಷ್ಟೆಂದು ನಿರ್ಧರಿಸಬಹುದು. 

} my2 - 1 . 6 x 10 - 12 ಎರ್ಗ್ 
m - 9 . 1 x 10 - 28 ಗ್ರಾಂ 

[ 2 • 1 €6 • 10 - 12 


.. . V 


= | 


0 . 1 N10 - 28 


- 0€59 • 10 ಸೆಂ . ಮೀ ./ ಸೆಕಂಡ್ 


(2€ 20) 


2 .7 ಎಲೆಕ್ಟ್ರಾನ್ ಕಣದ ವಿವಿಧ ರೂಪಗಳು 

(Various forms of electrons ) 

ಈ ಶತಮಾನದಲ್ಲಿ ಹಲವಾರು ದೃಷ್ಟಿಗಳಿಂದ ನಡೆದಿರುವ ಸಂಶೋಧನೆಗಳಿಂದ 
ಒಂದು ಮೂಲಭೂತವಾದ ಅಂಶವು ಸ್ಪಷ್ಟವಾಗಿದೆ. ಇದು ಎಲೆಕ್ಟ್ರಾನ್ ಕಣಕ್ಕೆ ಸರ್ವ 
ತೋಮುಖವಾದ ವೈಶಿಷ್ಟದಿಂದ ಕೂಡಿರುವ ಮಹತ್ವದಸ್ಥಾನ ಯಾವ ರೂಪ 
ದಲ್ಲಿ ಇದು ಉಪಸ್ಥಿತವಾಗಿದ್ದರೂ , ಅದರ ಅವಿಭಾಜ್ಯ ಜಡಾಂಶ ಮತ್ತು ಅವಿಭಾಜ್ಯ 
ವಿದ್ಯುನ್ಮಾನಗಳ ಪ್ರಮಾಣಗಳು ಯಾವ ಬದಲಾವಣೆಯನ್ನೂ ಹೊಂದುವುದಿಲ್ಲವೆಂಬ 
ಅಂಶವು ಸ್ಥಿರಪಟ್ಟಿದೆ. ಆದ್ದರಿಂದ ಈ ವಿವಿಧ ರೂಪಗಳನ್ನು ನೆನಪಿನಲ್ಲಿಟ್ಟು ಕೊಳ್ಳು 
ವುದು ಸೂಕ್ತವಾಗಿರುವುದರಿಂದ ಮುಖ್ಯವಾದುವುಗಳನ್ನು ಕ್ರೋಢೀಕರಿಸಲಾಗಿದೆ. 
- 1 , ಪ್ರಪ್ರಥಮವಾಗಿ ಎಲೆಕ್ಟ್ರಾನ್‌ಗಳು ಕಾಣಿಸಿಕೊಂಡುದು ಈಗಾಗಲೇ 

ತಿಳಿಸಿರುವಂತೆ ವಿದ್ಯುತ್ ಉತ್ಸರ್ಜನ ನಾಳಿಕೆ ( discharge tube) 
ಯಲ್ಲಿ ಕ್ಯಾಥೋಡ್ (ಗಣ) ಧ್ರುವದಿಂದ ಹೊರಬಿದ್ದ ಕ್ಯಾಥೋಡ್ 
ಕಿರಣಗಳ ರೂಪದಲ್ಲಿ, 
ವಿದ್ಯುತ್ ಬುರುಡೆ ( electric bulb ) ಯ ಮಾದರಿಯ ನಿರ್ವಾತ ವಾತಾ 
ವರಣದಲ್ಲಿ ಪ್ಲಾಟಿನಂ ಅಥವಾ ಬೇರೆ ಲೋಹದ ತಂತಿಯ ಸುರಳಿಯ 
ಮೂಲಕ ವಿದ್ಯುತ್ ಪ್ರವಾಹವನು ಉಂಟುಮಾಡಿದರೆ ಆ ತಂತಿಯು 


ಪರಮಾಣು ಮತ್ತು ಅದರ ರಚನೆ 
ಕಡುಗೆಂಪಾಗಿ (red-hot ) ಹೆಚ್ಚು ತಾಪದ ಮಟ್ಟದಲ್ಲಿರುವಾಗ ಅದ 
ರಿಂದ ಹೊರಡುವ ಕಿರಣಗಳೂ ಕೂಡ ಎಲೆಕ್ಟ್ರಾನ್‌ಗಳೇ ಆಗಿರುತ್ತ 
ವೆಂದು ದೃಢಪಟ್ಟಿದೆ. ಇದನ್ನು ಉಷ್ಣ ವಿದ್ಯು ದ್ವಾ ಹಿ ವಿಕಿರಣು 
( thermionic emission ) ದ ಕ್ರಿಯೆಯೆಂದು ಕರೆಯಬಹುದು. ಈ 
ತತ್ತ್ವವನ್ನೇ ಅವಲಂಬಿಸಿ, ನಿಸ್ತಂತು ಪ್ರಸಾರ ( wireless transmis 
sion ) ದಲ್ಲಿ ವಿಶಾಲ ವ್ಯಾಪ್ತಿಯನ್ನು ಹೊಂದಿರುವ ಕವಾಟಗಳು ಬಳಕೆ 
ಯಲ್ಲಿವೆ. 
ಸ್ವಾಭಾವಿಕವಾಗಿ ವಿಕಿರಣ ಕ್ರಿಯಾಶಕ್ತಿ ( radioactivity ) ಯನ್ನು 
ಹೊಂದಿರುವ ಯುರೇನಿಯಂ, ರೇಡಿಯಂ ಮುಂತಾದ ವಸ್ತುಗಳಿಂದ 
ನಿರಂತರವಾಗಿ ಹೊರಬೀಳುತ್ತಿರುವ ಕಿರಣಗಳಲ್ಲಿ 8 - ಕಿರಣಗಳೆಂದು 
ಹೆಸರಾಗಿರುವ ಕಿರಣಗಳೂ ಕೂಡ ಅತಿವೇಗದಿಂದ ಚಲಿಸುವ ಎಲೆಕ್ಟ್ರಾನ್ 
ಗಳೆಂದೇ ಗೊತ್ತಾಗಿದೆ. 
ಕೆಲವು ಲೋಹಗಳ ಮೇಲೆಯ ಮೇಲೆ X - ಕಿರಣಗಳು, ಅತಿನೀಲ 
ಅಥವಾ ದೃಗ್ಗೋಚರ ಬೆಳಕಿನ ಕಿರಣಗಳು ಅಧಿಪತಿತನಾದರೆ, ಆ 
ಮೇಲೆಯಿಂದ ವಿದ್ಯುತ್ ಕಣಗಳು ಹೊರಬೀಳುತ್ತವೆ. ಇದನ್ನು 
ದ್ಯುತಿ ವಿದ್ಯುತ್ ಕ್ರಿಯೆ ( photoelectric effect ) ಯೆಂದು ಕರೆಯು 
ತೇವೆ. ಈ ಕ್ರಿಯೆಯಲ್ಲಿ ಹೊರಬೀಳುವ ಕಿರಣಗಳು ಕೂಡ ಎಲೆಕ್ಟ್ರಾನ್ 
ಕಣಗಳೇ ಆಗಿವೆಯೆಂದು ತಿಳಿದುಬಂದಿದೆ . 
ಎಲ್ಲಕ್ಕಿಂತಲೂ ಹೆಚ್ಚಾದ ಮಹತ್ವದ ಸ್ಥಾನವು ಎಲೆಕ್ಟ್ರಾನ್ ಕಣಕ್ಕೆ 
ಪರಮಾಣುವಿನ ರಚನೆಯಲ್ಲಿ ಪಾಲುಗೊಳ್ಳುವುದನ್ನು ಅವಲಂಬಿಸಿದೆ. 
ಎಲ್ಲ ಮೂಲಭೂತ ವಸ್ತುಗಳ ಪರಮಾಣುಗಳಲ್ಲಿ ಎಲೆಕ್ಟ್ರಾನ್ ಕಣಗಳು 
ಇದ್ದೇ ಇರುತ್ತವೆಂದು ನಿರ್ಧರಿತವಾಗಿದೆ. ಇವುಗಳ ಸ್ಥಾನವಿನ್ಯಾಸ 
ಮತ್ತು ಚಲನವಲನಗಳಿಂದಲೆ ವಸ್ತುಗಳ ರಾಸಾಯನಿಕ ಲಕ್ಷಣಗಳು , 
ಭೌತಗುಣಗಳು ಮತ್ತು ಕಾಂತತ್ವದ ಲಕ್ಷಣಗಳೂ ಕೂಡ ರೂಪಿತ 

ವಾಗುತ್ತವೆ. 
ಶುದ್ದ ವಿಜ್ಞಾನ ದೃಷ್ಟಿಯಿಂದಲೂ , ಪ್ರಾಯೋಗಿಕ ವಿಜ್ಞಾನದ ದೃಷ್ಟಿ 
ಯಿಂದಲೂ ಎಲೆಕ್ಟ್ರಾನ್ ಕಣವುಮೂಲಭೂತವಾದ ಕಣವಾಗಿದ್ದುಕೊಂಡು ಈಗ ನಾವು 
ವಾಸಿಸುತ್ತಿರುವ ಕಾಲವೂ ಒಂದು ವಿಧವಾದ ಎಲೆಕ್ಟ್ರಾನ್ ಯುಗವಾಗಿ ಪರಿಣಮಿಸಿದೆ. 


2 .8 ಧನವಿದ್ಯುತ್ ಕಣಗಳು ( Positive rays) 

ಮೊದಲನೆಯ ಅಧ್ಯಾಯದಲ್ಲಿ ಈ ಕಣಗಳ ಪ್ರಸ್ತಾವವನ್ನು ಮಾಡಲಾಗಿದೆ. 
ಒಂದು ಗಾಜಿನ ನಾಳಿಕೆಯಲ್ಲಿರುವ ಅತ್ಯಲ್ಪ ಪ್ರಮಾಣದ ಒತ್ತಡದ ಅನಿಲದ ಮೂಲಕ 


ಕ್ಯಾಥೋಡ್ ಕಿರಣಗಳು ಮತ್ತು ಧನವಿದ್ದು ತ್ ಕಿರಣಗಳು 


39 


ವಿದ್ಯುತ್ ಪ್ರವಾಹವು ಉಂಟಾಗುವ ಪರಿಸ್ಥಿತಿಯಲ್ಲಿ ಋಣವಿದ್ಯುತ್ತನ್ನು ಹೊಂದಿರುವ 
ಕಣಗಳೂ , ಧನ ವಿದ್ಯುತ್ ಕಣಗಳೂ ವಿರೋಧನೇರಗಳಲ್ಲಿ ಚಲನಮಾಡುತ್ತಿರುವುದು 
ತಿಳಿದುಬಂದಿದೆ. ಅನಿಲದ ಪರಮಾಣುವಿನ ವಿಭಜನೆಯಿಂದ ಉತ್ಪನ್ನವಾಗುವ 
ಕಣಗಳೇ ಈ ವಿದ್ಯುದ್ವಾಹಿ ಕಣಗಳು [ions), ಸರಮಾಣುವು ನಿರ್ವಿದ್ಯುತ್ ಆಗಿರು 
ವುದರಿಂದ ಅದರಿಂದ ಒಂದು ಎಲೆಕ್ಟ್ರಾನ್ ಬೇರ್ಪಟ್ಟರೆ, ಉಳಿಯುವ ಅಂಗವು ಧನ 
ವಿದ್ಯುತ್ತನ್ನು ಹೊಂದಿಯೇ ಇರಬೇಕು. ಎರಡು ಎಲೆಕ್ಟ್ರಾನ್‌ಗಳು ಬೇರ್ಪಟ್ಟರೆ, ಅವು 
ಗಳಲ್ಲಿ ಎರಡು ವಿದ್ಯುನ್ಮಾನಗಳಿರಬೇಕಾಗಿರುವುದರಿಂದ, ಉಳಿಯುವ ಪರಮಾಣುವಿನ 
ಅಂಗದಲ್ಲಿ ಎರಡು ಧನವಿದ್ಯುನ್ಮಾನಗಳಿರಬೇಕಾಗುತ್ತದೆ. ಹೀಗೆಯೇ ಪರಮಾಣು 
ವಿನಿಂದ ವಿಭಜಿತವಾದ ಎರಡು ಅಂಗಗಳೂ ವಿದ್ಯುದ್ವಾಹಿ ಕಣಗಳಾಗಿ ಪರಿಣಮಿಸು 
ಇವೆ. ವಿದ್ಯುತ್ ಕ್ಷೇತ್ರ ಪ್ರಮಾಣಕ್ಕೆ ಅನುಗುಣವಾಗಿ ಅವುಗಳು ವೇಗಗಳನ್ನು 
ಹೊಂದುತ್ತವೆ. ಆದರೆ, ಋಣ ವಿದ್ಯುತ್ ಅರಿಶವನ್ನು ಹೊಂದಿರುವ ಎಲೆಕ್ಟ್ರಾನ್ 
ತೂಕವು ಅತ್ಯಲ್ಪ ಪ್ರಮಾಣವಿರುವುದರಿಂದ, ಪರಮಾಣುವಿನ ಇಡೀ ತೂಕವನ್ನೇ 
ಧನವಿದ್ಯುದ್ವಾಹಿ ಕಣ ( positive ion ) ವು ಹೊಂದಿರಬೇಕಾಗುತ್ತದೆ. ಇದರಿಂದ 
ಅದರ ವೇಗವೂ ಬಹಳ ಕಡಮೆಯಾಗಿಯೇ ಇರುತ್ತದೆ. ಜಲಜನಕದ ಪ್ರಮಾಣ 
ನನ್ನೇ ತೆಗೆದುಕೊಂಡರೆ, ಅದರಿಂದ ಒಂದು ಎಲೆಕ್ಟ್ರಾನ್ ಬೇರ್ಪಟ್ಟರೆ, ಉಳಿಯು 
ವುದು ಜಲಜನಕದ ಅಯಾನ್ ( hydrogen ion ) ಆಗಿ ಒಂದು ಧನ ವಿದ್ಯುನ್ಮಾನ 
ವನ್ನು ಹೊಂದಿರುತ್ತದೆ. ಇವನ್ನು + ಎಂದು ಸೂಚಿಸುತ್ತೇವೆ. ಹೀಗೆಯೇ Na* 
ಎಂದರೆ, ಒಂದು ಎಲೆಕ್ಟ್ರಾನ್ ಕ ಣ ವನ್ನು ಕಳೆದುಕೊಂಡಿರುವ ಸೋಡಿಯಂ 
ಪರಮಾಣು, ಅಂದರೆ ಒಂದು ಧನ ವಿದ್ಯುನ್ಮಾನದಸೋಡಿಯಂ ಅಯಾನ್ ಆಗುತ್ತದೆ. 


ಪರಮಾಣುವಿನ ವಿದ್ಯುದ್ವಿ ಶೇ ಷ ಣ (ionisation) ದಿಂದ ಉತ್ಪನ್ನವಾಗುವ 
ಧನ ವಿದ್ಯುತ್ತನ್ನು ಹೊಂದಿರುವ ವಿದ್ಯುದ್ವಾಹೀ ಕಣಗಳ ಸ್ವರೂಪವನ್ನು ಕಂಡು 
ಹಿಡಿಯಲು ಪ್ರಯೋಗಗಳನ್ನು ಮಾಡಬೇಕಾಗುತ್ತದೆ. ಈ ಕಣಗಳೂ ಕೂಡ, 
ಕಾಂತಕ್ಷೇತ್ರಗಳಲ್ಲಿಯೂ ವಿದ್ಯುತ್ ಕ್ಷೇತ್ರಗಳಲ್ಲಿಯೂ ಬಾಗುವುದರಿಂದ, ಈ ಬಾಗು 
ವಿಕೆಯ ಪ್ರಮಾಣಗಳನ್ನು ಅಳೆಯುವುದರಿಂದ ಅವುಗಳಿಗೆ ಅನುಗುಣವಾದ ಯ 

M 
(e = ವಿದ್ಯುನ್ಮಾನ M = ಜಡಾಂಶ) ಮೌಲ್ಯ ನ ನ್ನು ಕಂಡುಹಿಡಿಯಬಹುದು. 
ಇವುಗಳ ಗಮನ ಮಾರ್ಗವೂ , ಬಾಗುವಿಕೆಯ ದಿಕ , ಋಣ ವಿದ್ಯುತ್ಕಣಗಳ 
ಮಾರ್ಗ ಮತ್ತು ಬಾಗುವಿಕೆಗೆ ವಿರೋಧವಾಗಿರುವುದರಿಂದ ಈಗಾಗಲೇ ತಿಳಿಸಿರುವ 
ಪ್ರಾಯೋಗಿಕ ವಿಧಾನಗಳಲ್ಲಿ ಸೂಕ್ತವಾದ ಬದಲಾವಣೆಯನ್ನು ಮಾಡಬೇಕು. 


ಥಾಂಸನ್ ವಿಜ್ಞಾನಿಯು ಈ ಧನ ವಿದ್ಯುತ್ ಕಣಗಳಿಗೆ ಸಂಬಂಧಪಟ್ಟ 
ಪ್ರಯೋಗಗಳನ್ನು ನಡೆಸಿ ಬಹಳ ಮುಖ್ಯವಾದ ಅಂಶಗಳನ್ನು ಹೊರಗೆಡಹಿದನು . 
ಈ ವಿಧಾನದಲ್ಲಿ ಗೋಳಾಕಾರದ ಗಾ ಜಿ ನ ಬುರುಡೆಯನ್ನು ಉಪಯೋಗಿಸಿ , 


40. 


ಪರಮಾಣು ಮತ್ತು ಅದರ ರಚನೆ 


ಧನವಿದ್ಯುದ್ವಾಹಿ ಕಣಗಳನ್ನು ಕ್ಯಾಥೋಡ್'ನಲ್ಲಿ ಕೊರೆದ ರಂಧ್ರಗಳ ಮೂಲಕ 
ತೂರಿಸಿ, ಆ ಕಣಗಳ ಸಂಚಾರಮಾರ್ಗದಲ್ಲಿ ವಿದ್ಯುತ್ ಮತ್ತು ಕಾಂತಕ್ಷೇತ್ರಗಳನ್ನು 
ಅಳವಡಿಸಿದನು. ಇದರಲ್ಲಿ ಒಂದು ಬ ದ ಲಾ ವ ಣೆ ಯ ನ್ನು ಮಾಡಬೇಕಾಯಿತು. 


* 


) 


H 


ಚಿತ್ರ 2- 5 


ಈ ಕ್ಷೇತ್ರಗಳಿಂದ ಉದ್ಭವವಾಗುವ ಸ್ಥಾನಪಲ್ಲಟಗಳು ಲಂಬನೇರಗಳಲ್ಲಿ ಆಗುವಂತೆ 
ಮಾಡಿದ್ದರಿಂದ, ಅವುಗಳು ತೆರೆಯ ಮೇಲೆ ಉಲ್ಲೇಖಿಸುವರೇಖೆಗಳು ಪರವಲಯದ 
ಆಕೃತಿಗಳನ್ನು (parabolic traces) ಹೊಂದಿದವು. ಇವುಗಳ ವೀಕ್ಷಣೆಯಿಂದ 
ಮೌಲ್ಯವನ್ನು ಕಂಡುಹಿಡಿಯಲಾಯಿತು. ( ಚಿತ್ರ 2.5) 

ಈ ಪ್ರಯೋಗದಲ್ಲಿ ಕಂಡುಬಂದ ಒಂದು ಆಶ್ಚರ್ಯಕರವಾದ ವಿಷಯ 
ವೇನೆಂದರೆ : - ನಿಯಾನ್ ಅನಿಲಕ್ಕೆ ಸಂಬಂಧಪಟ್ಟಂತೆ ರೇಖಾಚಿತ್ರದಲ್ಲಿ ಎರಡು 
ಬೇರೆ ಬೇರೆ ಪರವಲಯದ ಆಕೃತಿಗಳು , ಅಂದರೆ, ಇವುಗಳಿಗೆ ಕಾರಣಭೂತವಾದ 
ಕಣಗಳಲ್ಲಿ ಎರಡು ಬಗೆಗಳಿರಬೇಕೆಂದು ಅರ್ಥವಾಯಿತು. ಇವುಗಳ ಮುಖ್ಯ ವ್ಯತ್ಯಾಸ 
ಅವುಗಳ ತೂಕಗಳಿಗೆ ಸಂಬಂಧಪಟ್ಟದ್ದು . ಹೀಗೆನಿಯಾನ್ ಅನಿಲದಲ್ಲಿ 20 ಮತ್ತು 
22 ಪರಮಾಣು ತೂಕಗಳಿಗೆ ಅನುಗುಣವಾದ ಎರಡು ವಿಧವಾದ ವಿದ್ಯುದ್ವಾಹಿ 
ಕಣಗಳಿದ್ದಿರಬೇಕು. ಅಂದರೆ, ನಾವು ಸಾಧಾರಣವಾಗಿ ತಿಳಿಯುವ ನಿಯಾನ್ ಅನಿಲ 
ದಲ್ಲಿ ಎರಡು ಬೇರೆ ಬೇರೆತೂಕಗಳನ್ನೊಳಗೊಂಡ ಪರಮಾಣುಗಳು ಒಂದು ನಿರ್ದಿಷ್ಟ 
ಪ್ರಮಾಣದಲ್ಲಿ ಅಡಗಿರಬೇಕು, ನಿಯಾನ್ ಅನಿಲದ ಪರಮಾಣುಗಳ ತೂಕವು 20 : 2 
ಎಂದು ನಿರ್ಧರವಾಗಬೇಕಾದರೆ, 20 ಮತ್ತು 22 ತೂಕಗಳ ಪರಮಾಣುಗಳು 9 : 1 
ಪ್ರಮಾಣದಲ್ಲಿ ಮಿಲನವಾಗಿರಬೇಕೆಂಬ ಅಂಶವು ಸ್ಥಿರಪಟ್ಟಿತು. ನಿಯಾನ್ ಅನಿಲ 


ಕ್ಯಾಥೋಡ್ ಕಿರಣಗಳು ಮತ್ತು ಧನವಿದ್ಯುತ್ ಕಿರಣಗಳು 


ದಲ್ಲಿ ಕಂಡುಬಂದಂತೆಯೇ ಹಲವಾರು ಬೇರೆ ವಸ್ತುಗಳಲ್ಲಿಯೂ ಈ ವಿಧವಾದ 
ಸಂಯುಕ್ತ ರಚನೆಯು ಕಂಡುಬಂದಿತು . 


2 .9 ಆಸನ ನ ಜಡಾ೦ಶ ವರ್ಣರೋಹಿತ ಲೇಖ 

(Aston 's mass spectrograph ) 

ಈ ಆಶ್ಚರ್ಯಕರವಾದ ಅಂಶವನ್ನು ಸ್ಥಿರವಾದ ಆಧಾರದಮೇಲೆ ನಿಲ್ಲಿಸುವಂತೆ 
ಆಸ್ಪನ್ (Aston ) ಎಂಬ ಬ್ರಿಟಿಷ್ ವಿಜ್ಞಾನಿಯು ತನ್ನ ಹೆಸರಿನಿಂದಲೇ ಪ್ರಸಿದ್ದಿ 
ಯಾಗಿರುವ ಯಂತ್ರೋಪಕರಣವನ್ನು ನಿರ್ಮಿಸಿದನು ( Aston 's mass spectro 
graph ). ಥಾಂಸನ್ ಉಪಯೋಗಿಸಿದ ಪರವಲಯ ವಿಧಾನದಲ್ಲಿ ಕಂಡುಬರುವ 
ಹಲವು ಲೋಪದೋಷಗಳನ್ನು ಆಸ್ಪನ್ ತನ್ನ ಉಪಕರಣದಲ್ಲಿ ನಿವಾರಿಸಿದನು . 
ಪ್ರಾಯೋಗಿಕ ಕುಶಲತೆಯ ದೃಷ್ಟಿಯಿಂದಲೂ , ಸಂಶೋಧನೆಯ ಫಲವಾಗಿ ದೊರೆ 
ತಿರುವ ಜ್ಞಾನದ ಮಹತ್ವದಿಂದಲೂ , ಈ ವಿಜ್ಞಾನಿಗೆ ನೊಬೆಲ್ ಪಾರಿತೋಷಕವು 
ಲಭಿಸಿತು. ಈ ಉಪಕರಣದ ರೂಪರೇಖೆಯನ್ನು ಚಿತ್ರ 2 . 6 ರಿಂದ ತಿಳಿಯಬಹುದು . 


ಧ.2.ಕತಿಸA 


B 


D » 


S 


28 


ಚಿತ್ರ 2. 6 ಆಸ್ಟನ್ ಜ ಡಾ೦ಶ ವರ್ಣಪಟಲ ಗ್ರಾಹಕ 


ವಿದ್ಯುತ್ ಉತ್ಸರ್ಜನೆ ನಾಳಿಕೆಯಲ್ಲಿ ( ಚಿತ್ರದಲ್ಲಿ ತೋರಿಸಿಲ್ಲ) ಉತ್ಪನ್ನವಾದ 
ಧನ ವಿದ್ಯುದ್ವಾಹಿ ಕಣ (positive ions ) ಗಳನ್ನು A , B ಎಂಬ ಎರಡು ಸಂಕುಚಿತ 
ಸಮಾನಾಂತರ ರಂಧ್ರಗಳ ಮೂಲಕ ಹಾಯಿಸಲಾಗಿದೆ. ಇವು ಹೊರಬೀಳುವಾಗ 
ಒಂದು ಸೂಕ್ಷ್ಮರೇಖೆಯಂತಿರುತ್ತವೆ. D ಮತ್ತು E ಎಂಬ ಎರಡು ಲೋಹದ 
ತಟ್ಟೆ ಗಳನ್ನು ಸುಮಾರು 400 ವೋಲ್ಸ್ಗಳ ವಿದ್ಯುತ್ಕೋಶದ ಧನ ಮತ್ತು ಖಣ 
ಧ್ರುವಗಳಿಗೆ ಬಂಧಿಸಿದೆ. ಇದರಿಂದ ಅವುಗಳ ನಡುವೆ ಒಂದು ವಿದ್ಯುತ್ ಕ್ಷೇತ್ರವು 
ಏರ್ಪಟ್ಟು , ಅದರ ಬಲದಿಂದ, ಕಣಗಳು ಋಣಧ್ರುವನಾದ E ಕಡೆಗೆ ವಾಲುತ್ತವೆ. 
ಕಣಗಳ ವೇಗಗಳು ಒಂದೇ ಆಗಿಲ್ಲದಿರುವುದರಿಂದ ಈ ತಂಡವು ಒಂದು ನಿರ್ದಿಷ್ಟ 


ಪರಮಾಣು ಮತ್ತು ಅದರ ರಚನೆ 


ಕೋನದ ಪ್ರಮಾಣದಲ್ಲಿ ಚದರುತ್ತವೆ ( dispersed). ಇದನ್ನು ಒಂದು ವಿದ್ಯುತ್ ವರ್ಣ 
ಪಟಲ ( electric Spectrium) ವೆಂದು ಕರೆಯಬಹುದು. ಈ ರೀತಿಯಲ್ಲಿ ಅಪಸರಣ 
( divergent ) ಹೊಂದಿದ ಕಿರಣಗಳ ಸ ಮ ಹವು 5 ರಂಧದಿಂದ ಸೀಮಿತವಾಗಿ 
ಕಾಂತಕ್ಷೇತ್ರವನ್ನು ಮುಟ್ಟುತ್ತವೆ. M ಎಂದು ತೋರಿಸಿರುವ ವಿದ್ಯುತ್ಕಾಂತದ 
ಮೂಲಕ ಉಂಟಾಗುವ ಕಾಂತಕ್ಷೇತ್ರದ ದಿಕ್ಕು ಚಿತ್ರದ ಸಮತಲಕ್ಕೆ ಲಂಬವಾಗಿರು 
ತದೆಂದು ಭಾವಿಸಬೇಕು. ಈ ಕ್ಷೇತ್ರದಿಂದ ಉತ್ಪನ್ನವಾಗುವ ಬಲದಿಂದ ಕಿರಣಗಳು 
ವಿದ್ಯುತ್ ಕ್ಷೇತ್ರದಿಂದ ಉಂಟಾದ ಬಾಗುವಿಕೆಗೆ ವಿರುದ್ದವಾದ ದಿಕ್ಕಿನಲ್ಲಿ ತಿರುಗುವಂತೆ 
ಮಾಡಿರುತ್ತದೆ. ಚಿತ್ರದಲ್ಲಿ ( 2 . 6) ತೋರಿಸಿರುವಂತೆ CO ನೇರದಲ್ಲಿ ಹೋಗು 
ತಿದ್ದ ಕಿರಣಗಳು OK ನೇರಕ್ಕೆ ತಿರುಗುವಂತಿರುತ್ತದೆ. ಇನ್ನೊಂದು ವಿಶೇಷ 
ವೇನೆಂದರೆ, ವಿದ್ಯುತ್ ಕ್ಷೇತ್ರದಿಂದ ಚದರಿಸಲ್ಪಟ್ಟಿದ್ದ ಕಣಗಳು ಮತ್ತೆ ಒಟ್ಟು 
ಗೂಡುವಂತೆ ಏಕಾ ಗ್ರ ಮು ಖ ನಾ ಗಿ (Converge) ಹೊರಟು K ಎಂಬ ಬಿಂದು 
ವಿನಲ್ಲಿ ಸಂಗಮವಾಗುತ್ತದೆ. ಹೀಗೆ ಸ೦ ಗ ಮ  ಾ ಗ ಬೇಕಾ ದರೆ ಇರಬೇಕಾದ 
ನಿಬಂಧನೆಗಳನ್ನು ಪರಿಷ್ಕರಿಸಿದ ಮೇಲೆ, ಚಿತ್ರದಲ್ಲಿ ತೋರಿಸಿರುವಂತೆ CO = OK 
ಇರಬೇಕೆಂದು ಗೊತ್ತಾಯಿತು. ಈ ಪರಿಸ್ಥಿತಿಯಲ್ಲಿ ಚಿತ್ರದಲ್ಲಿ ತೋರಿಸಿರುವಂತೆ 

KOC' = 48 
OCL = OKL = 2 0 

( 2€21 ) 
ಆಗುತ್ತದೆ. ಈ ನಿಯಮಕ್ಕೆ ಒಳಗಾಗುವಂತೆ, K ಎಂಬ ಸಂಗನಬಿಂದುವಿನ ಪ್ರದೇಶ 
ದಲ್ಲಿ FG ಎಂಬ ಛಾಯಾ ಚಿತ್ರದ ತಟ್ಟೆ ಯನ್ನಿಟ್ಟರೆ, ಅದರಲ್ಲಿ ಕಣಗಳು K ಬಿಂದುವಿ 
ನಲ್ಲಿ ಸಂಧಿಯಾಗುವ ಚುಕ್ಕೆಯನ್ನು ಗುರುತುಹಿಡಿಯಲು ಸಾಧ್ಯವಾಗುತ್ತದೆ. ಹೀಗೆ 
ಉಪಕರಣವನ್ನು ನಿರ್ಮಿಸಿದರೆ, ಆ ಮೌಲ್ಯ ಒಂದೇ ಆಗಿರುವ ವಿವಿಧ ವೇಗಗಳಲ್ಲಿ 


ಎಲ್ಲ ಕಣಗಳು ಒಂದು ಬಿಂದುವಿನಲ್ಲಿ ಸಂಧಿಸುವುದನ್ನು ಕಾಣಬಹುದು. 


M ನ ಬೇರೆ 


m 


ಬೇರೆ ಮೌಲ್ಯಗಳನ್ನು ಹೊಂದಿರುವ ಕಣಗಳು K ಬಿಂದುವಿನ ಸಮೀಪದಲ್ಲಿರುವ 
ಬಿಂದುಗಳಲ್ಲಿ ಸಂಗಮವಾಗಲು ಅವಕಾಶವಿರುತ್ತದೆ. ಈ ವಿವಿಧ ಸಂಗವ ಬಿಂದು 
ಗಳ ಸ್ಥಾನ ನಿರ್ದೆಶನದಿಂದ ಆಯಾ ಕಣಗಳಿಗೆ ಅನುಗುಣವಾದ – ಮೌಲ್ಯ 
ಗಳನ್ನು ಹೋಲಿಸಲು ಮತ್ತು ಕಂಡುಹಿಡಿಯಲು ಸಾಧ್ಯವಾಯಿತು. ಈ ಉಪಕರಣದ 
ಮುಖ್ಯ ಗುಣವೇನೆಂದರೆ , ವೇಗಗಳ ಸಂಗಮದ ವಿಧಾನ (velocity focusing). 
ಅಂದರೆ, ವಿವಿಧ ವೇಗಗಳಿಂದ ಚಲನಮಾಡುವ ಎಲ್ಲ ಕಣಗಳೂ ತಮ್ಮ ಬೆಲೆಗಳಿಗೆ 
ಅನುಗುಣವಾದ ನಿರ್ದಿಷ್ಟ ಸಂಗಮಸ್ಥಾನಗಳನ್ನು ಹೊಂದುತ್ತವೆ. ಬೆಳಕಿನ ವರ್ಣ 
ಪಟಲದಲ್ಲಿ ವಿವಿಧ ತರಂಗದೂರಗಳುಳ್ಳ ರೇಖೆಗಳು ಹೇಗೆ ಬೇರ್ಪಡುತ್ತವೆಯೋ 


- 


E 


. 


: 


ಕ್ಯಾಥೋಡ್ ಕಿರಣಗಳು ಮತ್ತು ಧನವಿದ್ಯುತ್ ಕಿರಣಗಳು 


E 


ಅದೇ ರೀತಿಯಲ್ಲಿ ನ ಬೇರೆ ಬೇರೆ ಮೌಲ್ಯಗಳಿಗೆ ಅನುಸಾರವಾಗಿ ಪ್ರತ್ಯೇಕ 
ಬಿಂದುಗಳು ಈ ಉಪಕರಣದಲ್ಲಿರುತ್ತವೆ. ಆದ್ದರಿಂದ ಈ ವಿಧಾನವು ಜಡಾಂಶ 
ವರ್ಣಪಟಲ ಗ್ರಾಹಕದ ವಿಧಾನ ( Mass Spectrograph) ಎಂದು ಹೆಸರಾಗಿದೆ. 

ಕ್ರಿ . ಶ . 1919 ರಿಂದ ಆರಂಭಿಸಿ ಹಲವು ವರ್ಷಗಳಲ್ಲಿ ನಡೆಸಿದ ಸೂಕ್ಷ , 
ಪ್ರಯೋಗಗಳ ಫಲವಾಗಿ ಉಪಕರಣದ ರಚನೆಯನ್ನು ಕ್ರಮ ಕ್ರಮವಾಗಿ ಉತ್ತಮ 
ಪಡಿಸಲು ಸಾಧ್ಯವಾಯಿತು. ಇದರಿಂದ ವಿಶ್ಲೇಷಣ ಶಕ್ತಿ (resolving power ) ಯು 
ಸುಮಾರು 600ರ ವರೆಗೆ ವೃದ್ಧಿಯಾಗಿ ನಿಖರತೆಯು 10 , 000ದಲ್ಲಿ 1 ರ ಪ್ರಮಾಣ 
ದಷ್ಟು ಏರಲೂ ಸಾಧ್ಯವಾಯಿತು. 

ಈ ಪ್ರಯೋಗದ ಮುಖ್ಯ ಫಲಿತಾಂಶಗಳು ಹೀಗಿವೆ. 

ಹತ್ತಾರು ಮೂಲಭೂತ ವಸ್ತುಗಳಿಗೆ ಸಂಬಂಧಪಟ್ಟಂತೆ ವಿಷಯಗಳನ್ನು 
ಸಂಗ್ರಹ ಮಾಡಲಾಯಿತು, ಲೋಹಗಳು, ಅ ನಿಲ ಗಳು ಎಲ್ಲವೂ ಇವುಗಳಲ್ಲಿ 
ಸೇರಿದ್ದವು. 
1 . ಥಾಂಸನ್ ವಿಜ್ಞಾನಿಯು ನಿ ಯಾ ನ್ ವಿಷಯದಲ್ಲಿ ಕಂಡುಹಿಡಿದಿದ್ದ 

ಎರಡು ಬಗೆಯ ಕಣಗಳ ಇರುವಿಕೆಯನ್ನು ಸಮರ್ಥಿಸಲಾಯಿತು. 
20 ಮತ್ತು 22 ತ ಲ ಗ ಳಿ ಗೆ ಅನುಗುಣವಾದ ಎರಡು ಪ್ರತ್ಯೇಕ 
ಗುರುತುಗಳು (traces ) ಕಂಡುಬಂದುವು. ಇದೇ ಅಲ್ಲದೆ ಅವುಗಳ 
ಪ್ರಮಾಣದ ಸಂಖ್ಯೆಗಳು ( relative abundance ) 90 . 4 : 9 : 6 
ಎಂದೂ ನಿರ್ಧರಿಸಲಾಯಿತು. ಇದೇ ರೀತಿಯಲ್ಲಿ ಇನ್ನೂ ಹಲವಾರು 
ಸ್ಥಿರ ಮೂಲವಸ್ತು (stable elements ) ಗಳಲ್ಲಿಯೂ ಹಲವು ಪ್ರತ್ಯೇಕ 
ತೂಕದ ಪರಮಾಣುಗಳಿರಬೇಕೆಂದು ತೋರಿಸಲಾಯಿತು. ಈ ವಿಧಾನ 
ದಿಂದ ಬೇರ್ಪಟ್ಟ ಮತ್ತು ಒಂದೇ ಮೂಲವಸ್ತುವಿಗೆ ಸಂಬಂಧಪಟ್ಟ 
ಅಂಗ ಪರಮಾಣುಗಳಿಗೆ ಸಮಸ್ತಾನಿ(isotopes ) ಗಳೆಂದು ಹೆಸರಾಗಿದೆ. 
ಇವುಗಳ ರಾಸಾಯನಿಕ ಗುಣಗಳಲ್ಲಿ ಯಾವ ಭೇದವೂ ಇಲ್ಲದಿರುವುದ 
ರಿಂದ ರಾಸಾಯನಿಕ ವಿಧಾನಗಳಿಂದ ಅವುಗಳನ್ನು ಪ್ರತ್ಯೇಕಿಸಲು 
ಸಾಧ್ಯವೇ ಇಲ್ಲ. ಪ್ರಕೃತ ವರ್ಣಪಟಲ ಗ್ರಾಹಕ ವಿಧಾನವೇ ಮಾರ್ಗ. 
ಈ ಸಮಸ್ತಾನಿಗಳ ತೂಕದ ಸಂಖ್ಯೆಗಳನ್ನೆಲ್ಲ ವಿಮರ್ಶಿಸಿದರೆ ಪೂರ್ಣಾಂಕ 
( whole number ) ಗಳಿಗೆ ಬಹಳ ಸಮೀಪವರ್ತಿಯಾಗಿರುತ್ತವೆ. 16 
ತೂಕವುಳ್ಳ ಆಮ್ಲಜನಕದ ಪರಮಾ ಣು ನ ನ್ನು ಆಧಾರವಾಗಿಟ್ಟು 
ಕೊಂಡರೆ, ಮೇಲೆ ತಿಳಿಸಿದ ಪೂರ್ಣಾಂಕಗಳಿಂದ ಇರುವ ವ್ಯತ್ಯಾಸವು 
ಅತ್ಯಲ್ಪವಾಗಿರುತ್ತದೆ, ಕ್ಲೋರಿನ್ ಅನಿಲವನ್ನು ತೆಗೆದುಕೊಂಡರೆ , ಅದರ 
ಪರಮಾಣುವಿನ ತೂಕ 35 . 46 ಆಗಿದ್ದು ಈ ಭಿನ್ನಾ೦ಕ ಪ್ರಮಾಣದ 


ಪರಮಾಣು ಮತ್ತು ಅದರ ರಚನೆ 


ಮರ್ಮವು ಈಗ ಗೋಚರವಾಗುತ್ತದೆ. ಇದಕ್ಕೆ ಕಾರಣವೇನೆಂದರೆ 
35 ಮತ್ತು 37 ಪೂರ್ಣಾಂಕ ತೂಕಗಳುಳ್ಳ ಎರಡು ಸಮಸ್ತಾನಿಗಳು 
76 : 24 ಪ್ರಮಾಣದಲ್ಲಿ ಒಟ್ಟು ಗೂ ಡಿ ರು ವು ದರಿ೦ ದ ಇವುಗಳ 
ದಾಮಾಷಾ (average ) ತೂಕವು 35 . 46 ಆಗುತ್ತದೆ. 
ಯಾವ ಸಂದರ್ಭಗಳಲ್ಲಿ ಈ ಸಮಸ್ಥಾನಿಗಳ ತೂಕದ ಸಂಖ್ಯೆಗಳು 
ಸಂಪೂರ್ಣಾಂಕಗಳಾಗಿರುವುದಿಲ್ಲವೋ ಆಗ , ಈ ಸಣ್ಣ ವ್ಯತ್ಯಾಸದಿಂದಲೇ 
ಪರಮಾಣುವಿನ ಕೇಂದ್ರದ ರಚನೆಗೆ ಸಂಬಂಧಪಟ್ಟ ಗೂಡತಗಳು 
ಹೊರಬೀಳುತ್ತವೆ. ಈ ಸಣ್ಣ ವ್ಯತ್ಯಾಸಗಳನ್ನು ಆಸ್ಟನ್ ವಿಜ್ಞಾನಿಯು 
'ತೂಕ ಕೊರತೆ?' ( mass defect) ಎಂಬ ಹೆಸರಿನಿಂದ ಕರೆದು 
ಇವುಗಳ ಮೌಲ್ಯವು ಹೇಗೆ ವಸ್ತು ವಸ್ತುವಿಗೂ ಬದಲಾವಣೆಯಾಗುತ್ತದೆ 
ಎಂಬುದನ್ನು ಕಂಡುಹಿಡಿದನು. 
ಈ ಸಂಶೋಧನೆಗಳ ಫಲವಾಗಿ, ಕೇವಲ 92 ಸಂಖ್ಯೆಯೆಂದು ತಿಳಿಯ 
ಲಾಗಿದ್ದ ಮೂಲಭೂತಗಳ ವಿಚಾರವನ್ನು ಪರಿಶೀಲಿಸಿದಲ್ಲಿ ಒಟ್ಟು 
ಸುಮಾರು 280 ಸಮಸ್ತಾನಿಗಳು ಇರುವುದಾಗಿ ಕಂಡುಬಂದಿದೆ. 
ಅತಿ ಮುಖ್ಯವಾದ ಸಂಶೋಧನೆಯು ಅತಿ ಹಗುರವಾದ ಜಲಜನಕದ 
ಪರಮಾಣುವಿಗೆ ಸಂಬಂಧಿಸಿದೆ. 16 ತೂಕ ಮಾನದ ಆನ್ನು ಜನಕ 
ವನ್ನು ಆಧಾರವಾಗಿಟ್ಟು ಕೊಂಡು ಮಿಕ್ಕ ಎಲ್ಲ ಪರಮಾಣುಗಳ ತೂಕ 
ಗಳನ್ನು ನಿರ್ಧರಿಸಲಾಯಿತು. ಆದರೆ , ಆಮ್ಲಜನಕದಲ್ಲಿಯೇ 16 , 
17, 18 ತೂಕಗಳ ಮೂರು ಸಮಸ್ತಾನಿಗಳು 3000 : 1 : 5 
ಪ್ರಮಾಣದಲ್ಲಿದೆಯೆಂದು ತಿಳಿದಾಗ ರಾಸಾಯನಿಕ ಪರಮಾಣು ತೂಕ 
ವಾದ 16 . 0035ಗೆ ಸಮರ್ಥನೆ ಸಿಕ್ಕಿತು. ಈ ಸಣ್ಣ ವ್ಯತ್ಯಾಸಗಳಿಗೆ 
ಅನುಗುಣವಾಗಿ, ಜಲಜನಕದಲ್ಲಿಯೂ 1, 2, 3 ತೂಕಗಳ ಸಂಖ್ಯೆ 
ಯುಳ್ಳ ಮೂರುಸಮಸ್ಥಾಯಿಗಳಿರಬೇಕೆಂದು ತರ್ಕಿಸಲಾಯಿತು. ಈ 
ವಿಷಯವೂ ಬೇರೆ ಪ್ರ ಯೋಗಗ ಳಿ ೦ ದ ಸ್ಥಿರಪಟ್ಟು 2 ತೂಕದ 
ಡ್ಯೂಟೇರಿಯಂ ಅಥವಾ ಭಾರವಾದ ಜಲಜನಕ ( D or I2) ಕಂಡು 
ಹಿಡಿಯಲ್ಪಟ್ಟಿತು, HO ಎಂಬ ನೀರಿನಂತೆಯೇ 10 ಎಂಬ ಭಾರವಾದ 
ನೀರು ( heavy water) ಕಂಡುಹಿಡಿಯಲ್ಪಟ್ಟು ಇತರ ಭೌತಗುಣ 
ಗಳೆಲ್ಲ ಈಗ ಗೊತ್ತಾಗಿದೆ. ನೀರಿನ ಅಣು ತೂಕವು 18 ಆದರೆ, ಭಾರ 
ನೀರಿನ ಅಣು ತೂಕವು 20 ಆಗಿ , ಅದರ ಕುದಿಯುವ ಬಿಂದುವು 
101 . 4° C ಆಗಿರುವುದಾಗಿ ಕಂಡುಬಂದಿದೆ. 
ಹೀಗಾಗಿ ² ಮತ್ತು H ' ಎಂಬ ಎರಡು ಜಲಜನಕದ ಸಮಸ್ತಾನಿಗಳು 
ಈಗ ಪರಮಾಣು ವಿಜ್ಞಾನದಲ್ಲಿ ಬಹಳ ಪ್ರಭಾವವನ್ನು ಹೊಂದಿವೆ. 


ಕ್ಯಾಥೋಡ್ ಕಿರಣಗಳು ಮತ್ತು ಧನವಿದ್ಯುತ್ ಕಿರಣಗಳು 


45 


5 , ಇತ್ತೀಚಿನ ವರ್ಷಗಳಲ್ಲಿ ನಮಗೆ ತಿಳಿದುಬಂದಿರುವಂತೆ ಸಮಸ್ತಾನಿಗಳಿಗೆ 

ರುವ ವ್ಯತ್ಯಾಸವು ಕೇವಲ ಬೀಜಾಂಶಕಣ (nucleus) ಗಳ ರಚನೆಗೆ 
ಸಂಬಂಧಪಟ್ಟು ವು. ನ್ಯೂಟ್ರಾನ್ ( neutron ) ಎಂಬ ನಿರ್ವಿದ್ಯುತ್ ಕಣ 
ವನ್ನು ಕಂಡುಹಿಡಿದಾದ ಮೇಲೆ ಒಂದೊಂದು ಪರಮಾಣುವಿನ ಕೇಂದ್ರ , 
ದಲ್ಲಿಯೂ ಮುಖ್ಯವಾಗಿ ಪ್ರೋಟಾನ್ ಎಂಬ ಧನ ವಿದ್ಯುತ್ ಕಣವೂ , 
ನ್ಯೂಟ್ರಾನ್ ಎಂಬ ನಿರ್ವಿದ್ಯುತ್ ಕ ಣ ವೂ ವಿವಿಧ ಸಂಖ್ಯೆಗಳಲ್ಲಿ 
ಒಟ್ಟು ಗೂಡಿರುತ್ತವೆಂದು ತಿಳಿದಿದೆ. 
ಪ್ರೋಟಾನ್‌ಗಳ ಸಂಖ್ಯೆ 7 ಆದರೆ, ಹೊರವಲಯದಲ್ಲಿರುವ ಎಲೆಕ್ಟ್ರಾನ್ 
ಗಳ ಸಂಖ್ಯೆಯೂ 7 ಆಗಿಯೇ ಇರುತ್ತದೆ. ಹೀಗಾಗಿ ಒಟ್ಟಿನಲ್ಲಿ ಪರ 
ಮಾಣುವಿನಲ್ಲಿ ವಿದ್ಯುದಂಶವಿರುವುದಿಲ್ಲ . ಆದರೆ, A ಎಂಬುದು ಸರ 
ಮಾಣುವಿನ ತೂಕದ ಸಂಖ್ಯೆ ( mass number) ಆದರೆ,ನ್ಯೂಟ್ರಾನ್ 
ಗಳ ಸಂಖ್ಯೆಯು ( A - ) ಆಗುತ್ತದೆಂಬ ನಿಯಮವಿದೆ. ನ್ಯೂಟ್ರಾನ್ 
ಮತ್ತು ಪ್ರೋಟಾನ್‌ಗಳ ತೂಕವು ಸುಮಾರಾಗಿ ಒಂದೇ ಆಗಿರುವುದ 
ರಿಂದ ನ್ಯೂಟ್ರಾನ್‌ಗಳ ಸಂಖ್ಯೆಯಿಂದ ತೂಕದ ಸಂಖ್ಯೆಯು ವೃದ್ಧಿ 
ಯಾಗುತ್ತದೆಯೇ ಹೊರತು ವಿದ್ಯುನ್ಮಾನದ ವೃದ್ಧಿ ಆಗುವುದಿಲ್ಲ. 
ಉದಾಹರಣೆಗಾಗಿ ಜಲಜನಕದ ಪರಮಾಣುವಿನಲ್ಲಿ H1, 2, 3 ಎಂಬ 
ಮೂರು ಸಮಸ್ತಾನಿಗಳ ಕೇಂದ್ರದ ರಚನೆ ಹೀಗಿರುತ್ತದೆ, 

it 1 ಪ್ರೋಟಾನ್ 
H21ಪ್ರೋಟಾನ್ ಮತ್ತು ಒಂದು ನ್ಯೂಟ್ರಾನ್ 

H3 1 ಪ್ರೋಟಾನ್ ಮತ್ತು 2 ನ್ಯೂಟ್ರಾನ್ 
ಹೀಗೆಯೇ Ne20 ರಲ್ಲಿ 10 ಪ್ರೋಟಾನ್ , 10 ನ್ಯೂಟ್ರಾನ್ 

- Ne22 ರಲ್ಲಿ 10ಪ್ರೋಟಾನ್ , 12 ನ್ಯೂಟ್ರಾನ್ 
ಒಂದೊಂದು ಪರಮಾಣುವನ್ನು ಗುರುತಿಸಲು ಎರಡು ಸಂಖ್ಯೆಗಳು ಬೇಕಾ 
ಗುತ್ತದೆ, 
ಒಂದು : Z ಪರಮಾಣು ಸಂಖ್ಯೆ -ಪೊಟಾನ್ ಅಥವಾ ಎಲೆಕ್ಟ್ರಾನ್ 

ಗಳ ಸಂಖ್ಯೆ 
ಎರಡು : A ಪರಮಾಣು ತೂಕ ಸಂಖ್ಯೆ ( mass number ) 

ವಸ್ತುವಿನ ರಾಸಾಯನ ಸಂಕೇತದ ಮೇಲ್ಬಾಗದಲ್ಲಿ A ಯ ಕೆಳಭಾಗದಲ್ಲಿ 
Z ಸಂಖ್ಯೆಯೂ ಸೂಚಿತವಾಗುತ್ತವೆ. 

ಜಲಜನಕದ ಸಮಸ್ಥಾನಿಗಳು : ji , H *, if 
ನಿಯಾನ್ ಪರಮಾಣುವಿನ ಸಮಸ್ತಾನಿಗಳು : go Ne20 : IoNe22 


46 


ಪರಮಾಣು ಮತ್ತು ಅದರ ರಚನೆ 


A ಎಂದು ಗುರುತಿಸಲಾಗಿರುವ ತೂಕದ ಸಂಖ್ಯೆಯು, ವಾಸ್ತವ ತೂಕದ 
ಸಂಖ್ಯೆಗೆ ಅತಿ ಸಮೀಪದ ಪೂರ್ಣಾಂಕವೆಂದು ತಿಳಿಯಬೇಕು. * 

ಈ ಅಧ್ಯಾಯದಲ್ಲಿ ಪರಮಾಣುವಿಗೆ ಸಂಬಂಧಪಟ್ಟ ರಚನೆಯ ಮುಖ್ಯ 
ವಿಷಯಗಳು ವ್ಯಕ್ತವಾಗುತ್ತವೆ. 
* ಪ್ರತಿ ಪರಮಾಣುವಿನ ರಚನೆಯಲ್ಲಿಯೂ ಎರಡು ಅಂಗಗಳಿವೆ. ಒಂದು ಧನ 
ವಿದ್ಯುತ್ತನ್ನು ಹೊಂದಿರುವ ಭಾಗ, ಇದರಲ್ಲಿ ಸುಮಾರು ಎಲ್ಲಪರಮಾಣು ತೂಕಮ್ರ 
ಅಡಗಿರುತ್ತದೆ. ಇದನ್ನು ಬೀಜಾಂಗವೆಂದು (nucleus ) ಕರೆಯಬಹುದು . ಇದಲ್ಲದೆ, 
ಒಂದು ಅಥವಾ ಹೆಚ್ಚು ಋಣವಿದ್ಯುತ್ಕಣಗಳಾದ ಎಲೆಕ್ಟ್ರಾನ್‌ಗಳು ಜಲಜನಕ ಕೇಂದ್ರ 
ವಾದ ಪ್ರೋಟಾನ್ ಕಣವನ್ನು ಮೂಲ ತೂಕದ ಕಣವನ್ನಾಗಿ ಇಟ್ಟುಕೊಂಡರೆ, 
ಅದನ್ನು M ಎಂದು ಸೂಚಿಸಿದರೆ , 
(ಎಲೆಕ್ಟ್ರಾನ್ ತೂಕ) m = M 

1835 
ಆದರೆ,ಪ್ರೋಟಾನ್ ಕಣದ ವಿದ್ಯುನ್ಮಾನವೂ , ಎಲೆಕ್ಟ್ರಾನ್ ವಿದ್ಯುನ್ಮಾನಕ್ಕೆ 
ಸಮನಾಗಿರುತ್ತದೆ. 

ಒಂದು ಮೂಲವಸ್ತುವಿನ ಪರಮಾಣುವಿಗೆ ಸಂಬಂಧಪಟ್ಟ ಸಮಸ್ಥಾನಿಗಳಲ್ಲಿ 
ನ್ಯೂಟ್ರಾನ್‌ಗಳ ಸಂಖ್ಯೆಗಳ ವ್ಯತ್ಯಾಸ ಕಾರಣವೇ ವಿನಃಪೊಟಾನ್‌ಗಳ ಸಂಖ್ಯೆ 
ಯಲ್ಲಿಯಾಗಲಿ, ಹೊರಗಣ ಎಲೆಕ್ಟ್ರಾನ್ ಸಂಖ್ಯೆಗಳಲ್ಲಿಯಾಗಲಿ ಅಲ್ಲ. 

ಇನ್ನು ಪರಮಾಣುವಿನ ಕಟ್ಟಡ (Structure) ದಲ್ಲಿ ಈ ಎರಡು ಅಂಗಗಳಾದ 
ವಿದ್ಯುತ್ತಿನ ಅಂಗಕ್ಕೂ , ಋಣ ವಿದ್ಯುತ್ ಕಣಗಳ ಅಂಗಕ್ಕೂ ಹೇಗೆ ಸಂಬಂಧವನ್ನು 
ಕಲ್ಪಿಸಲಾಗುತ್ತದೆಂಬ ಮುಖ್ಯ ವಿಷಯವನ್ನು ಮುಂದಿನ ಅಧ್ಯಾಯದಲ್ಲಿ ವಿಮರ್ಶೆ 
ಮಾಡಬೇಕು. 


DEPT 
. 
OF 
PHYSICS 


MOUS 


ಅಧ್ಯಾಯ 3 


ಪರಮಾಣುರಚನೆಯ ಆಕೃತಿಯ ವಿವಿಧ ರೂಪರೇಖೆಗಳು 


3.1 ಪರಮಾಣುವಿನ ರಚನೆಯಲ್ಲಿ ವಿದ್ಯುಚ್ಛಕ್ತಿಯ ಪಾತ್ರ 

ಹಿಂದಿನ ಅಧ್ಯಾಯದಲ್ಲಿ ತಿಳಿಸಿರುವಂತೆ, ಪರಮಾಣುವಿನ ರಚನೆಯಲ್ಲಿ 
ಎಲೆಕ್ಟ್ರಾನ್ ಎಂಬ ಋಣ ವಿದ್ಯುತ್ಕಣವು ಭಾಗ ಹೊಂದಿರಬೇಕೆಂದು ಪ್ರಯೋಗ 
ಗಳಿಂದ ಸ್ಥಿರಪಟ್ಟಿತು. ವಸ್ತುವನ್ನು ಉಜ್ಜುವುದರಿಂದ ವಿದ್ಯುಚ್ಛಕ್ತಿಯು ಉತ್ಪನ್ನ 
ನಾಗಲು ಸಾಧ್ಯವೆಂಬ ವಿಷಯ ಹಿ೦ದಿನ ಶತಮಾನದ ಪ್ರಯೋಗಗಳಿಂದಲೂ 
ಗೊತ್ತಾದ ವಿಷಯವೇ ಆಗಿದ್ದಿತು. ಆದುದರಿಂದ ವಸ್ತುವಿನ ರಚನೆಯು ವಿದ್ಯುತ್ತಣ 
ಗಳನ್ನು ಅವಲಂಬಿಸಿರಬೇಕಾದರೆ, ಆ ವಸ್ತುವಿನಲ್ಲಿ ಈ ವಿದ್ಯುತ್ಕಣಗಳು ಯಾವ ರೀತಿ 
ಯಲ್ಲಿ ಜೋಡಣೆಯಾಗಿರಬೇಕೆಂಬುದು ಸಮಸ್ಯೆಯಾಗಿ ಪರಿಣಮಿಸಿತು , ಇದನ್ನು 
ಬಗೆಹರಿಸಲು, X - ಕಿರಣಗಳು, ಎಲೆಕ್ಟ್ರಾನ್‌ಗಳು, « - ಕಿರಣಗಳು ಮುಂತಾದ ಕಣ 
ಗಳನ್ನು ವಸ್ತುಗಳ ಒಳಹೋಗುವಂತೆ ಮಾಡಿ ಅದರ ಪರಿಣಾಮಗಳನ್ನು ಪರಿಶೀಲನೆ 
ಮಾಡಲು ಪ್ರಯೋಗಗಳನ್ನು ಆರಂಭಿಸಲಾಯಿತು. 

ಜೆ. ಜೆ. ಥಾಂಸನ್ ವಿಜ್ಞಾನಿಯು ಮಾಡಿದ ಪ್ರಯೋಗಗಳ ಫಲವಾಗಿ ಒಂದು 
ಅಂಶವು ವ್ಯತ್ಯಾಸವಾಯಿತು. ಒಂದು ಪರಮಾಣುವಿನಲ್ಲಿ ಇರುವ ಎಲೆಕ್ಟ್ರಾನ್‌ಗಳ 
ಸಂಖ್ಯೆಗೂ ಅದರ ಪರಮಾಣು ತೂಕಕ್ಕೂ ಒಂದು ಸಂಬಂಧವಿರಬೇಕು, ಇತ್ತೀಚಿನ 
ಪರಿಶೀಲನೆಗಳಿಂದ ಬಾರ್ಕ್‌ಲಾ( Barkia )ತೋರಿಸಿರುವಂತೆ, ಜಲಜನಕವನ್ನು ಬಿಟ್ಟು 
ಇತರ ಹಗುರ ಪರಮಾಣುಗಳಲ್ಲಿ ಎಲೆಕ್ಟ್ರಾನ್‌ಗಳ ಸಂಖ್ಯೆಯು ಪರಮಾಣುತೂಕದ 
ಅರ್ಧದಷ್ಟು ಇರಬೇಕೆಂದು ಗೊತ್ತಾಯಿತು, ಮತ್ತೊಂದು ಮುಖ್ಯ ವಿಷಯವೇನೆಂದರೆ , 
ಒಟ್ಟಿನಲ್ಲಿ ಜಡವಸ್ತು ( matter ) ವು ನಿರ್ವಿದ್ಯುತ್ತಾಗಿ (neutral ) ಇರಬೇಕಾದುದರಿಂದ, 
ಅದರ ಪರಮಾಣುಗಳೂ ಕೂಡ ಒಟ್ಟಿನಲ್ಲಿ ನಿರ್ವಿದ್ಯುತ್ತಾಗಿಯೇ ಇರಬೇಕು, ಅಂದ 
ಮೇಲೆ, ಎಲೆಕ್ಟ್ರಾನ್ ಕಣಗಳ ಋಣವಿದ್ಯುತ್ತನ್ನು ಸಮತೂಕ ಮಾಡುವಂತೆ ಅದೇ 
ಪ್ರಮಾಣದ ಧನವಿದ್ಯುತ್ತೂ ಇರಲೇಬೇಕಾಯಿತು. ಧನವಿದ್ಯುತ್ ಮತ್ತು ಗುಣ 
ವಿದ್ಯುತ್ ಕಣಗಳ ವಿದ್ಯುನ್ಮಾನ (e) ವೂ ತೂಕವೂ ಪ್ರಯೋಗಗಳಿಂದ ನಿರ್ಧರಿತ 
ವಾದಮೇಲೆ, ಎಲೆಕ್ಟ್ರಾನ್ ಕಣದ ತೂಕ ( m ) ವು ಜಲಜನಕದ ಪರಮಾಣುವಿನ 
ತೂಕ ( M ) ದ ಸುಮಾರು 1 ಭಾಗವಿರಬೇಕೆಂದು ತಿಳಿದುಬಂದಿತು . 


ಪರಮಾಣು ಮತ್ತು ಅದರ ರಚನೆ 


ಈ ವಿಷಯಗಳನ್ನೆಲ್ಲ ಒಟ್ಟುಗೂಡಿಸಿದಲ್ಲಿ ನನಗೆ ವ್ಯಕ್ತವಾಗುವ ಅಂಶವು 
ಹೀಗಿರುತ್ತದೆ. ಎಲ್ಲಕ್ಕಿಂತಲೂ ಅತ್ಯಂತ ಹಗುರವಾದ ಜಲಜನಕದ ಪರಮಾಣು 
ನಿನಲ್ಲಿ ಒಂದು ಎಲೆಕ್ಟ್ರಾನ್ ಕಣವೂ , ಅದೇ ವಿದ್ಯುನ್ಮಾನದ ಮತ್ತೊಂದು ಧನ 
ವಿದ್ಯುತ್ತಿನ ಭಾಗವೂ ಇರಬೇಕೆಂದು ಊಹಿಸಬಹುದು, ಅಂದಮೇಲೆ ಈ ಧನ 
ವಿದ್ಯುತ್ತನ್ನು ಹೊಂದಿರುವ ಭಾಗದ ತೂಕವು ಎಲೆಕ್ಟ್ರಾನ್ ತೂಕದ ಸುಮಾರು 2000 
( ವಾಸ್ತವವಾಗಿ 1835) ಪಾಲಿನಷ್ಟು ಹೆಚ್ಚಾಗಿರಬೇಕು. ಆದ್ದರಿಂದ ಬಹುತೇಕವಾಗಿ 
ಜಲಜನಕದ ಇಡೀ ಪರಮಾಣುವಿನ ತೂಕವು ಈ ಧನವಿದ್ಯುತ್ತಿನ ಭಾಗದಲ್ಲಿ 
ಕೇಂದ್ರೀಕೃತ ವಾಗಿರಬೇಕಾಗುತ್ತದೆ. 

ಈ ಭಾವನೆಯನ್ನೇ ಆಧಾರವಾಗಿಟ್ಟುಕೊಂಡು ಈ ಶತಮಾನದ ಆದಿಭಾಗ 
ದಲ್ಲಿಯೇ ಥಾಂಸನ್ ವಿಜ್ಞಾನಿಯು ತನ್ನ ಕಲ್ಪನೆಯಿಂದ ಪರಮಾಣುವಿನ ರಚನೆಯ 
ಮಾದರಿಯನ್ನು ಪ್ರತಿಪಾದಿಸಿದನು. ಇದನ್ನು ಈಗ ಪರಿಶೀಲಿಸಬಹುದು. 


3 .2 ಥಾಂಸನ್ ಪರಮಾಣುರಚನೆಯ ಕಲ್ಪನೆ 

( Thomson Atom Model) 

ಥಾಂಸನ್ ಕಲ್ಪನೆಯ ಪ್ರಕಾರ ಧನವಿದ್ಯುತ್ತೆಲ್ಲವೂ ಒಂದು ಗೋಳಾಕೃತಿಯಲ್ಲಿ 
ಏಕರೂಪವಾಗಿ ಹರಡುತ್ತದೆ. ಈ ಗೋಳಾಕೃತಿಯ ತ್ರಿಜ್ಯವು ಸುಮಾರು 10-8 
ಸೆಂ . ಮೀ . ಎಂದು ತಿಳಿಯಬಹುದು. ಈ ಗೋಳಪ್ರದೇಶದಲ್ಲಿ ಋಣವಿದ್ಯುತ್ಕಣಗಳಾದ 
ಎಲೆಕ್ಟ್ರಾನಗಳು ಹುದುಗಿರುತ್ತವೆ. ಅಂದರೆ, ಈ ಕಲ್ಪನೆಯು ಕಡುಬಿನಲ್ಲಿ 
ಅಂಟಿಕೊಂಡಿರುವ ದ್ರಾಕ್ಷಿ ಹುy ( raisins ) ಗಳ ಮಾದರಿಯನ್ನು ಹೋಲುತ್ತವೆ. 
ಈ ಭಾವನೆಯ ಆಧಾರದ ಮೇಲೆ ಪರಮಾಣುವಿನ ಸುಭದ್ರತೆ ( Stability ) ಯ ದೃಷ್ಟಿ 


- ಚಿತ್ರ 3 .1 ಥಾಂಸನ್ ಪರಮಾಣು ಆಕೃತಿ 
ಯಿಂದ ಈ ವಿವಿಧ ಕಣಗಳ ಸ್ಥಾನವಿನ್ಯಾಸ ( Configuration ) ವನ್ನು ತರ್ಕಿಸಲು 
ಆರಂಭಿಸಿದನು . ಈ ತರ್ಕದ ಪ್ರಕಾರ ಧನವಿದ್ಯುತ್ತಿಗೂ ಋಣವಿದ್ಯುತ್ಕಣಗಳಿಗೂ 
ನಡುವೆ ಸಂಬಂಧಿಸುವ ಸ್ಥಾಯಿ ವಿದ್ಯುದ್ದಲ (electro - static forces ) ಗಳನ್ನು 
ಗಣನೆಗೆ ತೆಗೆದುಕೊಳ್ಳಬೇಕು. ಹೀಗೆ ಮಾಡಿದರೆ, ಜಲಜನಕದ ಪರಮಾಣುವಿ 
ನಲ್ಲಿ ಗೋಳಾಕಾರದ ಧನವಿದು ತಿನ ಆವರಣದೊಳಗೆ ಅದರ ಕೇಂದ್ರದಲ್ಲಿ ಎಲೆಕ್ಟ್ರಾನ್ 


ಪರಮಾಣುರಚನೆಯ ಆಕೃತಿಯ ವಿವಿಧ ರೂ ಸರೇಖೆಗಳು 


49 


ಕಣವನ್ನು ಇಡಬೇಕಾಗುತ್ತದೆ, ಹೀಲಿಯಂ ಸ ರ ನಾ ಣು ವಿ ನಲ್ಲಿ ರು ವ ಎರಡು 
ಎಲೆಕ್ಟ್ರಾನ್‌ಗಳು ಧನವಿದ್ಯುತ್ತಿನ ಗೋಳದೊಳಗೆ ಅದರ ಕೇಂದ್ರದ ಇಕ್ಕಡೆಗಳಲ್ಲಿಯೂ 
ಸಮಪಾರ್ಶ್ವಕ (Symmetrical ) ನಾಗಿದ್ದರೆ ಸರಿಹೋಗುತ್ತೆ ದೆ೦ದು ತಿಳಿದನು . 
ಹೀಗೆಯೇ ಮಿಕ್ಕ ಇತರ ಪರ ನಾ ಣು ಗಳ ರಚನೆಯನ್ನು ಕಲ್ಪನೆಮಾಡಿ 
ತೋರಿಸಿದನು. 

ಥಾಂಸನ್ ವಿಜ್ಞಾನಿಯು ತನ್ನ ಕಲ್ಪನೆಯನ್ನು ಸಮರ್ಥಿಸಲು, ವಸ್ತುಗಳ 
ವರ್ಣಪಟಲಗಳನ್ನು ಪರಿಶೀಲಿಸಿ, ಅದರಲ್ಲಿ ಕಂಡುಬರುವ ರೇಖೆಗಳಿಗೆ ಪರಮಾಣು 
ವಿನ ರಚನೆಯನ್ನು ಅನ್ವಯಿಸಿದನು. ಜಲಜನಕದ ಪರಮಾಣುವನ್ನೇ ಆಧಾರವನ್ನಾ 
ಗಿಟ್ಟುಕೊಂಡು ಅದರಲ್ಲಿ ಕಾಣಬರುವ ಸುಮಾರು 1400 A° (1400• 10 - 8 
ಸೆಂ . ಮೀ .) ತರಂಗದೂರದ ರೇಖೆಗೆ ಅರ್ಥವನ್ನು ಕಂಡುಹಿಡಿದನು. ಋಣವಿದ್ಯುತ್ 
ಕಣವಾದ ಎಲೆಕ್ಟ್ರಾನ್ ತನ್ನ ಸ್ವಸ್ಥಾನದ ಮೂಲಕ ಒಂದು ಗೊತ್ತಾದ ಆವರ್ತ 
ಸಂಖ್ಯೆಯಿಂದ ಆಂದೋಲನಗಳನ್ನು ಮಾಡುತ್ತದೆಂದು ಭಾವಿಸಿದರೆ , ಅದು ವಿದ್ಯುತ್ 
ಕಾಂತೀಯ ತ ತ ದ ( electromagnetic theory ) ಪ್ರಕಾರ, ಶಕ್ತಿಯನ್ನು 
ವಿಕಿರಣ (radiate ) ನಾ ಡ ಬೇಕಾ ಗುತ್ತದೆ. ಹೀಗೆ ವಿಕಿರಣವಾಗುವುದರಿಂದ 
ಉತ್ಪನ್ನವಾಗುವ ವರ್ಣಪಟಲ ರೇಖೆ ( Spectral line) ಗೆ ಸರಿಹೋಗುವ ಆವರ್ತ 
ಸಂಖ್ಯೆಯ ಎಲೆಕ್ಟ್ರಾನ್ ಕಣದ ಆಂದೋಲನಗಳ ಆವರ್ತಸಂಖ್ಯೆಯ ಸುಮಾರಾಗಿ 
ಸಮನಾಗಿರುತ್ತದೆಂದು ಸಾಧಿಸಿ ತೋರಿಸಿದನು . . 

ಹೀಗಾಗಿ, ಥಾಂಸನ್ ಕಲ್ಪನೆಯ ಪರಮಾಣುವಿನ ಮಾದರಿಯು ಪರಮಾಣು 
ವಿನ ಸುಭದ್ರತೆಯ ದೃಷ್ಟಿಯಿಂದಲೂ , ವರ್ಣಪಟಲದ ರಚನೆಯ ಸಮರ್ಥನೆಯ 
ದೃಷ್ಟಿಯಿಂದಲೂ , ಸ್ವಲ್ಪಮಟ್ಟಿಗೆ ಸಮಾಧಾನವನ್ನು ತಂದಿತೆಂದು ಹೇಳಬಹುದು. 
ಆದರೆ, ಕೆಲವು ಪ್ರಯೋಗಗಳ ಆಧಾರದಿಂದ, ಈ ಕಲ್ಪನೆಯು ಸಾಧುವಾಗಿ ತೋರಿ 
ಬರದೆ ಹೋದುದರಿಂದ ಅದನ್ನು ಕೈಬಿಡಬೇಕಾದ ಪ್ರಸಂಗವು ಒದಗಿತು . ಈ 
ಪರಿಸ್ಥಿತಿಯು ರದರ್ ಫರ್ಡ್ ವಿಜ್ಞಾನಿಯ ಸಂಶೋಧನೆಗಳಿಂದ ಉಂಟಾದುದರಿಂದ, 
ಪರಮಾಣುವಿನ ರಚನೆಯು ಚರಿತ್ರೆಯಲ್ಲಿ ಎರಡನೆಯ ಪ್ರಮುಖ ಘಟ್ಟವನ್ನು 
ಮುಟ್ಟಿದಂತಾಯಿತು. ಇದನ್ನು ಈಗ ಪರಿಶೀಲಿಸಬೇಕಾಗಿದೆ. 


3 .3 ರದರ್ ಫರ್ಡ್ ಕಲ್ಪನೆಯ ಪರಮಾಣುವಿನ ಕೇಂದ್ರೀಯ ಮಾದರಿ 

(Rutherford 's nuclear atom model) 
- ಪರಮಾಣುವಿನ ಇತಿಹಾಸದಲ್ಲಿ ಅತಿ ಪ್ರಮುಖ ಪಾತ್ರವನ್ನು ವಹಿಸಿರುವ ಈ 
ಸಂಶೋಧನೆಯನ್ನು 1911 ರಲ್ಲಿ ರದ‌ಫರ್ಡ್ ನಡೆಸಿದರು . ಸ್ವಾಭಾವಿಕ 
ವಾಗಿ ವಿಕಿರಣಕ್ರಿಯಾಶಕ್ತಿಯನ್ನು (radio - active material ) ಹೊಂದಿರುವ 
ಒಂದು ವಸ್ತುವಿನಿಂದ ಹೊರಬೀಳುವ ಇ - ಕಿರಣಗಳನ್ನು ಅತಿ ಸಣ್ಣ ಸರೆಗಳ ರೂಪ 
(thin foil ) ದಲ್ಲಿರುವ ಕೆಲವು ವಸ್ತುಗಳ ಮೂಲಕ ಹಾಯಿಸಿದನು . ಇದರಲ್ಲಿ ಚಿನ್ನದ 


50 


ಪರಮಾಣು ಮತ್ತು ಅದರ ರಚನೆ 


ಪರೆ (gold foil) ಯ ಪ್ರಯೋಗವು ಬಹು ಮುಖ್ಯವಾದುದು . ಇದರ ವೈಶಿಷ್ಟ 
ವೇನೆಂದರೆ, ಚಿನ್ನದ ಹರಳುಗಳನ್ನು ತಟ್ಟಿ ತಟ್ಟಿ ಅತ್ಯಂತ ನವುರಾಗಿಯೂ , ತೆಳುವಾ 
ಗಿಯೂ ಇರುವಂತೆ ಮಾಡಲು ಸಾಧ್ಯವಿದೆ. ಇದರ ದಪ್ಪವು ಸುಮಾರು 4 x 10 - 5 
ಸಂ . ಮೀ . ಇದ್ದು ಇದರಲ್ಲಿ ಕೇವಲ 400 ಪರಮಾಣುಗಳನ್ನು ಅಡಗಿಸಬಹುದಾಗಿದೆ. 
ಆಲ್ಬ (c) ಕಣದ ತೂಕವು ಸುಮಾರು 6 ,62 x 10 - 24 ಗ್ರಾಂ , ಮತ್ತು ಇದರ 
ವಿದ್ಯುನ್ಮಾನವು ಎಲೆಕ್ಟ್ರಾನಿನ ಎ ರ ಡ ರ ಷ್ಟು ಇದ್ದು ಧನವಿದ್ಯುತ್ತಾಗಿರುತ್ತದೆ. 
ಪೊಲೊನಿಯಂ ( polonium) ಮೂಲವಸ್ತುವಿನಿಂದ ಹೊರಬೀಳುವಾಗ ಈ ಕಣಗಳ 
ವೇಗವು ಸುಮಾರು 1 .6 x 10 ಸೆಂ . ಮೀ . / ಸೆಕಂಡ್ ಇರುವುದು , 


ಚಿತ್ರ 3€2 ರದರ್ ಫರ್ಡ್ - ಹದರುವಿಕೆಯ ಪ್ರಯೋಗ 


ಈ ವಾಸ್ತವ ಹಿನ್ನೆಲೆಯಿಂದ ಈ ವೇಗವಾದ -ಕಣಗಳು ಚಿನ್ನದ ವಸ್ತುವಿ 
ನಂತಹ ತೆಳುವು ಪದರದ ಮೂಲಕ ಹಾಯುವಾಗ ಅದರ ಪರಿಣಾಮವನ್ನು ಊಹಿಸ 
ಬೇಕು, ಚಿತ್ರ 3. 2 ರಲ್ಲಿ ತೋರಿಸಿರುವಂತೆ s ಎಂಬ ಪೊಲೊನಿಯಂ ವಸ್ತುವಿನಿಂದ 
x - ಕಿರಣಗಳು ಅತಿ ವೇಗವಾಗಿ ಹೊರಬೀಳುತ್ತವೆ. A ಎಂದು ತೋರಿಸಿರುವ 
ರಂಧ್ರದಮೂಲಕ ಹಾಯುವಾಗ ಇವುಗಳು ನೇರವಾಗಿ ಒಂದು ಸಂಕುಚಿತ ರೇಖೆಯ 
(collimated) ರೂಪದಲ್ಲಿ ಸೀಮಿತವಾಗುತ್ತವೆ, T ಎಂಬುದು ಚಿನ್ನದ ಅತಿ ತೆಳು 
ನಾದ ಪರೆ. - ಕಣಗಳು ಇದರ ಮೂಲಕ ಹಾಯು ಹೊರಬಿದ್ದ ಮೇಲೆ ಅವುಗಳು 
ವಿವಿಧ ನೇರಗಳಲ್ಲಿ F ಎಂಬ ಒಂದು ಸ್ಪುರಣತೆರೆ ( duorescent Screen ) ಯ ಮೇಲೆ 
ಬೀಳುತ್ತವೆ. ಈ ತೆರೆಯಲ್ಲಿ ಸತುವಿನ ಸಲೈಡ್ ( zinc stuiphide ಲೇಪವಿರುವುದ 
ರಿಂದ ಒಂದೊಂದು x - ಕಣವೂ ಅದರ ಮೇಲೆ ಬಿದ್ದಾಗ ಒಂದು ಸ್ಪುರಣ ( scintilla 
tion) ವು ಕಂಡುಬರುತ್ತದೆ. ವಿವಿಧ ಕೋನಮಾರ್ಗಗಳಲ್ಲಿ ಉಂಟಾಗುವ ಈ 
ಸುರಣಗಳನ್ನು ಸೂಕ್ಷ್ಮದರ್ಶಕ ( microscope) ದ ಮೂಲಕ ವೀಕ್ಷಿಸಬಹುದು, 
ಥಾಂಸನ್ ವಿಜ್ಞಾನಿಯು ಒಂದೊಂದು ಪ್ರದೇಶದಲ್ಲಿಯೂ ಕಂಡುಬಂದ ಸ್ಪುರಣಗಳನ್ನು 
ಎಣಿಸಿ ಅವುಗಳ ಸಂಖ್ಯೆಗಳನ್ನು ಗಣನೆಗೆ ತಂದುಕೊಂಡನು . 

ಈಗ ಈ ಸಂಶೋಧನೆಯ ಮುಖ್ಯ ಫಲಿತಾಂಶಗಳನ್ನು ಗಮನಿಸೋಣ, 
ಪರೆಯ ಮೂಲಕ ಹಾಯುವ - ಕಿರಣಗಳ ಬಹಳ ಹೆಚ್ಚು ಪ್ರಮಾಣಗಳು ಸ್ವಾಭಾ 
ವಿಕವಾಗಿಯೇ ಯಾವ ಮಾರ್ಗಭೇದ ( deflection) ವನ್ನೂ ಹೊಂದದೆ ನೇರವಾದ 


S1 


ಪರಮಾಣುರಚನೆಯ ಆಕೃತಿಯ ವಿವಿಧ ರೂಪರೇಖೆಗಳು 
ದಿಕ್ಕಿನಲ್ಲಿಯೇ ಹೊರಬೀಳುತ್ತವೆ. ಆದರೆ ಮೂಲಮಾರ್ಗದ ಎರಡು ಕಡೆಗಳಲ್ಲಿಯೂ 
ಸಣ್ಣ ಸಣ್ಣ ಕೋನದ ಮಾರ್ಗದಲ್ಲಿಯೂ ಅಲ್ಪ ಪ್ರಮಾಣಗಳಲ್ಲಿ ಕಣಗಳ 
ಚದರುವಿಕೆಯನ್ನು ಕಂಡುಹಿಡಿಯಲಾಯಿತು. ಇದರಲ್ಲಿ ಆಶ್ಚರ್ಯವೇನೂ ಇಲ್ಲ. 
ಆದರೆ, ಮಾರ್ಸೆಡನ್ ಮತ್ತು ಗೈಗರ್ (Marsden and Geiger ) ವಿಜ್ಞಾನಿಗಳು 
ರದ‌ಫರ್ಡ್ ಜೊತೆಗೆ ಸಹೋದ್ಯೋಗಿಗಳಾಗಿ, ಕೆಲವು ಅತ್ಯಾಶ್ಚರ್ಯಕರವೂ ಅನಿರೀಕ್ಷಿ 
ತವೂ ಆದ ಘಟನೆಗಳನ್ನು ಪ್ರದರ್ಶಿಸಿದರು. ಇದೇನೆಂದರೆ, ಕೆಲವು ಸಂದರ್ಭಗಳಲ್ಲಿ 
- ಕಣಗಳ ಮಾರ್ಗಭೇದಗಳು ಅತಿ ಹೆಚ್ಚು ಪ್ರಮಾಣದಲ್ಲಿದ್ದು ಸುಮಾರು 150° 
ಅಷ್ಟು ಇದ್ದುದು ಕಂಡುಬಂದಿತು . ಈ ಅತಿ ಹೆಚ್ಚು ಪ್ರಮಾಣದ ಮಾರ್ಗನನನ 
ಗಳು ಅಷ್ಟು ಹೆಚ್ಚು ಸಂಖ್ಯೆಯಲ್ಲಿ ಇಲ್ಲದಿದ್ದರೂ , ಅತಿ ಗಮನಾರ್ಹವಾದುವು. ಇದರ 
ಮರ್ಮವನ್ನು ಕಂಡುಹಿಡಿಯುವುದೇ ಈ ಪ್ರಯೋಗದ ವೈಶಿಷ್ಟವಾಗಿತ್ತು . 
ನಂಬಲಸಾಧ್ಯವಾದ ಈ ಫಲಿತಾಂಶವನ್ನು ವಿವರಿಸಲು ಆ ವಿಜ್ಞಾನಿಗಳು ಹೀಗೆ 
ತಿಳಿಸಿದರು : 15 ಅಂಗುಲದ ಸಿಡಿಗುಂಡನ್ನು (Shell) ಒಂದು ಅತಿ ತೆಳುವಾದ 
ನವುರುಕಾಗದ (tissue paper) ದ ಮೇಲೆ ಪ್ರಯೋಗ ಮಾಡಿದಾಗ, ಆ ಗುಂಡು 
ವಾಪಸ್ ಬಂದು ನಿನ್ನನ್ನೇ ತಾಕಿತೆಂದರೆ ಎಷ್ಟು ಆಶ್ಚರ್ಯಕರವಾಗಿ ಕಾಣುತ್ತ 
ದೆಯೋ ಅದೇ ರೀತಿಯ ವಿಸ್ಮಯವನ್ನು ಈ ಪ್ರಯೋಗವು ಪ್ರದರ್ಶಿಸಿದೆ. ”. 
* ಈ ಆಶ್ಚರ್ಯಕರವಾದ ಪ್ರಸಂಗವನ್ನು ರದರ್‌ ಫರ್ಡ್ ವಿಜ್ಞಾನಿಯು ಕೂಲಂ 
ಕಷವಾಗಿ ಸಂಶೋಧಿಸಿ, ಮೂಲತತ್ತ್ವಗಳ ಆಧಾರದಿಂದ ಅದನ್ನು ಸಮರ್ಥಿಸಬೇಕಾ 
ದರೆ, ಒಂದು ಹೊಸ ಅಂಶವು ನಿಸ್ಸಂಶಯವಾಗಿ ತಿಳಿಯಿತು. ಹಿಂದಿನ ಕಲ್ಪನೆಯ 
ಪ್ರಕಾರ ಥಾಂಸನ್ ತೋರಿಸಿದ ಪರಮಾಣುವಿನ ರ ಚ ನೆ ಯ ಮಾದರಿಯನ್ನು 
ಸಂಪೂರ್ಣವಾಗಿ ಮಾರ್ಪಾಡು ಮಾಡಬೇಕಾದ ಅವಶ್ಯಕತೆಯು ಅನಿವಾರ್ಯ 
ವಾಯಿತು. ಇದರ ಮುಖ್ಯ ರೂಪರೇಖೆಗಳು ಹೀಗಿರುತ್ತವೆ: 
1 , ಪರಮಾಣುವಿನಲ್ಲಿರುವ ಧನವಿದ್ಯುತ ಭಾಗವು ಗೋಳಾಕಾರವಾಗಿರಲು 

ಸಾಧ್ಯವಿಲ್ಲ. ಥಾಂಸನ ಕಲ್ಪನೆಯ ಪ್ರಕಾರ ಈ ಏಕರೂಪದ ವಿದ್ಯುತ್ 
ಗೋಳದ ತ್ರಿಜ್ಯವು 10 - 8 ಸೆಂ . ಮೀ . ಇರಬೇಕಾಗಿದ್ದಿತು. ಆದರೆ, 
ರದರ್‌ಫರ್ಡ್ನ ಕಲ್ಪನೆಯ ಪ್ರಕಾರ ಈ ಇಡೀ ಧನವಿದ್ಯುತ್‌ ಭಾಗವು 
ಅತ್ಯಲ್ಪ ಪ್ರಮಾಣದ (ಸುಮಾರು 10 -12 ಸೆಂ . ಮೀ ತ್ರಿಜ್ಯದ) ಬಿಂದು 
ವಿನಲ್ಲಿ ಕೇಂದ್ರೀಕೃತವಾಗಿರಬೇಕು. ಇವನ್ನು ಪರಮಾಣುವಿನ ಕೇಂದ್ರ 
ಅಥವಾ ನಾಭಿ (nucleus ) ಎಂದು ಕರೆಯಬಹುದು. 
ಋಣವಿದ್ಯುತ್ತನ್ನು ಹೊಂದಿರುವ ವಿದ್ಯುತ ಣ ವು ಈ ಧನವಿದ್ಯುತ್ 
ನಾಭಿಯ ಹೊರವಲಯದಲ್ಲಿ ( ಅಂದರೆ 10 -8 ಸೆಂ . ಮೀ . ದೂರ) 
ಒಂದು ಗೊತ್ತಾದ ಪಥದಲ್ಲಿ ತಿರುಗುತ್ತಿರಬೇಕು. ಅಂದಮೇಲೆ, ಪರ 
ಮಾಣುವಿನ ಕೇಂದ್ರ ಹೊರಗಿನ ಎಲೆಕ್ಟ್ರಾನ್ ಕಣಕ್ಕೂ ಇರುವ 
ಮಧ್ಯ ಪ್ರದೇಶವೇ ಶೂನ್ಯ ( empty space ) ಎಂದು ಅರ್ಥಬರುತ್ತದೆ. 


ಪರಮಾಣು ಮತ್ತು ಅದರ ರಚನೆ 


ಈ ಎರಡು ಕಲ್ಪನೆಗಳನ್ನು ಒಪ್ಪಿದರೆ, ಥಾಂಸನ್ ಮಾಡಿದ ಕಲ್ಪನೆಯನ್ನು 
ಸಂಪೂರ್ಣವಾಗಿ ಕೈಬಿಟ್ಟಂತೆ ಆಗುತ್ತದೆ. 

ಮೇಲಿನ ಕಲ್ಪನೆಗೂ ಪ್ರಯೋಗದ ಫಲಿತಾಂಶಗಳಿಗೂ ಸಮರ್ಥನೆಯನ್ನು 
ತೋರಿಸುವ ವಿಮರ್ಶೆಯನ್ನು ಸ್ಕೂಲವಾಗಿ ಈಗ ಪರಿಶೀಲಿಸಬಹುದು. 


a - ಕಿರಣಗಳ ಅತಿ ಹೆಚ್ಚು ಪ್ರಮಾಣದ ಚದರುವಿಕೆಯನ್ನು ಸಮರ್ಥನೆ 
ಮಾಡಲು ರದರ್ ಫರ್ಡ್ ಮಾಡಿದ ನಾದಸರಣಿಯು ಕೆಳಗೆತೋರಿಸಿದಂತೆ ಇತ್ತು . 
1 . - ಕಿರಣಗಳ ಧನವಿದ್ಯುತಿಗೂ , ಚದರಿಸುವ ವಸ್ತುವಿನ ಪರಮಾಣು 

ಗಳಲ್ಲಿ ಅಡಗಿರುವ ಧನ ವಿದ್ಯುನ್ಮಾನಗಳಿಗೂ ನಡುವೆ ಉತ್ಪನ್ನವಾಗುವ 
ವಿದ್ಯುದನಕರ್ಷಕ ಬಲಗಳೇ ( electro -static repulsion ) ಕಾರಣ 
ವಾಗಿ , ಚದರುವಿಕೆಯು ಉಂಟಾಗುತ್ತದೆ. 
ಚದರಿಸುವ ಪರಮಾಣುವಿನ ಆಕೃತಿಯು ಥಾಂಸನ್ ಕಲ್ಪನೆಗೆ ಅನುಸಾರ 
ವಾಗಿದ್ದು ಧನವಿದ್ಯುತ್ತು ಒಂದುಗೋಳಾಕಾರದ ಪ್ರದೇಶದ ವ್ಯಾಪ್ತಿಯನ್ನು 
ಹೊಂದಿದ್ದರೆ, ಇದರ ಮೂಲಕ - ಕಿರಣಗಳು ಹಾಯುವಾಗ ಸಂಭವಿ 
ಸುವ ಪರಿಣಾಮವನ್ನು 3 . 3 ( 4 ) ಚಿತ್ರದಿಂದ ತಿಳಿಯಬಹುದು. ಒಂದು 
a - ಕಿರಣವು ಧನವಿದ್ಯುತ್ ಗೋಳದೊಳಹೊಕ್ಕು , ಅದರ ಕೇಂದ್ರ ( 0) ದ 
ಸಮೀಪ ಹಾಯುವಾಗ ಅದರ ಮಾರ್ಗದ ಬದಲಾವಣೆಯು ಅಷ್ಟು 
ಹೆಚ್ಚಾಗಿರಲಿಕ್ಕಿಲ್ಲ. ಆದರೆ, ಗೋಳದ ಕೇಂದ್ರಕ್ಕಿಂತ ದೂರವಿದ್ದು 
a - ಕಿರಣವು ಗೋಳದೊಳಗೆ ತೂರುವಾಗ ಅದರ ಮಾರ್ಗ ಬದಲಾ 
ವಣೆಯು ( 6) ಹೆಚ್ಚಾಗಲು ಸಾಧ್ಯವಿದೆ. ಆದರೂ , ಇಂಥ ನೇರವಾದ 
ಸಂಘರ್ಷಣೆಗಳ ( encounters ) ಪರಿಣಾಮವಾಗಿ ಉದ್ಭವಿಸುವ ಮಾರ್ಗ 


- ಕಣ 


8 


( c) 


( a ) 


ರದ ರ * ಫಡ್೯ ಪರಮಾಣು 


ಫಲ ಸನ್ ಪರಮಾಣು 


ಚಿತ್ರ 3 , 3 ಕೇ೦ದ್ರೀಯ ಪರಮಾಣುವಿನ ಆಕೃತಿ 


ಪರಮಾಣುರಚನೆಯ ಆಕೃತಿಯ ವಿವಿಧ ರೂಪರೇಖೆಗಳು 53 
ದಿಕಲ್ಲಟವನ್ನು ಸ೦ ಭ ವ ನೀ ಯ ತೆ ಗಳ ನಿಯಮಗಳಿಗೆ (laws of 
probability ) ಅನುಸಾರವಾಗಿ ವಿಮರ್ಶಿಸಿದರೆ, ಈ ಮಾರ್ಗದಿದ್ದಲ್ಲಟ 
( 6) ದ ಪ್ರಮಾಣವು ಅತ್ಯಲ್ಪವಾಗಿಯೇ ಇರಬೇಕೆಂದು ಗೊತ್ತಾಗುತ್ತದೆ. 
¢ = 30° ಎಂದು ಇಟ್ಟು ಕೊ ೦ ಡ ರೂ ಸಂಭವನೀಯತೆಯ 


10-15 ಅಷ್ಟು ಇರುತ್ತದೆ. 


ಆದರೆ, ರದರ್‌ ಫರ್ಡ್ ನಡೆಸಿದ ಸಂಶೋಧನೆಗಳ ಪ್ರಕಾರ 30° - 150° 
ಅವಧಿಯಲ್ಲಿ ಹಲವಾರು ಮಾರ್ಗದಿದ್ದಲ್ಲಟಗಳು ಉಂಟಾಗಿರುವುದು 
ವ್ಯಕ್ತವಾಗುತ್ತದೆ. ಆದ್ದರಿಂದ ಥಾಂಸನ್ ಕಲ್ಪನೆ ಯಿ೦ದ ಇದನ್ನು 

ಸಮರ್ಥಿಸಲಾಗುವುದಿಲ್ಲ. 
3. ಥಾಂಸನ್ ಕಲ್ಪನೆಯ ಅಸಾಧುತ್ವವನ್ನು ತೋರಿಸಿದ ಬಳಿಕ ರದರ್‌ 

ಫರ್ಡ್ನು ತನ್ನ ಸ್ವಂತ ಪ್ರಮೇಯಗಳನ್ನು ಪ್ರತಿಪಾದಿಸಿ ಸಮಸ್ಯೆಯನ್ನು 
ಬಗೆಹರಿಸಿದನು. ಆ ಪ್ರಮೇಯಗಳು ಹೀಗಿರುತ್ತವೆ : 

- (i) - ಕಣವನ್ನೂ ಚದರಿಸುವ ವಸ್ತುವಿನ ಪರಮಾಣುವಿನ 
ಧನವಿದ್ಯುತ್ ಕೇಂದ್ರವನ್ನೂ ಎರಡು ಬಿಂದುಗಳನ್ನಾಗಿ ಭಾವಿಸಿ 
ಇವುಗಳ ನಡುವೆ ಉತ್ಪನ್ನವಾಗುವ ವಿದ್ಯುತ್ ಅಪಕರ್ಷಕ ಬಲಗಳನ್ನು 
ಸಾಂಪ್ರದಾಯಿಕ ನಿಯಮಗಳಿಗೆ ಅನುಸಾರವಾಗಿ ವಿಶ್ಲೇಷಿಸಬೇಕು. 

( ii ) ಈ ಕಣಗಳ ನಡುವೆ ಉಂಟಾಗುವ ಘರ್ಷಣೆಗಳನ್ನು 
ಪರಿಶೀಲಿಸುವಾಗ ಅ ವು ಗಳ ಶಕ್ತಿ ಮತ್ತು ಚಲನ ಪರಿಣಾಮ 
(energy and momentum ) ಗಳ ಭೇ ದ ಗ ಳ ನ್ನು ಗಮನದಲ್ಲಿಟ್ಟು 
ಕೊಂಡು ಅವುಗಳ ನಿತ್ಯತೆ (Conservation ) ಯನ್ನು ಆಧಾರವಾಗಿಟ್ಟು 
ಕೊಳ್ಳಬೇಕು. 

( iii ) ಪರಮಾಣು ಕೇಂದ್ರ ( N ) ದಲ್ಲಿ ಅಡಗಿರುವ ತೂಕವು 
ಹೆಚ್ಚಾಗಿದ್ದು ಅದನ್ನು ಮಾತ್ರ ಈ ಘ ರ್ಷ ಣೆ ಯಲ್ಲಿ ನಿಶ್ಚಲವೆಂದು 
ಎಣಿಸಬೇಕು, 

(iv ) ಈ ಭಾವನೆಗಳನ್ನು (postulates ) ಆಧಾರವಾಗಿಟ್ಟು 
ಕೊಂಡರೆ, ವಿವಿಧ ರೂಪಗಳಲ್ಲಿ ಉಂಟಾಗುವ ಮಾರ್ಗಭೇದಗಳನ್ನು 
ಊಹಿಸಬಹುದು. ಚಿತ್ರ (b) ದಲ್ಲಿ ತೋರಿಸಿರುವಂತೆ 1 , 2, 3 
ಎಂದುತೋರಿಸಿರುವ ಕಿರಣಗಳು ಕೇಂದ್ರಕ್ಕೆ ವಿವಿಧ ದೂರಗಳವರೆಗೂ 
ಹೋಗಿ ತನ್ನ ಪಥಗಳನ್ನು (trajectories ) ಬದಲಾಯಿಸಿಕೊಳ್ಳುತ್ತ 
ವೆಂದು ಅರ್ಥವಾಗುತ್ತದೆ. 3 ಕ ಣ ವು ಅತಿ ಸಮೀಪದವರೆಗೂ 
ಹೋಗಲು ಸಾಧ್ಯವಾದರೆ , ಅದರ ಮಾರ್ಗದಲ್ಲಿ ಅತಿ ಹೆಚ್ಚು ಪಲ್ಲಟವಾಗಿ 


ಪರಮಾಣು ಮತ್ತು ಅದರ ರಚನೆ 


ಹಿಂದಕ್ಕೆ ಬರುವಂತೆ ತೋರುತ್ತದೆ. ಅಂದರೆ , 4 = 120° ಗಿಂತ 
ಹೆಚ್ಚಾಗಿರುವಂತೆ ಆ ಗು ತ್ತೆ ದೆ . ಹೀಗಾಗಿ, ನೂರಾರು «- ಕಣಗಳು 
ಪರಮಾಣುವಿನ ಕೇಂದ್ರಕ್ಕೆ ವಿವಿಧ ದೂರಗಳವರೆಗೂ ಹೋಗಿ ಅವು 
ಗಳಿಗೆ ಅನುಗುಣವಾದ ಮಾರ್ಗದಿಕ್ಷಲ್ಲಟವನ್ನು ಹೊಂದುತ್ತವೆ. 

( v ) ಗಣಿತದ ನಿಯಮಗಳಿಗೆ ಅನುಸಾರವಾಗಿ ಈ ಎಲ್ಲ 
ವಿಷಯಗಳನ್ನೂ ರೂಢಿಸಿ, ಒಂದು ಗೊತ್ತಾದ ಪ್ರಮಾಣದ ದಿಕಲ್ಲಟ 
ವನ್ನು ಹೊಂದುವ ಕಣಗಳ ಸಂಭವನೀಯತೆಯನ್ನು ಸಂಬಂಧಿಸುವ 

ಸಮೀಕರಣವನ್ನು ನಿಷ್ಪತ್ತಿ ಮಾಡಬಹುದು. 
ಇದನ್ನು ಚಿತ್ರ 3 . 3( c) ದಲ್ಲಿ ತೋರಿಸಿದೆ. - ಕಿರಣಗಳು ಹಾಯುವ ವಸ್ತು 
ವಿನ ದಪ್ಪದ ಪ್ರಮಾಣವು t ಆಗಿದ್ದು , ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಒಂದು ಸ್ಪುರಣತೆರೆ 
( S) ಯನ್ನು ಇಟ್ಟರೆ ಮೂಲಮಾರ್ಗದಿಂದ 4 ಕೋನ ಪ್ರಮಾಣದಲ್ಲಿ ದಿಕ್ಷಾಟ 
ಹೊಂದಿ, OM ಮಾರ್ಗದಲ್ಲಿ ಚದರಿ, ತೆರೆಯನ್ನು ನೀ ಬಿಂದುವಿನಲ್ಲಿ ಸಂಧಿಸಿದರೆ, 
ಅಂಥ ಕಿರಣಗಳ ಸಂಖ್ಯೆ ( N ) ಎಷ್ಟಿರಬಹುದೆಂಬುದನ್ನು ಕೆಳಗಿನ ಸಮೀಕರಣದಿಂದ 
ತಿಳಿಯಬಹುದು. 


N - 


Q . n . t. El. e? 


(3 . 1) 


r , mಿ , v sin² 4 / 2 
ಇಲ್ಲಿ ಚದರಿಸುವ ವಸ್ತುವಿನ ಒಂದು ಘನವಾನ (1 c.c.) ದಲ್ಲಿರುವ ಪರ 
ಮಾಣುಗಳ ಸಂಖ್ಯೆ = n 

ಚದರಿಸುವ ವಸ್ತುವಿನ ದಪ್ಪ – t 


ಚದರಿಸುವ ಒಂದು ವಸ್ತುವಿನ ಒಂದು ಚದರ ಸೆಂ . ಮೀ . (1 Sq. Cm .) 
ಕ್ಷೇತ್ರದಮೇಲೆ ಅಧಿಪತಿತನಾಗುವ «- ಕಿರಣಗಳ ಸಂಖ್ಯೆ = ? 

s ತೆರೆಯ ಮೇಲೆ ಚದರಿಸುವ ವಸ್ತುವಿಗೆ r ದೂರದಲ್ಲಿ ( OMI = r) ಮೂಲ 
ಮಾರ್ಗಕ್ಕೆ 4 ಕೋನದಲ್ಲಿ ಚದರಿರುವ ಕಿರಣಗಳಲ್ಲಿ M ಪ್ರದೇಶದ 1 ಚದರ 
ಸೆಂ . ಮೀ . (1 sq . Cm .) ಕ್ಷೇತ್ರದಲ್ಲಿ ಕಂಡುಬರುವ ಸಂಖ್ಯೆಯN 

« - ಕಿರಣದ ಜತಾಂಶ – m 
- ಕಿರಣದ ವಿದ್ಯುನ್ಮಾನ – 2e 
ಚದರಿಸುವ ವಸ್ತುವಿನ ಪರಮಾಣು ಕೆಂದ್ರದಲ್ಲಿ ಅಡಗಿರುವ ವಿದ್ಯುನ್ಮಾನ 
= E = Ze 

99 z = 203JDEDIO 33 , (atomic number ) 
ಈ ಸಮೀಕರಣದಿಂದ ಗೊತ್ತಾಗುವ ವಿಷಯಗಳನ್ನು ವಿಶ್ಲೇಷಿಸಿದರೆ, N ಎಂಬ ಚದರಿದ 


ಪರಮಾಣುರಚನೆಯ ಆಕೃತಿಯ ವಿವಿಧ ರೂಪರೇಖೆಗಳು 


55 


a - ಕಿರಣಗಳ ಸಂಖ್ಯೆಯು ಅವಲಂಬಿಸಿರುವ ಅಪವರ್ತನ ( factors) ಗಳ ಸ್ವರೂಪ 
ವನ್ನು ತಿಳಿಸುತ್ತದೆ. ಇವುಗಳ ಪ್ರಕಾರ 


"; N a t; N « ZP ; N ( 3³2) 

sind ple ' 
ಗೈಗರ್ , ನಾಸರ್ಿಡನ್ , ಮೊದಲಾದ ಸಹೋದ್ಯೋಗಿಗಳು ನಡೆಸಿದ ಹಲವಾರು 
ಸಂಶೋಧನೆಗಳ ಫಲಿತಾಂಶಗಳೆಲ್ಲವೂ ಸಂಪೂರ್ಣವಾಗಿ ಮೇಲಿನ ನಿಯಮಗಳಿಗೆ 
ಅನುಗುಣವಾಗಿದ್ದುವು. ಆದ್ದರಿಂದ, ರದರ್‌ ಫರ್ಡ್ ಕಲ್ಪನೆಯ ಪರಮಾಣುವಿನ 
ಆಕೃತಿಯ ರೂಪರೇಖೆಗಳು ಸಿದ್ಧಿ ಹೊಂದಿದವು. 

ಪರಮಾಣುವಿನ ಧನವಿದ್ಯುಲ್ಲವೂ ಕೇಂದ್ರೀಕೃತವಾಗಿರುವ ಪ್ರದೇಶದ 
ತ್ರಿಜ್ಯವು ಸಮಾರು 10 - 12 ಸೆಂ . ಮೀ . ನಲ್ಲಿ ಅಡಗಿದೆ. ಪರಮಾಣುವಿನ ತ್ರಿಜ್ಯವು 
ಸುಮಾರು 10 -8 ಸೆಂ . ಮೀ . ಆಗಿರುವುದರಿಂದ ಇದನ್ನು ಹೋಲಿಸಿದರೆ, ಕೇಂದ್ರದ 
ಗಾತ್ರವು ಅತಿ ಗಮನಾರ್ಹವಲ್ಲವೆಂದು ತೋರುತ್ತದೆ. ಅಂದರೆ, ಎಲೆಕ್ಟ್ರಾನ್ ಕಣ ವು 
ಪರಮಾಣುವಿನ ಪರಿಧಿಯಲ್ಲಿದ್ದರೆ ಇದಕ್ಕೂ ಕೇಂದ್ರ (nucleus) ಕ್ಕೂ ಇರುವ 
ಅಂತರವು ಅಗಾಧ ಶೂನ್ಯ ಪ್ರದೇಶವಾಗಿರುತ್ತದೆ. ಇದರ ಸಾನ್ನವನ್ನು ಸೂರ್ಯ 
ನಿಗೂ ಇತರ ಗ್ರಹಗಳಿಗೂ ಇರುವ ಶೂನ್ಯಾಕಾಶದಲ್ಲಿ ಕಾಣಬಹುದು. 


3 . 4 ರದರ್‌ ಫರ್ಡ್ ಪರಮಾಣು ಆಕೃತಿಯ ಕೆಲವುಲೋಪದೋಷಗಳು 

(Some limitations of Rutherford 's atom model) 

ರದರ್‌ಫರ್ಡ್ ತೋರಿಸಿದ ಪರಮಾಣುವಿನ ಆಕೃತಿಯು ಹಿಂದಿನ ಕಲ್ಪನೆಗಳಿ 
ಗಿಂತ ಒಂದು ಪ್ರಮುಖ ಸಾಧನೆಯ ಫಲವಾದರೂ , ಎಲ್ಲ ರೀತಿಯಲ್ಲಿಯೂ ಸಮರ್ಪಕ 
ವಾದ ಸ್ಪಷ್ಟನೆಯು ಅದರಿಂದ ದೊರಕಲಿಲ್ಲ. ಪರಮಾಣುವಿನ ಕೇಂದ್ರದ ಸ್ಥಾನ 
ನಿರ್ದೆಶನವೇನೋ ಆಯಿತು. ಆದರೆ, ಇದರೊಂದಿಗೆ ಋಣವಿದ್ಯುತ್ಕಣವು ಯಾವ 
ಸಂಬಂಧವನ್ನು ಹೊಂದಿ ಹೇಗೆ ವರ್ತಿಸುತ್ತದೆ ಎಂಬ ಪ್ರಶ್ನೆಗೆ ಸಮಂಜಸವಾದ 
ಉತ್ತರವಿಲ್ಲವಾಯಿತು. ಪರಮಾಣುವಿನ ಸು ಭದ್ರ ತೆಯ ದೃಷ್ಟಿಯನ್ನು ನಾವು 
ಮರೆಯಬಾರದು. ಅಂದರೆ ಅದರ ರಚನೆಯಲ್ಲಿ ಧನವಿದ್ಯುತ್ತಿನ ಕೇಂದ್ರಕ್ಕೂ 
ಋಣವಿದ್ಯುತ್ತಿನ ಎಲೆಕ್ಟ್ರಾನಿಗೂ ಒಂದು ಸುವ್ಯವಸ್ಥಿತವಾದ ಹಂಚಿಕೆಯು ಇದ್ದೇ 
ಇರಬೇಕು. ಇಲ್ಲದಿದ್ದರೆ, ಪರಮಾಣುವಿನ ವೈಯಕ್ತಿಕ ವೈಶಿಷ್ಟ್ಯವು( individual 
ity ) ಹಾಳಾಗುತ್ತದೆ. ಈ ವ್ಯವ ಸೈ ಯು ವಾಸ್ತವವಾಗಿರಬೇಕಾದರೆ, ಅದರ 
ರೂಪರೇಖೆಗಳು ಹೇಗಿರಬೇಕು ಎಂದು ವಿಚಾರಮಾಡಬೇಕು. 

ಈ ಮುಖ್ಯ ವಿಷಯಕ್ಕೆ ರದ‌ಫರ್ಡ್ ವಿಜ್ಞಾನಿಯು ಗಮನಕೊಟ್ಟರೂ , 
ಅವನ ಸಲಹೆಯು ಸಮರ್ಪಕವಾಗಲಿಲ್ಲ. ಧನವಿದ್ಯುತ್ತಿನ ಕೇಂದ್ರಕ್ಕೂ ಋಣ 


56 


ಪರಮಾಣು ಮತ್ತು ಅದರ ರಚನೆ 


ವಿದ್ಯುತ್ತಿನ ಎಲೆಕ್ಟ್ರಾನಿಗೂ ನಡುವೆ ಉತ್ಪನ್ನವಾಗುವ ಬಂಧನ ಕೇವಲ ವಿದ್ಯುತ್ 
ಬಲಗಳ ಪ್ರಭಾವದಿಂದ ಸಾಧ್ಯವಾಗುವುದಿಲ್ಲ ಎಂದು ಅರಿವಾಯಿತು. ಸುಭದ್ರ ಸಮ 
ಸ್ಥಿತಿಯು ಏರ್ಪಡಬೇಕಾದರೆ , ಎಲೆಕ್ಟ್ರಾನ್ ಕಣಗಳು ನಿಶ್ಚಲವಾಗಿರಲು ಸಾಧ್ಯವಿಲ್ಲ 
ವಾದುದರಿಂದ, ಅವುಗಳ ಕೇಂದ್ರದ ಸುತ್ತಲೂ ವರ್ತುಲ ಪಥದಲ್ಲಿ ಸುತ್ತುತ್ತವೆಂದು 
ಭಾವಿಸಬೇಕೆಂದು ಗೊತ್ತಾಯಿತು. ಹೀಗಾದರೆ, ಸೂರ್ಯನಿಗೂ ಸುತ್ತುವ ಗ್ರಹಕ್ಕೂ 
ಯಾವ ರೀತಿಯಾದ ಗುರುತ್ವಾಕರ್ಷಣ ಬಲಗಳಿಗೂ , ಕೇಂದ್ರಾಭಿಮುಖ ( centri 
petal ) ನಾದ ಬಲಗಳಿಗೂ ಸಮತ್ವವಿದೆಯೋ , ಅದೇ ರೀತಿಯಲ್ಲಿ ಪರಮಾಣು 
ಪ್ರಪಂಚದಲ್ಲಿ ವಿದ್ಯುತ್ ಬಲಗಳಿಗೂ ಕೇಂದ್ರಾಭಿಮುಖ ಬಲಗಳಿಗೂ ಸನತ್ಯವಿರ 
ಬಹುದೆಂದು ಊಹಿಸಲಾಯಿತು. 


ಚಿತ್ರ 3 - 4 , 


ಈ ಭಾವನೆಯು ಸೂಕ್ತವಾಗಿ ತೋರಿದರೂ , ಸ್ವಲ್ಪ ವಿಚಾರ ಮಾಡಿದರೆ , 
ಒಂದು ದೊಡ್ಡ ತೊಡಕನ್ನೇ ತಂದಿಟ್ಟಿತು. ಇದು ಹೇಗೆಂದರೆ : - ಎಲೆಕ್ಯಾನ್ 
ಎಂಬುದು ಒಂದು ಖುಣವಿದ್ಯುನ್ಮಾನವನ್ನು ಹೊಂದಿರುವ ಕಣ . ಇದು ಪರಮಾಣುವಿನ 
ಕೇಂದ್ರದ ಸುತ್ತಲೂ ಸುತ್ತಿದರೆ, ಇದು ವೇಗೋತ್ಕರ್ಷಕ್ಕೆ ಒಳಗಾಗಿರುವುದರಿಂದ, 
ಮಾಕ್ಸ್‌ವೆಲ್ ( Maxwell ) ಪ್ರತಿಪಾದಿಸಿದ ವಿದ್ಯುತ್ಕಾಂತೀಯ ತತ್ಯ ( electro 
magnetic theory) ದ ಪ್ರಕಾರ, , ಅದರಿಂದ ಅವಿಚ್ಛಿನ್ನವಾಗಿ ಶಕ್ತಿಯ ವಿಕಿರಣ 
(radiation) ವು ಸಾಗುತ್ತಲೇ ಇರಬೇಕು, ಈ ಶಕ್ತಿಕ್ಷಯದಿಂದ, ಎಲೆಕ್ಟ್ರಾನ್ ಸುತ್ತುವ 
ಪಥದ ತ್ರಿಜ್ಯವುಕ್ರಮೇಣ ಸಂಕುಚಿತವಾಗುತ್ತ ಹೋಗಿ, ಅಂತಿಮವಾಗಿ ಅದು ಕೇಂದ್ರ 
ದೊಳಗೆ ಬಿದ್ದು ಬಿಡಬೇಕಾಗುತ್ತದೆ. ಮತ್ತು ಈ ಸಂಭವವು ಅತ್ಯಲ್ಪ ಕಾಲದಲ್ಲಿ 
( ಅಂದರೆ 10 -8 ಸೆಕೆಂಡ್‌ಗಿಂತಲೂ ಕಡಮೆ ) ಉಂಟಾಗಬೇಕಾಗುತ್ತದೆ. ಹೀಗಾಗಿ 
ಪರಮಾಣುವಿನ ವ್ಯವಸ್ಥೆಯೇ ಕುಸಿದುಬೀಳಬೇಕು. ಇದು ನಮ್ಮ ಭಾವನೆಯ ಪರಿ 
ಣಾಮವಾದುದರಿಂದಲೂ , ಪರಮಾಣುವಿನ ವ್ಯವಸ್ಥೆಯು ವಾಸ್ತವವಾಗಿ ಸುಭದ್ರವಾ 
ಗಿರುವುದರಿಂದಲೂ ನಮ್ಮ ಭಾವನೆಯೇ ದೋಷಪೂರಿತವಾದುದೆಂದು ಅರ್ಥನಾ 
ಯಿತು. ಈ ಪರಿಸ್ಥಿತಿಯು ಚಿತ್ರ ( 3. 4) ದಲ್ಲಿ ನಿರೂಪಿತವಾಗಿದೆ. 


ಪರಮಾಣು ರಚನೆಯ ಆಕೃತಿಯ ವಿವಿಧ ರೂಪರೇಖೆಗಳು 


1911 - 1912 ರಲ್ಲಿ ವಿಜ್ಞಾನಿಗಳು ಈ ಪ್ರಬಲವಾದ ಸಮಸ್ಯೆಯನ್ನು 
ಪರಿಹರಿಸುವ ಮಾರ್ಗದಲ್ಲಿ ತೊಡಗಿದರು . ವಿದ್ಯುತ್ಕಾಂತೀಯ ತತ್ತ್ವವೇ ಒಂದು 
ದೊಡ್ಡ ಪ್ರತಿಬಂಧಕವಾಯಿತು. ಇದರಿಂದ ವಿಜ್ಞಾನಿಗಳ ಪ್ರಪಂಚದಲ್ಲಿ ಒಂದು ದೊಡ್ಡ 
ಅಂಧಕಾರವು ತಲೆದೋರಿದಂತಾಯಿತು. 


ಎಲ್ಲ ಕಾರ್ಮೋಡಗಳಿಗೂ ಒಂದು ರಜತರೇಖೆಯು ಇದ್ದೇ ಇರುವಂತೆ, 
1913 ರಲ್ಲಿ ಒಂದು ಹೊಸ ಚೈತನ್ಯವುಮೂಡಿತು . ಇದರಿಂದ ಮುಂದಿನ ಪ್ರಗತಿಯ 
ಮಾರ್ಗವು ರೂಪಿತವಾಯಿತು. ಈ ಉತ್ಸಾಹವನ್ನು ತುಂಬಿದವನು ಡೆನ್ಮಾರ್ಕ್ 
ವಿಜ್ಞಾನಿಯಾದ ನೀಲ್ಸ್ ಬೋರ್‌ ( Niels Bohr ). 


- ವಿದ್ಯುತ್ಕಾಂತೀಯ ತತ್ತ್ವವು ತ೦ದೊಡ್ಡಿದ ಪ್ರತಿಬಂಧಕವನ್ನು ಅತಿ 
ಧೈರ್ಯದಿಂದಲೂ ಸಾಹಸದಿಂದಲೂ ತಳ್ಳಿ ಹಾಕಿ ತನ್ನದೇ ಆದ ಹೊಸ ಕ್ರಾಂತಿ 
ಕಾರಕವಾದ ಭಾವನೆಗಳನ್ನು ಬೋರ್‌ ಪ್ರತಿಪಾದಿಸಿದನು . ಸವಾಲನ್ನು ದಿಟ್ಟತನ 
ದಿಂದ ಎದುರಿಸಿ, ಭೋರ್ ವಿಜ್ಞಾನಿಯು ತನ್ನ ಕಲ್ಪನೆಗಳಿಗೂ ಪ್ರಯೋಗಗಳ 
ಸಮರ್ಥನೆಗೂ ಸಮರ್ಪಕವಾದ ಸಂಬಂಧವನ್ನು ತೋರಿಸಿಕೊಟ್ಟನು. ಈ ಅಪೂರ್ವ 
ಸಾಧನೆಯಿಂದ ಅವನಿಗೆ ನೊಬೆಲ್ ಪಾರಿತೋಷಕವು ಲಭಿಸಿತು ಮತ್ತು ಪರಮಾಣು 
ವಿಜ್ಞಾನವು ಒಂದು ಪ್ರಮುಖ ಹೆಜ್ಜೆಯನ್ನು ಮುಂದಿಟ್ಟತು. 


ಈಗಬೋರ್ ವಿಜ್ಞಾನಿಯ ಮೂಲಭೂತವಾದ ತತ್ತ್ವವನ್ನು ವಿಮರ್ಶಿಸೋಣ. 


3 . 5 ನೀಲ್ಸ್ ಭೂರಿನ ಮುಖ್ಯ ಕಲ್ಪನಾಂಶಗಳು 

( Fundamental postulates made by Niels Bohr ) 
ಬೋರ್‌ ಕಲ್ಪನೆಯ ಪ್ರಕಾರ, ರದರ್‌ ಫರ್ಡ್ ತೋರಿಸಿದ ಪರಮಾಣುವಿನ 
ಆಕೃತಿಯಲ್ಲಿ ಕೇಂದ್ರೀಕೃತ ಧನವಿದ್ಯುತ್ತಿನ ಆವಶ್ಯಕತೆಯನ್ನು ಕಂಡು ಹಾಗೆಯೇ 
ಉಳಿಸಲಾಯಿತು. ಅವನು ಮಾಡಿದ ಮುಖ್ಯ ಬದಲಾವಣೆಯು ಎಲೆಕ್ಟ್ರಾನ್ 
ಕಣಗಳು ಸುತ್ತುವ ಪಥಗಳ ರೂಪಗಳನ್ನು ಅವಲಂಬಿಸಿದೆ. ಮೊತ್ತ ಮೊದಲು ಅತಿ 
ಸುಲಭವಾದ ಜಲಜನಕದ ಪರಮಾಣುವನ್ನು ಮಾತ್ರ ಅವನು ಗಣನೆಗೆ ತೆಗೆದು 
ಕೊಂಡನು. ಇದರ ಕೇಂದ್ರದಲ್ಲಿ ಒಂದು ಧನವಿದ್ಯುನ್ಮಾನದ ಕಣ ( proton ) ವು ಇದೆ. 
ಇದರ ಸುತ್ತಲೂ ಒಂದೇ ಒಂದು ಎಲೆಕ್ಟ್ರಾನ್ ಕಣವು ವರ್ತುಲ ಪಥಗಳಲ್ಲಿ ( circular 
orbits ) ಸುತ್ತಬೇಕೆಂದು ಒಪ್ಪಿಕೊಂಡರೂ , ಅವುಗಳಲ್ಲಿ ಕೆಲವು ನಿರ್ದಿಷ್ಟ ಪಥಗಳಿಗೆ 
ಮಾತ್ರ ಅವಕಾಶವುಂಟೆಂದು ಪ್ರತಿಪಾದಿಸಿದನು. ಈ ನಿರ್ದಿಷ್ಟ ಪಥಗಳು ಒಂದು 
ನಿಯಮಕ್ಕೆ ಬದ್ಧವಾಗಿರಬೇಕೆಂದು ನಂಬಿದನು. ಇವುಗಳ ನಿಯಮಗಳು ಕೆಳಗೆ 
ಕಂಡಂತಿರಬೇಕು. 


Hd10Id MOUS 


58, 


ಪರಮಾಣು ಮತ್ತು ಅದರ ರಚನೆ 


ಭೋರ್ ಮಾಡಿದ ಕಲ್ಪನಾಂಶಗಳು : 
1 , ಸಾಂಪ್ರದಾಯಿಕವಾಗಿ ಎಲ್ಲ ಪಥಗಳೂ ಸಾಧ್ಯವಾದರೂ , ವಾಸ್ತವವಾಗಿ, 
- ಕೆಲವೇ ನಿರ್ದಿಷ್ಟ ವರ್ತುಲ ಪಥಗಳಲ್ಲಿ ಮಾತ್ರ ಎಲೆಕ್ಟ್ರಾನ್ 

ಸುತ್ತಬೇಕು. 
2 . ಹೀಗೆ ನಿಯಮಕ್ಕೆ ಒಳಗಾದ ಪಥಗಳಲ್ಲಿ ಸುತ್ತುವಾಗ, ಎಲೆಕ್ಟ್ರಾನ್ 

ನಿಂದ ಶಕ್ತಿಕ್ಷಯವಾಗದೆ, ಅದು ಶಕ್ತಿಯನ್ನು ವಿಕಿರಣ ಮಾಡುವುದಿಲ್ಲ . 
ಎಲೆಕ್ಟ್ರಾನ್ ಕಣವು ಒಂದು ನಿಗದಿಯಾದ ಪಥದಿಂದ ಮತ್ತೊಂದು 
ನಿಗದಿಯಾದ ಪಥಕ್ಕೆ ಬಿ ಳು ನಾ ಗ ಮಾತ್ರ ಶಕ್ತಿಯು ವಿಕಿರಣ 

ನಾಗುತ್ತದೆ. 
ಈ ತತ್ತ್ವಗಳು ಎಷ್ಟೇ ಕ್ರಾಂತಿಕರವಾಗಿ ತೋರಿದರೂ , ಅವುಗಳ ಯಥಾರ್ಥ 
ತೆಯು ಪ್ರಯೋಗಗಳಿಂದ ಸ್ಥಿರಪಟ್ಟಿದ್ದರಿಂದಲೇ , ಅವುಗಳಿಗೆ ಮಹತ್ವವುಬಂದಿತು. 
ಇದು ತರುಣ ವಿಜ್ಞಾನಿ ಭೋರನ ಅಪ್ರತಿಮ ಸಾಹಸವೆಂದೇ ಹೇಳಬಹುದು . 

ಬೋರ್‌ ಮಾಡಿದ ಈ ಹೊಸ ನಿಬಂಧನೆಗೆ ತಾತ್ವಿಕ ಹಿನ್ನೆಲೆಯು ಇಲ್ಲದಿರ 
ಲಿಲ್ಲ. 1890 ರಿಂದ 1910 ರ ವರೆಗಿನ 20 ವರ್ಷಗಳ ಅವಧಿಯಲ್ಲಿ ಭೌತವಿಜ್ಞಾನ 
ದಲ್ಲಿ ನಡೆದ ಸಂಶೋಧನೆಗಳ ಪೂರ್ಣ ಅರ್ಥವನ್ನು ಅರಿತು ಒಂದು ಸಮಂಜಸವಾದ 
ಚಿತ್ರವನ್ನು ರೂಪಿಸುವುದು ಬಹಳ ಕಷ್ಟಸಾಧ್ಯವಾಯಿತು. ನಿಜವಾಗಿ ನೋಡಿದಲ್ಲಿ 
ಪರಿಸ್ಥಿತಿಯು ಅಸ್ತವ್ಯಸ್ತ್ರ (Confusing ) ವಾಗಿದ್ದಿತು. ಒಂದುಕಡೆ, ಚಲನಶಾಸ್ತ್ರವೂ , 
ವಿದ್ಯುತ್ ಚಲನ ಶಾಸ್ತ್ರ ( mechanics and electro- dynamics ) ಭದ್ರವಾದ 
ತಳಹದಿಯಲ್ಲಿ ಬೇರೂರಿದ್ದ ವು . ಭೌತ ಶಾ ಸ್ವ ದಲ್ಲಿ ಮಾಡಲಾಗಿದ್ದ ಹಲವಾರು 
ಸಂಶೋಧನೆಗಳು ಅವುಗಳ ತತ್ತ್ವಗಳಿಂದ ಸಮರ್ಥನೆ ಹೊಂದಿದ್ದವು. ಮಾಕ್ಸ್‌ವೆಲ್ 
ಪ್ರತಿಪಾದಿಸಿದ ವಿದ್ಯುತ್ಕಾಂತೀಯ ತತ್ತ್ವವು ಇದಕ್ಕೆ ಬೆಂಬಲವಾಗಿದ್ದಿತು. ಬೆಳಕು 
ಅಲೆಗಳಂತೆ ವರ್ತಿಸುತ್ತದೆಂಬುದಕ್ಕೆ ಪ್ರಯೋಗಗಳ ಆಧಾರವಿದ್ದಿತು, ಬೆಳಕು ಒಂದು 
ವಿದ್ಯುತ್ಕಾಂತೀಯ ಅಲೆಗಳ ಗುಂಪಿಗೆ ಸೇರಿದ್ದು ಆ ಪಟಲದಲ್ಲಿ ಒಂದು ನಿರ್ದಿಷ್ಟ 
ಸ್ಥಾನವು ಕಲ್ಪಿತವಾಯಿತು. ಇವುಗಳ ಮೂಲತತ್ಯದ ಪ್ರಕಾರ ಶಕ್ತಿಯ ಪ್ರಸಾರವು 
ಅವಿಚ್ಛಿನ್ನವಾಗಿ ಸಾಗುವ ಒಂದು ಕ್ರಿಯೆ ಎಂಬ ಅರ್ಥವಿದ್ದಿತು. 
- ಮತ್ತೊಂದುಕಡೆ ಇದಕ್ಕೆ ವಿರುದ್ದ ವಾದ ಕೆಲವು ಪ್ರಯೋಗಗಳು ಕಾಣಿಸಿ 
ಕೊಂಡವು. ಮೊತ್ತಮೊದಲು ಪ್ಲಾಂಕ್ ( Planck) ವಿಜ್ಞಾನಿಯು ಪ್ರತಿಪಾದಿಸಿದ 
ಕ್ಯಾಂಟಂ ತತ್ಯ ( quantum theory ). ಇದರ ಪ್ರಕಾರ ಶಕ್ತಿ ಯು ತನ್ನ 
ವಿಕಿರಣದಲ್ಲಿ ನಿನ್ನ ( discontinuous) ರೂಪವನ್ನು ಹೊಂದಿರುತ್ತದೆ. ಅಂದರೆ, 
ಈ ವಿಕಿರಣದಲ್ಲಿ ಬಿಡಿ ಬಿಡಿ ಮೊತ್ತಗಳು ( discrete bundles ) ಹೊರಬೀಳುತ್ತವೆ. 
ಈ ಒಂದೊಂದು ಮೊತ್ತ (quantum ) ಕ್ಯೂ ನಿಗದಿಯಾದ ಶಕ್ತಿ ಪ್ರಮಾಣವಿದ್ದು 


ಪರಮಾಣುರಚನೆಯ ಆಕೃತಿಯ ವಿವಿಧ ರೂಪರೇಖೆಗಳು 


ಅದು ಆ ಶಕ್ತಿಯ ಸ್ಪಂದನ ಸಂಖ್ಯೆಗೆ ಅನುರೂಪವಾಗಿರುತ್ತದೆ. ( The amount of 
energy in each quantum is proportional to the frequency of the 
radiation ), V ಎಂಬುದು ಸ್ಪಂದನ ಸ೦ಖ್ಯೆ ಯಾ ದ ರೆ, ಆ ಮೊತ್ತದ ಶಕ್ತಿ 
ಪ್ರಮಾಣವು E = h V. ಇಲ್ಲಿ _ h = ಪ್ಯಾ೦ಕ್ ನಿಯತಾಂಕ, ( 3. 3) 
h ಎಂಬುದು ಕ್ರಿಯಾಶಕ್ತಿಯ ವಿದ್ಯುನ್ಮಾನವಾಗಿ , ಈಗ ಅತ್ಯಂತ ಪ್ರಭಾವಯುತವಾದ 
ಮೂಲಭೂತ ನಿಯತಾಂಕಗಳಲ್ಲಿ ಒಂದಾಗಿದೆ . 


: 


h – 6 - 6 x 10 - 27 ಎಗ್೯ ಸೆಕಂಡ್ 


(3 - 4) 


ಈ ತತ್ತ್ವವನ್ನೆಲ್ಲ ಆಧಾರವನ್ನಾಗಿಟ್ಟುಕೊಂಡು ಸ್ಟಾಂಕ್ ವಿಜ್ಞಾನಿಯ ' ಕಪ್ಪು 
ವಸ್ತುವಿನ'' ಶಕ್ತಿ ವಿಕಿರಣದಲ್ಲಿ ವಿವಿಧ ವರ್ಣಪಟಲಗಳ ಭಾಗಗಳಲ್ಲಿ ಹಂಚಿಕೆಯ 
2009.10. 30, ( energy distribution in the spectrum of black 
Tadiation ) ಕಂಡುಹಿಡಿದನು. ಇದಕ್ಕಿಂತ ಮುಖ್ಯವಾಗಿ 1905 ರಲ್ಲಿ ಐನ್‌ಸ್ಟೈನ್ 
( Einstein ) ವಿಜ್ಞಾನಿಯು ದ್ಯುತಿ ವಿದ್ಯುತ್ ಕ್ರಿಯೆಗೆ (photoelectric effect ) 
ಸಂಬಂಧಪಟ್ಟ ಪ್ರಯೋಗಗಳ ಸಮರ್ಥನೆಗೆ ಸಾಧಕವಾಗುವಂತೆ ಒಂದು ನಿಯಮ 
ವನ್ನು ಪ್ರತಿಪಾದಿಸಿದನು, ನಿರನಿಲ ನಾಡಲ್ಪಟ್ಟ ನಾಳಿಕೆಯಲ್ಲಿ ಗಣಧ್ರುವವನ್ನಾಗಿ 
ಮಾಡಿದ ಒಂದು ಲೋಹದ ತಟ್ಟೆಯ ಮೇಲೆ ಪ್ರಕಾಶ ವಸ್ತುವಿನಿಂದ ಹೊರಬೀಳುವ 
ಬೆಳಕನ್ನು ಬೀಳುವಂತೆ ಮಾಡಿದರೆ ಆ ತಟ್ಟಿ ಯಿಂದ ಖಣವಿದ್ಯುತ್ತನ್ನು ಹೊಂದಿ 
ರುವ ಎಲೆಕ್ಟ್ರಾನ್ (photo- electrons) ಗಳು ಹೊರಬೀಳುತ್ತವೆಂದು ಪ್ರಯೋಗಗಳು 
ತೋರಿಸುತ್ತವೆ. ಅಧಿಪತಿತವಾದ ಬೆಳಕಿನ ತರಂಗದೂರವು ಕಡಮೆಯಾದಂತೆಲ್ಲ 
( ಅಂದರೆ, ಕೆಂಪಿನಿಂದ ನೀಲಿ ಅಂಚಿನ ಕಡೆಗೆ ಹೋದಾಗ), ಹೊರಬಿದ್ದ ಎಲೆಕ್ಟ್ರಾನ್ 
ಗಳ ಶಕ್ತಿಯು ಹೆಚ್ಚಾಗುತ್ತಾ ಹೋಗುತ್ತದೆಂದು ತಿಳಿದುಬಂದಿದೆ. ಈ ಪ್ರಯೋಗದ 
ಸಮರ್ಥನೆಯು ಸಾಂಪ್ರದಾಯಿಕ ಭೌತಜ್ಞಾನದಿಂದ ಅಸಾಧ್ಯವಾಯಿತು. ಅಂದರೆ, 
ಈ ಕ್ರಿಯೆಯಲ್ಲಿ ಬೆಳಕು ಅಲೆಯಂತೆ ವರ್ತಿಸಲು ಸಾಧ್ಯವಿಲ್ಲ . ಅದು ಲೋಹದ 
ತಟ್ಟೆಯ ಮೇಲೆ ಬೀಳುವಾಗ ಬಿಡಿ ಬಿಡಿ ದ್ಯುತಿಕಣ (photons ) ಗಳಂತೆ ವರ್ತಿಸು 
ತನೆ. ಬೆಳಕಿನ ತರಂಗದೂರವು ಸಿ ಆಗಿದ್ದು ಅದರ ಸ್ಪಂದನ ಸಂಖ್ಯೆಯು » ಆದರೆ, 
ಈ ದ್ಯುತಿಕಣದ ಶಕ್ತಿಯು E = hp ಆಗಿ ಪ್ಲಾಂಕ್ ನಿಯಮವನ್ನು ಅನುಸರಿಸು 
ಇದೆ. ದ್ಯುತಿವಿದ್ಯುತ್‌ ಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ , ದ್ಯುತಿ ಕಣ 
ಗಳು ತಮ್ಮ ಶಕ್ತಿಯನ್ನು ಪ್ರಯೋಗವಸ್ತುವಿನ ಪರಮಾಣುವಿಗೆ ಕೊಟ್ಟು ಅದರಿಂದ 
ಎಲೆಕ್ಟ್ರಾನ್ಗಳು ಗೊತ್ತಾದ ವೇಗದಿಂದ ಹೊರಡುವಂತೆ ಮಾಡುತ್ತವೆ. ಕೆಂಪು 
ಬೆಳಕಿನ ಕಣದಲ್ಲಿ ಶಕ್ತಿಯು ಕಡಮೆಯಾಗಿಯೂ , ನೀಲಿ ಬೆಳಕಿನ ಕಣದಲ್ಲಿ ಶಕ್ತಿಯು 
ಹೆಚ್ಚಾಗಿ ಇರುವುದರಿಂದ, ಈ ಎರಡನೆಯ ಪ್ರಯೋಗದಲ್ಲಿ ( ನೀಲಿ ಬೆಳಕು ) 
ಎಲೆಕ್ಟ್ರಾನ್‌ಗಳು ಹೊರಬೀಳುವ ವೇಗವು ಹೆಚ್ಚಾಗಿರಲು ಕಾರಣವಾಗುತ್ತದೆ. ಇದಕ್ಕೆ 
ಸಂಪೂರ್ಣವಾಗಿ ಪ್ರಯೋಗಗಳ ಸಮರ್ಥನೆಯಿದೆ. ಅಂದಮೇಲೆ ಈ ದ್ಯುತಿವಿದ್ಯುತ್ 


ಪರಮಾಣು ಮತ್ತು ಅದರ ರಚನೆ 


ಕ್ರಿಯೆಯು ಕ್ವಾಂಟಂ ತತ್ತ್ವಕ್ಕೆ ಸಾಧಕವಾಗಿಯೂ , ಸಾಂಪ್ರದಾಯಿಕ ( classical) 
ಭೌತಜ್ಞಾನಕ್ಕೆ ಸವಾಲಿನಂತೆಯೂ ಪರಿಣಮಿಸಿತು. 

ಇಷ್ಟೇ ಅಲ್ಲ, ಒಂದೊಂದು ವಸ್ತುವಿಗೂ ತನ್ನದೇ ಆದ ಒಂದು ನಿರ್ದಿಷ್ಟ ವರ್ಣ 
ಪಟಲವಿರುತ್ತದೆ. ಸೂಕ್ತವಾದ ರೀತಿಯಲ್ಲಿ ಅದನ್ನು ಉಜ್ವಲಗೊಳಿಸಿ , ಅದರಿಂದ 
ವಿಕಿರಣವಾಗುವ ಬೆಳಕನ್ನು ರೋಹಿತಮಾಪಕ (Spectrometer ) ದಿಂದ ವಿಶ್ಲೇಷಣ 
ಮಾಡಿ ಪರೀಕ್ಷಿಸಿದರೆ , ನಿರ್ದಿಷ್ಟ ಸ್ಥಾನಗಳಲ್ಲಿರುವ ವರ್ಣಪಟಲದ ರೇಖೆಗಳು ಕಾಣ 
ಬರುತ್ತವೆ. ಇವುಗಳ ತರಂಗಾಂತರಗಳನ್ನು (wave-lengths) ನಿಖರವಾಗಿ ಕಂಡು 
ಹಿಡಿಯಬಹುದು. ವರ್ಣಪಟಲ ರೇಖೆಗಳಿಂದ ಮೂಲವಸ್ತುವಿನ ಸ್ವರೂಪವನ್ನು 
ಕಂಡುಹಿಡಿಯುವ ವಿಧಾನ (Spectral analysis) ವು ಮಿಕ್ಕ ಎಲ್ಲ ರಾಸಾಯನಿಕ 
ವಿಧಾನಗಳಿಗಿಂತಲೂ ಅತಿಸೂಕ್ಷ್ಮವೂ ನಿಖರವೂ ಆದ ಮಾರ್ಗವೆಂದು ಗೊತ್ತಾಗಿದೆ. 
ಉದಾಹರಣೆಗೆ, ಸೋಡಿಯಂ ವರ್ಣಪಟಲದಲ್ಲಿ ಅತಿ ಸಮೀಪವಾಗಿರುವ ಎರಡು 
ಪ್ರಕಾಶಮಾನವಾದ ಹಳದಿ ರೇಖೆಗಳು ಕಂಡುಬರುತ್ತವೆ. ಅವುಗಳ ತರಂಗಾಂತರ 
ಗಳು 5890•10- C. m . ಮತ್ತು 5896 • 10 - 8 C. m , ಆಗಿದ್ದು ಅವುಗಳನ್ನು 
D , D , ರೇಖೆಗಳೆಂದು ಕರೆಯಲಾಗಿದೆ. ಹೀಗೆಯೇ ಜಲಜನಕದ ವರ್ಣಪಟಲ 
ಗಳಲ್ಲಿಯೂ H , H .... ಎಂಬ ಪ್ರಧಾನ ರೇಖೆಗಳು ಕಂಡುಬರುತ್ತವೆ. ಈ ವರ್ಣ 
ಪಟಲದ ಸ್ವರೂಪಕ್ಕೂ ವಸ್ತುವಿನ ಪರಮಾಣುವಿನ ರಚನೆಗೂ ಒಂದು ನಿಕಟ 
ಸಂಬಂಧವಿದ್ದೇ ಇರಬೇಕು ಎಂದು ತಿಳಿಯಬಹುದು. ಒಂದೊಂದು ವರ್ಣಪಟಲವೂ 
ಆ ವಸ್ತುವಿನ ಹಸ್ತಾಕ್ಷರ (finger -print ) ವೆಂದು ಭಾವಿಸಬೇಕು. 

ಹೀಗೆ ವರ್ಣಪಟಲಗಳು ಅವಿಚ್ಛಿನ್ನವಾಗಿರದೆ, ಬಿಡಿ ಬಿಡಿ ಪ್ರಕಾಶರೇಖೆ 
ಗಳನ್ನು ಹೊಂದಿರಲು ಕಾರಣವೇನು? ಇದಕ್ಕೆ ಸ ಮ ಜ ಸ ನಾ ದ ಉತ್ತರವು 
ಅವಿಚ್ಛಿನ್ನತೆಯ ತತ್ಯದಿಂದ ಸಾಧ್ಯವಿಲ್ಲ . ಭಿನ್ನ ಭಿನ್ನ ಸ್ವರೂಪವನ್ನು ಹೊಂದಿರುವ 
ಮತ್ತು ನಿಗದಿಯಾದ ಶಕ್ತಿ ಪ್ರಮಾಣವನ್ನು ಹೊಂದಿರುವ ಕ್ವಾಂಟಂ ರೂಪದಲ್ಲಿದ್ದರೆ 
ಮಾತ್ರ ಬೆಳಕು ಆ ರೀತಿ ವರ್ತಿಸಲು ಸಾಧ್ಯವೆಂದು ಊಹಿಸಬಹುದು . 

ಈ ರೀತಿ ಅನಿಶ್ಚಿತ ಪರಿಸ್ಥಿತಿಯಲ್ಲಿರುವಾಗಲೇ ಬೋರ್ ವಿಜ್ಞಾನಿಯು ತನ್ನ 
ಪರಮಾಣುವಿನ ಆಕೃತಿಯ ಸ್ವರೂಪವನ್ನು ನವೀನರೀತಿಯಲ್ಲಿ ರೂಪಿಸಲು ಮನಸ್ಸು 


ಚಿತ್ರ 3 - 5 ಜಲಜನಕದ ಪರಮಾಣುವಿನ ಚಿತ್ರ 


ಪರಮಾಣು ರಚನೆಯ ಆಕೃತಿಯ ವಿವಿಧ ರೂಪರೇಖೆಗಳು 


ಮಾಡಿದನು. ಒಂದುಕಡೆ ಸಾಂಪ್ರದಾಯಿಕ ಭೌತವಿಜ್ಞಾನದ ಆವಶ್ಯಕತೆ, ಮತ್ತೊಂದು 
ಕಡೆ ದ್ಯುತಿವಿದ್ಯುತ್ ಕ್ರಿಯೆ ಮತ್ತು ವರ್ಣಪಟಲಗಳ ರಚನೆಗಳ ವಿವರಣೆಯಲ್ಲಿ 
ಅದರ ನ್ಯೂನತೆಗಳೂ ಕಂಡುಬಂದಾಗ, ಪರಮಾಣುರಚನೆಯಲ್ಲಿ ಕ್ಯಾಂಟಂ ತತ್ರ್ಯದ 
ಪ್ರಭಾವವೇ ಇರಬೇಕೆಂದು ಊಹಿಸಿ ಅದಕ್ಕೆ ಅನುಗುಣವಾದ ಪ್ರಮೇಯಗಳನ್ನು 
ಕಲ್ಪಿಸಿದನು. ಈ ಸಾಹಸದ ಫಲವನ್ನು ನಾವು ಈಗ ವಿಮರ್ಶಿಸಬಹುದು. ಜಲ 
ಜನಕದ ಪರಮಾಣುವಿನ ಕೇಂದ್ರ ( N ) ದಲ್ಲಿ ರದರ ಫರ್ಡ್ ತೋರಿಸಿದಂತೆ ಒಂದು 
ವಿದ್ಯುನ್ಮಾನದ ಧನವಿದ್ಯುತ್ಕಣ ( + e ) - ಇದು ಸ್ಥಾಯಿಯಾಗಿದೆಯೆಂದು 
ಭಾವಿಸಲಾಯಿತು. ಇದರ ಸುತ್ತ ಅಂದರೆ , 'a' ಎಂಬ ತ್ರಿಜ್ಯವನ್ನು ಹೊಂದಿರುವ 
ವರ್ತುಲ ಪಥದಲ್ಲಿ ಒಂದು ಎಲೆ ಕ್ಲಾ ನ್ ಸುತ್ತುತ್ತದೆಂದು ಭಾವಿಸೋಣ. ಇದರ 
ವಿದ್ಯುನ್ಮಾನ ( -e). 

ಈ ಪಥದಲ್ಲಿ ಸುತ್ತುವಾಗ, ನ್ಯೂಟನ್ ಚಲನ ನಿಯಮಗಳ ಪ್ರಕಾರ 
ಎಲೆಕ್ಟ್ರಾನ್ ಕಣವು ಕೇಂದ್ರಾಭಿಮುಖವಾದ ವೇಗೋತ್ಕರ್ಷಕ್ಕೆ ಒಳಗಾಗುತ್ತದೆ. 
ಇದನ್ನು fಎಂದು ಇಟ್ಟು ಕೊಂಡರೆ 

_ y2 

_ f = = ( v – ವರ್ತುಲ ಪಥದಲ್ಲಿ ಎಲೆಕ್ಟ್ರಾನಿನ ವೇಗ). 
ಎರಡನೆಯದಾಗಿ, ಕೂಲೋ೦ಬ್ ನಿಯಮಗಳಿಗೆ ಅನುಸಾರವಾಗಿ ಕೇಂದ್ರಕಣಕ್ಕೂ 
ಎಲೆಕ್ಟ್ರಾನಿಗೂ ನಡುವೆ ಉತ್ಪನ್ನವಾಗುವ ಆಕರ್ಷಕಬಲವು 


e2 


F - -- - 
- 

a2 
' m ' ಎಂಬುದು ಎಲೆಕ್ಟ್ರಾನ್ ಕಣದ ಜಡಾಂಶವಾದರೆ F = mt ಆಗಬೇಕು, 

mv2 e2 


A 2 


_ e2 


my2 = 


ಚಲನಶಕ್ತಿಯು } mv2 ಆದರೆ, 


- 


2 


ಪ್ರಚ್ಛನ್ನ ಶಕ್ತಿ ( potential energy ) - 

ಆದ್ದರಿಂದ ಒಟ್ಟು ಶಕ್ತಿ 
= | my - - 

- = E ( 3 . 6). 
a 2a a 2a 
ಇಲ್ಲಿಯ ವರೆಗೆ ಸಾಂಪ್ರದಾಯಿಕವಾದ ನಿಯಮಗಳಿಗೆ ಬದ್ಧವಾದಂತಾಯಿತು, 
ಈಗ ಬೋರ್‌ ಪ್ರತಿಪಾದಿಸಿದ ತನ್ನ ನವೀನ ಕಲ್ಪನಾಂಶ (postulate ) ವೇನೆಂದರೆ 


e2 


62 


ಪರಮಾಣು ಮತ್ತು ಅದರ ರಚನೆ 


ಎಲೆಕ್ಟ್ರಾನ್ ಕಣವು ಎಲ್ಲ ಪಥಗಳಲ್ಲಿಯೂ ತಿರುಗಲು ಅವಕಾಶವಿಲ್ಲ . ಅದು ಕೆಲವೇ 
ನಿರ್ದಿಷ್ಟ ಪಥಗಳಲ್ಲಿ ಮಾತ್ರ ಸುತ್ತಲು ಸಾಧ್ಯ . 
- ಇದಕ್ಕೆ ಅನುಗುಣವಾದ ನಿಯಮವನ್ನು ಭೋರ್ ವಿಜ್ಞಾನಿಯು ಕ್ಯಾಂಟಂ 
ತತ್ರ್ಯದ ಆಧಾರದ ಮೇಲೆ ರಚಿಸಿದನು . ಈ ನಿಯಮದ ಪ್ರಕಾರ, ಎಲೆಕ್ಟ್ರಾನ್ 
ತಿರುಗಬಹುದಾದ ಪಥಗಳಲ್ಲಿ ಕೋನಮಾಪಿತ ಚಲನ ಪ್ರಮಾಣವು ( angular 
momentum ) ನಿರ್ದಿಷ್ಟ ಮೌಲ್ಯಗಳನ್ನು ಹೊಂದಿರಬೇಕು, 

ಅಂದರೆ ಇದನ್ನು L ಎಂದು ಸೂಚಿಸಿದರೆ 


L = mva – nh 


- mva = 20 


( 3€6) 
ಇದೇ ಅತಿ ಮುಖ್ಯವಾದ ನಿಬಂಧನೆ. ಇಲ್ಲಿ h = ಕ್ಯಾಂಟಂ ನಿಯತಾಂಕ , 

_ n – ಪೂರ್ಣಾಂಕ, ಇದರ ಬೆಲೆಗಳು 1, 2, 3, 4 .... ಮಾತ್ರ ಇರಬೇಕು, 
ಈ ನಿಯಮಕ್ಕೆ ಒಳಪಟ್ಟು ಎಲೆಕ್ಟ್ರಾನ್ ಕಣವು ನಿಗದಿಯಾದ ವರ್ತುಲ ಪಥಗಳಲ್ಲಿ 
ಸುತ್ತಿದರೆ, ಅದರಿಂದ ಶಕ್ತಿ ಯ ವಿಕಿರಣವಾಗುವುದಿಲ್ಲ. ಅಂದರೆ, ಆ ಸ್ಥಾಯಿ 
ಪಥ (Stationary orbits) ಗಳಿಗೆ ಅನುಗುಣವಾದ ಶಕ್ತಿಯು ನಿಖರವಾಗುತ್ತದೆ. 
ಒಂದೊಂದು ಪಥಕೂ ನಿಗದಿಯಾದ ಒಂದು ಶಕ್ತಿಪ್ರಮಾಣವಿದೆ. ಒಂದು ಸ್ಥಾಯಿ 
ಪಥದಿಂದ ಮತ್ತೊಂದು ಸ್ಥಾಯಿ ಪಥಕ್ಕೆ ಎಲೆಕ್ಟ್ರಾನ್ ಧುಮುಕಿದರೆ, ಶಕ್ತಿ ವಿಕಿರಣ 
ವಾಗುತ್ತದೆ. 


ಶ + 


ಕ ರ ಣ ( 4 ) , 


ಚಿತ್ರ 3€6 ಕ್ಯಾಂಟಂ ನಿಯಮದ ಪ್ರಕಾರ ಶಕ್ತಿಯ ವಿಕಿರಣ 


ಚಿತ್ರದಲ್ಲಿ (36) ತೋರಿಸಿರುವಂತೆ A ಎಂಬ ನಿಗದಿಯಾದ ಪಥದಲ್ಲಿ ಸುತ್ತು 
ವಾಗ ಅದರ ಶಕ್ತಿಪ್ರಮಾಣ W , ಆಗಿರಲಿ, ಅಲ್ಲಿಂದ B ಎಂಬ ಮತ್ತೊಂದು ಸ್ಥಾಯಿ 
ಪಥಕ್ಕೆ ಬೀಳುವಾಗ ಉಂಟಾಗುವ ಶಕ್ತಿಯ ವಿಕಿರಣವು hp ಆಗಿರಲಿ . 
ಆಗ, B ಪಥಕ್ಕೆ ಅನುಗುಣವಾದ ಪ್ರಮಾಣವು W , ಅದರೆ , 

We – Wq - 1 ) 


" 2 – 


w 


_ y = 


( 3. 7) 


ಪರಮಾಣುರಚನೆಯ ಆಕೃತಿಯ ವಿವಿಧ ರೂಪರೇಖೆಗಳು 


63 


ಈ ವಿಕಿರಣಶಕ್ತಿಯಿಂದ ಉತ್ಪನ್ನವಾದ ಪ್ರಕಾಶರೇಖೆಯ ತರಂಗಾಂತರವು ಆದರೆ, 

c hel 
A = - - - 

(c - ಬೆಳಕಿನ ವೇಗ (38) 
_ V ( w - Wq). 


` ಎಂಬುದು ತರಂಗಸಂಖ್ಯೆ = - ಆದರೆ 


- 


W2 – W 


ಆಗುತ್ತದೆ. 


(39) 


- hc 


ಹೀಗಾಗಿ, ಭೋರ್‌ ಉಪಯೋಗಿಸಿದ ಸಮೀಕರಣದಲ್ಲಿ ಸಾಂಪ್ರದಾಯಿಕ ತತ್ತ್ವದ 
ನಿಯಮಗಳೂ , ಕ್ವಾಂಟಂ ತತ್ಯದ ನವೀನ ನಿಯಮಗಳೂ ಮಿಲನವಾಗಿವೆ. ಈ 
ಮಿಲನದಿಂದ ಕೆಲವು ಮುಖ್ಯವಾದ ಫಲಿತಾಂಶಗಳೂ ಹೊರಬಿದ್ದು ವು. ಮೊದಲು , 
ಪಥಗಳ ತ್ರಿಜ್ಯಗಳ ಪ್ರಮಾಣಗಳನ್ನು ತಿಳಿಸುವ ಸಮೀಕರಣವು ಮುಖ್ಯವಾದುದು. 
ಮೇಲಿನ ಸಮೀಕರಣಗಳಲ್ಲಿ 

nh 
mya = ID ಮುಖ್ಯವಾದುದು, 

( 3 - 10 ) 
27 
n = 1, estar a = a1 
n = 2 , ೩ = ೩ 

1 = n , a = an ಎಂದು ಇಟ್ಟು ಕೊಂಡರೆ, 
21 , 22, ...... ಪ್ರಮಾಣಗಳು ನಿಗದಿಯಾದ ಪಥಗಳ ನಿರ್ದಿಷ್ಟ ತ್ರಿಜ್ಯಗಳು, 
ಇವುಗಳಲ್ಲಿ ೩ , ಅತಿ ಕನಿಷ್ಠ ಪ್ರಮಾಣವನ್ನು ಹೊಂದಿದೆ . ಇದರ ಮೌಲ್ಯವನ್ನು 
ಮೇಲಿನ ಸಮೀಕರಣಗಳಿಂದ ರೂಢಿಸಿದರೆ ಸುಲಭವಾಗಿ ಕಂಡುಹಿಡಿಯಬಹುದು, 
h2 

(3€ 11 ) 


a - 42e2m 


h2 n2 


42 02 ಆಗುತ್ತದೆ. 


( 3 . 12) 


ಸಾಮಾನ್ಯ ಸ್ಥಿತಿಯಲ್ಲಿ ಸಮಸ್ಥಿತಿಯಿರುವಾಗ, ಎಲೆಕ್ಟ್ರಾನ್ ಕಣವು ಅತಿಕನಿಷ್ಠ 
ವಾದ ತ್ರಿಜ್ಯದ ಪಥದಲ್ಲಿ ಸುತ್ತುತ್ತಿರುತ್ತದೆ. ಇದನ್ನು ಸ್ವಾಸ್ಥದಪಥ ( ground 
orbit ) ವೆಂದು ಕರೆಯುವುದು ವಾಡಿಕೆ . 
ಇದರ ಮೌಲ್ಯವನ್ನು ಸುಲಭವಾಗಿ ನಿರ್ಧರಿಸಬಹುದು. 

h = 6. 6 • 10 - 27 ಎಗ್೯ ಸೆಕಂಡ್ 
e - 4 - 8 x 10 - 10 e.S. U . 
m - 9 . 1 x 10 - 28 ಗ್ರಾಂ 


64 


ಪರಮಾಣು ಮತ್ತು ಅದರ ರಚನೆ 


31 - - 


ಇವುಗಳನ್ನು ಉಪಯೋಗಿಸಿದರೆ 

6€ 6 x 10 - 27 X 6 . 6 x 10 - 27 
* 4 , ² , 4 82 x 10 - 20 X 9 . 1 x 10 - 28 
= 0 . 53 % 10 - 9 ಸೆಂ . ಮೀ , ಆಗುತ್ತದೆ. 

( 3 -13) 
ಇದು ಮಿಕ್ಕ ಪ್ರಯೋಗಗಳಿಂದ ಗೊತ್ತಾದ ಪರಮಾಣುವಿನ ತ್ರಿಜ್ಯದ ಪ್ರಮಾಣಕ್ಕೆ 
ಹೊಂದಿಕೊಳ್ಳುತ್ತದೆ. ಇದು ಮೊದಲನೆಯ ಸಮರ್ಥನೆ. 

41 : à2 : 3 : . . . . : an 
- 1 : 4 : 9 : . . . . : 2 
ಆಗುವುದರಿಂದ ಮಿಕ್ಕ ಸ್ಥಾಯಿ ಪಥಗಳೂ ನಿಗದಿಯಾದಂತಾಯಿತು. 
- n = ಪಥದ ಕ್ಯಾಂಟಂ ಸಂಖ್ಯೆ ( quantum number of the 

- orbit ) ಎಂದು ತಿಳಿಯಬಹುದು . 
ಎರಡನೆಯದಾಗಿ ಒಂದೊದು ಪಥಕ , ಅನುಗುಣವಾದ ಶಕ್ತಿಯ ಪ್ರಮಾಣವನ್ನು 
ಕಂಡುಹಿಡಿಯಬಹುದು. 

n ಕ್ಯಾಂಟಂ ಸಂಖ್ಯೆಯ ಪಥಕ್ಕೆ ಅನುಗುಣವಾದ ಶಕ್ತಿಯ ಪ್ರಮಾಣ wn 
ಆದರೆ , 


- e2 


22 m : e4 

ಆಗುತ್ತದೆ. 


( 3 € 14). 


12 h2 


ಇಲ್ಲಿ ( - ) ಸಂಕೇತವನ್ನೂ ಕೆಳಗಿರುವ n2 ಸಂಖ್ಯೆಯನ್ನೂ ಗಮನಿಸಿದರೆ ನಮಗೆ 
ವ್ಯಕ್ತವಾಗುವ ಅಂಶಗಳು ಇವು. 
ಮೊದಲನೆಯ ಪಥದ ತ್ರಿಜ್ಯವು aq ಆದಾಗ , n = 1 ಆಗಿ , 

2² m e4 

h2 
- 2 • 2 • 9 1 x 10 - 28 • [ 4 - 8x10 - 1074 

6 - 62 X 1054 
– 2 : 16 x 10 - 11 ಎಗ್೯ ಆಗುತ್ತದೆ. 

( 3 . 15) 


W ] - - - 


- = = 0 . 54 % 1011 ಎಗ್೯ 


W1 


Wg 


- 2 :16 • 10 - 11 

- ಎಗ್೯ ಆಗುತ್ತದೆ ( 3€16 ) 
n2 


ಪರಮಾಣು ರಚನೆಯ ಆಕೃತಿಯ ವಿವಿಧ ರೂಪರೇಖೆಗಳು | 


65 


ಈ ಸಂಖೆಗಳ ಮಾಲಗಳನ್ನು ವೀಕಿಸಿದರೆ, ಎಲಕ್ಕಿಂತಲೂ W , ಕನಿಷ ವಾಗಿದು 
W , ...... ಮುಂತಾದವುಗಳೆಲ್ಲ ಹೆಚ್ಚಾಗಿರುತ್ತವೆ. ಇದರ ( - ) ಅಥವಾ ಋಣ 
ಸಂಖ್ಯೆಯ ಅರ್ಥವೇನೆಂದರೆ, ಅದು ಎಲೆಕ್ಟ್ರಾನ್‌ಗೂ , ಕೇಂದ್ರಕ್ಕೂ ಇರುವ ಬಂಧಕ 
ಶಕ್ತಿಯ ಪ್ರಮಾಣವನ್ನು ಸೂಚಿಸುತ್ತದೆ. ಮತ್ತೊಂದು ದೃಷ್ಟಿಯಿಂದ ನೋಡಿದರೆ, 
Wi, We ...... ಗಳಿಗೆ ಪರಮಾಣುವಿಜ್ಞಾನದಲ್ಲಿ ಉಪಯೋಗಿಸುವ ಮಾನಗಳನ್ನು 
ಉಪಯೋಗಿಸಬಹುದು, 
- ಈಗಾಗಲೇ ತಿಳಿಸಿರುವಂತೆ ಇದು 1 eV (ಎಲೆಕ್ಟ್ರಾನ್‌ವೋಲ್ಸ್ ) ಆಗಿದ್ದು 
1 eV - 1 €6 • 10 - 12 ಎರ್ಗ್ ಆಗಿರುವುದರಿಂದ 
- 2 . 16• 10 -11 
= - 13€6 eV 

( 3 .17) 
- 1 -6• 10- 12 
ಅಂದರೆ , 13 . 6 ev ಶಕ್ತಿಯನ್ನು ಒದಗಿಸಿದರೆ, ಎಲೆಕ್ಟ್ರಾನ್ ಕಣವನ್ನು ಪರಮಾಣು 
ವಿನ ಕೇಂದ್ರ ಬಿಂದುವಿನಿಂದ ಸಂಪೂರ್ಣವಾಗಿ ಪ್ರತ್ಯೇಕಿಸಲು ಸಾಧ್ಯವಾಗುತ್ತದೆ. 
ಇದನ್ನು , ಅಂದರೆ 13.6 ev ವಾನದ ಶಕ್ತಿಯನ್ನು ಬಂಧಕ ಶಕ್ತಿ ( binding energy ) 
ಯನ್ನಾಗಿ ಗಣಿಸಬಹುದು. 

ಇದು ಎರಡನೆಯ ಮುಖ್ಯ ಫಲಿತಾಂಶ. ಇದೂ ಪ್ರಯೋಗದಿಂದ ಸಂಪೂರ್ಣ 
ಸಮರ್ಥನೆಯನ್ನು ಹೊಂದಿದೆ. 

ಇನ್ನು , ಒಂದು ನಿರ್ದಿಷ್ಟ ಪಥದಿಂದ ಮತ್ತೊಂದು ಪಥಕ್ಕೆ ಧುಮುಕುವಾಗ 
ಉತ್ಪನ್ನವಾಗುವ ಶಕ್ತಿವಿಕಿರಣವನ್ನು ವೀಕ್ಷಿಸಬಹುದು. 


W = 


ng ಪಥದಿಂದ n ಪಥಕ್ಕೆ ( n > ni ) ಬೀಳುವಾಗ ಉತ್ಸರ್ಜನವಾಗುವ 
ಶಕ್ತಿಯ ಪ್ರಮಾಣವು 

2n2 me4 | 1 
Wa2 - Wa1 = - 

( 3 . 18 ). 
- h2 


ಇದರ ಕಂಪನಸಂಖ್ಯೆಯು ಆದರೆ , 


W 


* VY 


3 


wave - 1 


ಇದಕ್ಕೆ ಅನುಗುಣವಾದ ತರಂಗಸಂಖ್ಯೆಯು ( wave-number = 1) ಆದರೆ, 
- - - - - 48.19) 


_ V 

c 


2n2 m 64 / 1 

h3 c In ,2 


( 3 .19) 


66 


ಪರಮಾಣು ಮತ್ತು ಅದರ ರಚನೆ 


ಇದನ್ನು ಜಲಜನಕದ ವರ್ಣಪಟಲದ ರೇಖೆಗಳಿಗೆ ಅನ್ವಯಿಸಿ ಸಂಪೂರ್ಣ 
ಸಮರ್ಥನೆಯನ್ನು ಪಡೆಯಲಾಯಿತು, 


( ) 0 _ 
W - 0 -54 

- 0 - 81 
@ V - : 5 ! 


೦ಓಂಖ್ಯೆ ) 


- 


3 | 


4 


3 2 


-13€GL 


ಚಿತ್ರ 3 . 7 ಜಲಜನಕದ ವರ್ಣಪಟಲದ ಪಥ ಮತ್ತು ಶಕ್ತಿ ಮಟ್ಟಗಳ ಚಿತ್ರ 


1885ರಲ್ಲಿಯೇ ಬಾವರ್ ( Baimer) ವಿಜ್ಞಾನಿ ಯು ಜಲಜನಕದ 
ವರ್ಣಪಟಲಕ್ಕೆ ಸಂಬಂಧಪಟ್ಟಂತೆ ಪ್ರಯೋಗಗಳನ್ನು ನಡೆಸಿ ಅದರಲ್ಲಿ ಮುಖ್ಯ 
ರೇಖೆಗಳಿಗೆ ಅನ್ವಯವಾಗುವ ತರಂಗಸಂಖ್ಯೆ ( p = = ಗಳಿಗೆ ಸರಿಹೋಗು 
ವಂತೆ ಒಂದು ಸೂತ್ರವನ್ನು ಕಂಡುಹಿಡಿದನು. ಈ ರೇಖೆಗಳು ಬಾನರ್‌ರೇಖೆ 
ಗಳೆಂದೂ ಆ ಸೂತ್ರವು ಬಾನರ್ ಸೂತ್ರವೆಂದೂ ಪ್ರಸಿದ್ದಿಯಾಗಿದೆ. ಅದು ಈ 
ರೀತಿಯಿದೆ: 


v = - 


= RI 


1 = 3, 4, 5 ... (3 . 20) 

22 n೨ ) 
ಇಲ್ಲಿ Rಗೆ ರಿಡ್‌ಬರ್ಗ್ ನಿಯತಾಂಕ ( Rydberg constant ) ವೆಂದು ಹೆಸರಾಗಿದೆ. 
ಇದರ ಬೆಲೆಯು R = 109,720 cm - 1, 

ಈ ಸೂತ್ರಕ್ಕೂ ಭೋರ್ ನಿಷ್ಪತ್ತಿ ಮಾಡಿದ ಸೂತ್ರಕ್ಕೂ ಪದವಿನ್ಯಾಸದಲ್ಲಿ 
ಸಂಪೂರ್ಣ ಹೋಲಿಕೆಯು ಕಂಡುಬಂದದ್ದರಿಂದ, ತನ್ನ ವಿವರಣೆಯನ್ನು ಮುಂದು 
ವರಿಸಿದನು , ಈ ಹೋಲಿಕೆ ಸರಿಹೊಂದಬೇಕಾದರೆ 

2² me4 
R - - 

(3 . 21) 
- h c 
11 - 2 

ng = 3 , 4 , 5 
ಆಗಬೇಕಾಗುತ್ತದೆ. ಈ ಹೊಂದಾಣಿಕೆಯನ್ನು ಕಂಡುಹಿಡಿಯುವುದು ಬಹಳ ಸುಲಭ . 
ಏಕೆಂದರೆ ನಮಗೆ ತಿಳಿದುಬಂದಿರುವ ಮೌಲ್ಯಗಳ ಆಧಾರದ ಮೇಲೆ 


ಪರಮಾಣುರಚನೆಯ ಆಕೃತಿಯ ವಿವಿಧ ರೂಪರೇಖೆಗಳು 


67.. 


2n² me4 2 ' m ' .9• 10 - 28 x (48x10 - 10 )4 
_ h c ( 6€6 x 16 - 27 ) 3 x 3 x 1010 
- - 109, 678 cm - 1 

(3 . 22) 
ಭಾನುರ್‌ ಸೂತ್ರದಲ್ಲಿ R - 109 , 720 cm - 1 
ಅತಿ ಸ್ವಲ್ಪ ಪ್ರಮಾಣದ ಬದಲಾವಣೆಯನ್ನು ಬಿಟ್ಟರೆ, ಈ ಎರಡು ಮೌಲ್ಯಗಳಿಗೆ 
ಇರುವ ಸಮತ್ವವು ಅತ್ಯಾಶ್ಚರ್ಯಕರವಾದುದು, ಮತ್ತು 11 - 2 , 1 = 4 , 45 
ಐದು ಇಟ್ಟುಕೊಂಡರೆ,ಭೋರ್ ಪ್ರಕಾರ, n = 2 ಎಂಬುದು 2 ಸಂಖ್ಯೆಯ ಪಥ, 
ಹಾಗೆಯೇ , 3, 4, .... ಪಥಗಳು ಮೇಲಿನ ನಿಗದಿಯಾದ ಪಥಗಳೆಂದು ಇಟ್ಟುಕೊಳ್ಳ 
ಬಹುದು, ಈ ಸಾಮ್ಯವನ್ನು ಚಿತ್ರ 3 ,7 (a) ಮತ್ತು 3 . 7 (b) ಗಳಲ್ಲಿ ತೋರಿಸ 
ಲಾಗಿದೆ. ಭಾಮರ್‌ ಶ್ರೇಣಿಯ ರೇಖೆಗಳು ( Baimer lines ) Ha, HB .... ಎಂಬ 
ಹೆಸರನ್ನು ಹೊಂದಿ 


nx = 2 , 1 - 3 ... ( L ) 

1 = 2 , n = 4 ... ( H ) 
ಈ ಪಥಗಳ ನಡುವೆ ಎಲೆಕ್ಟ್ರಾನ್ ಬದಲಾಯಿಸಿಕೊಳ್ಳುವಾಗ ಉಂಟಾಗುವ ಶಕ್ತಿಯ 
ವಿಕಿರಣಕ್ಕೆ ಇದು ಸಮನಾಗಿರಬೇಕು. ಇದರಲ್ಲಿಯೂ ಪೂರ್ಣ ಸಮರ್ಥನೆಯೇ 
ಕಾದಿದೆ. 2 ಸಂಖ್ಯೆಯ ಪಥವು ಕೊನೆಯಾಗಿದ್ದು , 3 , 4 , 5 .... ಪಥಗಳಿಂದ 
ಎಲೆಕ್ಟ್ರಾನ್ ಕಣವು ಆ 2 ಸಂಖ್ಯೆಯ ಪಥಕ್ಕೆ ಬಿದ್ದಾಗ, ಭೋರ್ ನಿಯಮದ 
ಪ್ರಕಾರ ( w - - w ), ( w - W ) .... ಗಳಿಗೆ ಸಮಾನವಾದ ಶಕ್ತಿಗಳು ವಿಕಿರಣ 
ವಾಗುತ್ತಿವೆ. ಇದನ್ನು ಚಿತ್ರ (a) ಮತ್ತು (b) ಗಳಲ್ಲಿ ನಿರೂಪಿಸಿದೆ. 

2m² met ( 

1 1 
H, ರೇಖೆಗೆ = - - 3 ಆಗಿ 


A = - = 6563 A° ಆಗುತ್ತದೆ. 


(3 - 23 ) 


2² me 


H ರೇಖೆಗೆ - 


= h*c - 


- 4 ಆಗಿ 


- 


A = 4861 A° ಆಗುತ್ತದೆ. 


( 3 . 24) 


ಹೀಗೆಯೇ , ಬಾನುರ್ ಶ್ರೇಣಿಯ ಒಂದೊಂದು ರೇಖೆಗೂ ಗೊತ್ತಾದ ತರಂಗಾಂತರ 
ವನ್ನು ಭೋರ್ ಸಮೀಕರಣಕ್ಕೆ ಸರಿಹೊಂದಿಸಿ ಸಂಪೂರ್ಣ ಸಮರ್ಥನೆಯು 
ದೊರಕಿದಂತಾಗುತ್ತದೆ. 


68 


ಪರಮಾಣು ಮತ್ತು ಅದರ ರಚನೆ 


ಬಾನರ್ಶ್ರೇಣಿಯಲ್ಲದೆ, ಲೈಮಾನ್ ಪಾಷನ್ (Lyman , Paschen) ಎಂಬ 
ಹೆಸರಿನಶ್ರೇಣಿಗಳಿಗೂ ಭೋರ್‌ ಸಮೀಕರಣಕ್ಕೂ ಸಂಪೂರ್ಣ ಹೊಂದಾಣಿಕೆಯು 
ಕಂಡುಬರುತ್ತದೆ. 


2 


ಲೈಮಾನ್ ಶ್ರೇಣಿಗೆ = R - n = 2, 3,... (3€25 ) 
ಪಾಷನ್ ಶ್ರೇಣಿಯ ರೇಖೆಗಳಿಗೆ 
, - R ( 

n = 4,5,...(3- 26) 
ಇದರ ವಿವರಣೆಗಳಿಗೆಲ್ಲ ಚಿತ್ರ 3 . 7 (a ) ಮತ್ತು (b) ಗಳಲ್ಲಿ ರೇಖೆಗಳ ಮೂಲಕ 
ಅರ್ಥವು ಸಿಕ್ಕುತ್ತದೆ. 

ಇದರಿಂದ ಭೋರ್ ವಿಜ್ಞಾನಿಯ ಹೊಸ ತತ್ತ್ವ ಪ್ರತಿಪಾದನೆಗೆ ಅತಿಮುಖ್ಯ 
ವಾದ ಸಮರ್ಥನೆಯು ವರ್ಣಪಟಲಗಳ ಸಮೀಕ್ಷೆಯಿಂದ ದೊರಕಿದಂತಾಯಿತು. 
ಅಂದಮೇಲೆತಾದ ಮೂಲಭೂತವಾದ ಕ್ಯಾಂಟಂ ನಿಯಮಗಳಿಗೆ ಸಂಪೂರ್ಣ 
ಬೆಂಬಲ ಬಂದಂತಾಯಿತು, ಭೋರ್ ತತ್ಯಕ್ಕೆ ಇದೊಂದು ಕಿರೀಟವೆಂದು ಹೇಳ 
ಬಹುದು. 

ಜಲಜನಕದ ಪರಮಾಣುವಿಗೆ ಸಂಬಂಧಪಟ್ಟ ನಿಯಮಗಳನ್ನು ಜಲಜನಕ 
ಸಮಾನ ( hydrogen -like ) ನಾದ ಪರಮಾಣುಗಳಿಗೂ ಅನ್ವಯಿಸಿ ನೋಡಿದನು. 
ಹೀಲಿಯಂ ಪರಮಾಣುವಿನಲ್ಲಿ ಕೇ೦ದ್ರ ದ ಧನವಿದ್ಯುತ್ ಪ್ರಮಾಣ = + 2 e, 
ಇದರ ಸುತ್ತಲೂ ಎರಡು ಎಲೆಕ್ಟ್ರಾನ್‌ಗಳು ಸುತ್ತಬೇಕು. ಆದರೆ , ಯಾವುದೇ 
ಕಾರಣದಿಂದ ಒಂದು ಎಲೆಕ್ಟ್ರಾನ್ ಹೊರದೂಡಲ್ಪಟ್ಟರೆ, ಅದರಲ್ಲಿ ಒಂದೇ ಎಲೆಕ್ಟ್ರಾನ್ 
ಉಳಿಯುತ್ತದೆ. ಇದನ್ನು ಎಲೆಕ್ಟ್ರಾನ್ ಕಳೆದುಕೊಂಡ (Singly ionised ) 
ಹೀಲಿಯಂ ಪರಮಾಣುವೆಂದು ಹೆಸರಿಟ್ಟರೆ, ಜಲಜನಕದ ಪರಮಾಣುವಿಗೂ ಇದಕ್ಕೂ 
ಸಾಮ್ಯವು ಬರುತ್ತದೆ. ಒಂದೇ ಒಂದು ವ್ಯತ್ಯಾಸವೇನೆಂದರೆ, ಕೇಂದ್ರದ ಧನವಿದ್ಯುತ್ 
+ eಗೆ ಬದಲಾಗಿ + 2e ಇದೆ. 2 ಎಂಬುದನ್ನು Z ಎಂಬ ಪರಮಾಣುಸಂಖ್ಯೆ 
ಯಾಗಿಟ್ಟುಕೊಂಡರೆ, ನಾವು ಈಗಾಗಲೇ ನಿಷ್ಪತ್ತಿ ಮಾಡಿರುವ ಸಮೀಕರಣಗಳನ್ನು 
ಸ್ವಲ್ಪ ಬದಲಾಯಿಸಬೇಕಾಗುತ್ತದೆ. 

mp4 Ze ? 


- 


- 


- 


ಆಗಿ, 


a2 


n2h2 


4 


.42m . Ze 


ಮತ್ತು Wwn = 


- 2n² m Z3 e4: 
- - 

n > h 


ಪರಮಾಣುರಚನೆಯ ಆಕೃತಿಯ ವಿವಿಧ ರೂಪರೇಖೆಗಳು 


69 


2n² m ZP e4 1 

( 3 . 27) 
- h3 C n n 
ಈ ಮಾರ್ಪಾಡು ಮಾಡಿದ ಸಮೀಕರಣಗಳಲ್ಲಿ 7 = 2 ಎಂದು ಇಟ್ಟುಕೊಂಡರೆ, 
ಒಂದೇ ಒಂದು ಎಲೆಕ್ಟ್ರಾನ್ ಹೊಂದಿರುವ ಹೀಲಿಯಂ ಪರಮಾಣುವಿಗೆ ಅನ್ವಯ 
ವಾಗುತ್ತವೆ. ಹೀಗೆ ಮಾಡಿ, ಅದರ ವರ್ಣಪಟಲದ ರೇಖೆಗಳ ತರಂಗದೂರಗಳನ್ನು 
ಕಂಡುಹಿಡಿದು ಪ್ರಯೋಗಗಳಲ್ಲಿ ಗೊತ್ತಾದ ಮೌಲ್ಯಗಳಿಗೆ ಹೋಲಿಸಿದರೆ, ಸಂಪೂರ್ಣ 
ಸಮರ್ಥನೆಯು ಕಂಡುಬಂದಿತು, 
* ಹೀಗಾಗಿ, ಭೋರ್ ತತ್ಯಕ್ಕೆ ಹೆಚ್ಚಿನ ವ್ಯಾಪ್ತಿಯು ಬಂದು ಅದರ ಮಹತ್ತ್ವವು 
ವೃದ್ಧಿಯಾಗುವುದಕ್ಕೆ ಕಾರಣವಾಯಿತು. 


3.6 ಭೋರ್ ಪರಮಾಣುವಿನ ಆಕೃತಿಯಲ್ಲಿ ಕೆಲವು ನ್ಯೂನತೆಗಳು 

ಇದುವರೆಗೂ ತಿಳಿಸಲಾದ ಹಲವು ಅಂಶಗಳಿಂದ ಭೋರ್‌ ಮಾಡಿ ತೋರಿಸಿದ 
ಪರಮಾಣುವಿನ ಆಕೃತಿಗೆ ಪ್ರಯೋಗಗಳ ಸಮರ್ಥನೆ ದೊರೆತಂತಾಯಿತು. ಆದರೂ , 
ಇನ್ನೂ ಕೆಲವು ಸೂಕ್ಷ್ಮ ಪ್ರಯೋಗಗಳನ್ನು ಮಾಡಿದುದರ ಫಲವಾಗಿ ವರ್ಣಪಟಲ 
ರೇಖೆಗಳಲ್ಲಿ ಸೂಕ್ಷ್ಮ ರಚನೆಗಳಿರುವಂತೆಗೋಚರವಾಯಿತು. ಅಂದರೆ, ಒಂದೊಂದು 
ಪ್ರಕಾಶಮಾನವಾದ ಪ್ರಧಾನರೇಖೆಯ ಸಮೀಪದಲ್ಲಿ ಹಲವು ಮಂಕಾದ ರೇಖೆಗಳು 
ಕಂಡುಬಂದುವು. ಜಲಜನಕವನ್ನೇ ಉದಾಹರಣೆಗೆ ತೆಗೆದುಕೊಂಡರೆ ಅದರ 
ಪ್ರಧಾನರೇಖೆಯೊಂದಿಗೆ ಕೆಲವು ಅಂಗರೇಖೆ (Components ) ಗಳು ಜೊತೆಯಲ್ಲಿರು 
ವುದು ಗೊತ್ತಾಯಿತು. ಇವುಗಳ ಕಾರಣವನ್ನು ಕಂಡುಹಿಡಿಯಲು ಸಾನರ್‌ಫೆಲ್ 
( Sommerfeld ) ಎಂಬ ಜರ್ಮನ್ ಶಾಸ್ತ್ರಜ್ಞನು ಬೋರ್‌ ಆಕೃತಿಯಲ್ಲಿ ಸ್ವಲ್ಪ 
ಬದಲಾವಣೆಗಳನ್ನು ಸೂಚಿಸಿದನು. ಇದರಲ್ಲಿ ಮುಖ್ಯವಾದವು ಎರಡು ಸಲಹೆಗಳು, 
(i) ಭೋರ್ ಭಾವಿಸಿದ್ದ ವರ್ತುಲ ಪಥಗಳಿಗೆ ಬದಲಾಗಿ ಎಲೆಕ್ಟ್ರಾನ್ 

ಸುತ್ತುವ ಪಥವು ದೀರ್ಘ ವೃ ತ ದ ( elliptic ) ಆಕೃತಿಯಾಗಿರ 
ಬಹುದೆಂಬುದು ಒಂದು ಸೂಚನೆ. ಇದಕ್ಕೆ ಭೂಮಿ ಮತ್ತು ಇತರ 
ಗ್ರಹಗಳು ಸೂರ್ಯನ ಸುತ್ತಲೂ ಸುತ್ತುವ ಪಥಗಳು ದೀರ್ಘವೃತ್ತಗಳೇ 
ಆಗಿರುವ ಸಾಮ್ಯವನ್ನು ತೋರಿಸಿದನು. 


ಚಿತ್ರ 3€8 


70 


ಪರಮಾಣು ಮತ್ತು ಅದರ ರಚನೆ 


ಇದಕ್ಕೆ ಅನುಗುಣವಾಗಿ ಪಥಕ್ಕೆ ಒಂದೇ ಒಂದು ಕ್ಯಾಂಟಂ | 
ಸಂಖ್ಯೆ ( m ) ಗೆ ಬದಲಾಗಿ ಎರಡು ಸಂಖ್ಯೆಗಳನ್ನು ( 1 ಮತ್ತು 1 ). 
ಇರಬೇಕಾಗಿ ಬಂದಿತು. ಒಂದು ವೃತ್ತಕ್ಕೆ ಬದಲಾಗಿ ಹೆಚ್ಚು ಅಸಮ 
ವೃತ್ತಗಳಿರುವ ಸಾಧ್ಯತೆಯು ಇದರಲ್ಲಿ ಅಡಗಿದೆ. ಈ ಪಥಗಳಲ್ಲಿ ಸುತ್ತು 
ನಾಗ ಶಕ್ತಿಯ ಪ್ರಮಾಣಗಳು ಸ್ವಲ್ಪ ಸ್ವಲ್ಪ ಬದಲಾವಣೆಗಳನ್ನು 
ಹೊಂದುವ ಅವಕಾಶವಿದ್ದು ಆ ಕಾರಣದಿಂದಲೇ , ಹಲವು ಸಮೀಪವರ್ತಿ 
ಯಾದ ವರ್ಣಪಟಲ ರೇಖೆಗಳಿಗೆ ಅರ್ಥ ಬರುತ್ತದೆ. 


ಮತ್ತೊಂದು ಸೂಚನೆಯ ಪ್ರಕಾರ, ಎಲೆಕ್ಟ್ರಾನ್ ಕಣವು ದೀರ್ಘ 
ನೃತ್ಯದ ಪಥದಲ್ಲಿ ತಿರುಗುವಾಗ ವೇಗಗಳ ಪ್ರಮಾಣಗಳು ಒಂದೇ 

ಇರದೆ ಬದಲಾವಣೆ ಆಗುತ್ತವೆ. ಸಾಪೇಕ್ಷ ತತ್ಯದ ಪ್ರಕಾರ ಈ 
* ವೇಗಗಳ ಬದಲಾವಣೆಗಳಿಂದ ಅವುಗಳಿಗೆ ಅನುಗುಣವಾಗಿ ಜಡಾಂಶ 
( m ) ದ ಪ್ರಮಾಣಗಳೂ ಒಂದೇ ಆಗಿರಲು ಸಾಧ್ಯವಿಲ್ಲ. 


ಈ ಎರಡು ಮಾರ್ಪಾಡುಗಳನ್ನು ಅನ್ವಯಿಸಿ ಸಾಮರ್‌ಫೆಲ್ ವಿಜ್ಞಾನಿಯು 
ಕೆಲವು ಹೊಸ ನಿಬಂಧನೆಗಳನ್ನು ಕಲ್ಪಿಸಿ, H ರೇಖೆಗೆ 3 ಅಂಗಗಳಿಗೆ ಅವಕಾಶವಿರು 
ವುದನ್ನು ತೋರಿಸಿದನು. ವಾಸ್ತವವಾಗಿ H ಗೆ 5 ಅಂಗಗಳಿರುವುದರಿಂದ, ಸಾಮರ್‌ 
ಫೆಲ್ಗೆ ಸಂಪೂರ್ಣವಾಗಿ ಈ ಸಮರ್ಪಕವಾದ ಸಮರ್ಥನೆಯು ದೊರತಂತಾಗಲಿಲ್ಲ . 
ಇದೂ ಅಲ್ಲದೆ, ಪ್ರಬಲವಾದ ಕಾಂತಕ್ಷೇತ್ರಕ್ಕೆ ಒಳಗಾದರೆ ವರ್ಣಪಟಲರೇಖೆಗಳು 
ವಿಭಾಗಹೊಂದಿ ( Split ) ಸಂಯುಕ್ತ ರ ಚ ನೆ ಯ ನ್ನು ( multiplet structure ) 
ತೋರಿಸುತ್ತವೆಂದು ಜೀವನ್‌ (Zeeman) ವಿಜ್ಞಾನಿಯು ಪ್ರಯೋಗಗಳಿಂದ ತೋರಿ 
ಸಿದನು . ಇದೊಂದು ಅತಿಮುಖ್ಯದ ಘಟನೆಯಾಗಿ, ಪರಮಾಣುವಿನ ರಚನೆಯನ್ನು 
ಮತ್ತಷ್ಟು ಕ್ಲಿಷ್ಟ ಪಡಿಸಿತು. ಕಾಂತಕ್ಷೇತ್ರದ ಪ್ರಭಾವವನ್ನು ಜೀವನ್ ಪ್ರಕ್ರಿಯೆ 
( Zeeman effect ) ಯು ತೋರಿಸಿದಂತೆಯೇ , ವಿದ್ಯುತ್ ಕ್ಷೇತ್ರದ ಪ್ರಭಾವದಿಂದ 
ವರ್ಣಪಟಲ ರೇಖೆಗಳ ಸೇರ್ಪಡೆಗೆ ಸಾರ್ಕ್ ಪ್ರಕ್ರಿಯೆ (Stark effect ) ಯು 
ಮತ್ತೊಂದು ತೊಡಕನ್ನು ತಂದೊಡ್ಡಿತು. 


ಈ ರೀತಿಯಾಗಿ ಹಲವಾರು ಸೂಕ್ಷ್ಮ ಪ್ರಯೋಗಗಳ ಫಲಿತಾಂಶಗಳಿಗೆ ಸಮಾ 
ಧಾನ ಕೊಡಬೇಕಾದರೆ, ಭೋರ್‌ ಪ್ರತಿಪಾದಿಸಿದ ಸರಳ ತತ್ತ್ವವು ವಿಫಲವಾಯಿತು. 
ಅದಕ್ಕೆ ಸೂಕ್ತ ಮಾರ್ಪಾಡುಗಳನ್ನು ಸೂಚಿಸಿ, ಎಲ್ಲ ವಿಧದಲ್ಲಿಯೂ ಸಮರ್ಪಕವಾಗಿರುವ 
ಪರಮಾಣುವಿನ ಆಕೃತಿಯನ್ನು ಕಲ್ಪಿಸಲು ನಿರಂತರವಾಗಿ ಸಂಶೋಧನೆಗಳು ನಡೆದವು. 
ಇವುಗಳ ಫಲವಾಗಿ ಉದ್ಭವಿಸಿದ ಆಕೃತಿಗೆ ಸದಿಶ ಪರಮಾಣುವಿನ ಆಕೃತಿ 
(vector atom model ) ಯೆಂದು ಹೆಸರಾಯಿತು. ಇದರ ರೂಪರೇಖೆಗಳನ್ನು ಈಗ 
ವಿಮರ್ಶಿಸಬೇಕು, 


ಪರಮಾಣುರಚನೆಯ ಆಕೃತಿಯ ವಿವಿಧ ರೂಪರೇಖೆಗಳು 


3 . 7 ಸದಿಶ ಪರಮಾಣುವಿನ ಆಕೃತಿ ( Vector atom model) 

ಹಲವಾರು ಎಲೆಕ್ಟ್ರಾನ್ ಕಣಗಳು ಇರುವ ಪರಮಾಣುಗಳಲ್ಲಿ ಅವುಗಳ ಸ್ಥಾನ 
ನಿರ್ದೇಶನ ಮಾಡಬೇಕಾದರೆ, ಹೊಸಮಾದರಿಯ ಆಕೃತಿಯನ್ನೇ ರಚಿಸಬೇಕಾಗು 
ಇದೆ. ಹಲವಾರು ವಿಜ್ಞಾನಿಗಳ ಪರಿಶ್ರಮದಿಂದ ಈ ಆಕೃತಿಯ ಕಲ್ಪನೆಯು ರೂಪಿತ 
ವಾಗಿದೆ. ಇವರಲ್ಲಿ ಗೌಸ್‌ಮಿಟ್‌ , ಪಾಲಿ, ಸೈರ್ನ್, ಗಲ್ಫಾಕ್ ( Gousmidt , 
Pauli , Stern , Gerlack ) ಗಳನ್ನು ಮುಖ್ಯವಾಗಿ ಗುರುತಿಸಬಹುದು. 

ಈ ಆಕೃತಿಯಲ್ಲಿ ಹೊಸದಾಗಿ ಅಳವಡಿಸಿರುವ ಮುಖ್ಯ ಅಂಶಗಳು ಎರಡು : 
(i) ಕ್ಯಾಂಟಂ ತತ್ತ್ವವನ್ನು ಎಲೆಕ್ಟ್ರಾನ್ ಸುತ್ತುವ ಪಥಗಳ ದಿಕ್ ನಿರ್ದೆ 

ಶನಕ್ಕೆ ಅನ್ವಯಿಸುವುದು (Spatial quantisation). 
( ii ) ಭ್ರಮಣ ಮಾಡುವ ಎಲೆಕ್ಟ್ರಾನ್ ( spinning electron). 
ಈ ಎರಡು ಅಂಶಗಳನ್ನು ಈಗ ವಿಶದವಾಗಿ ವಿವರಿಸಬಹುದು. 

ಭೋರ್, ಸಾಮರ್‌ಫೆಲ್‌ ಕಲ್ಪನೆಗಳಿಗೆ ಒಳಗಾದ ಎಲೆಕ್ಟ್ರಾನ್ ತಿರುಗುವ 
ಪಥಗಳು, ಗಾತ್ರ ಮತ್ತು ಆಕಾರಗಳ ವಿಷಯದಲ್ಲಿ ಮಾತ್ರ ನಿರ್ದೇಶಿಸಲ್ಪಟ್ಟಿದ್ದು ವು. 
ಮೂರು ಪರಿಮಾಣಗಳ ಆವರಣ (space) ದಲ್ಲಿ ಈ ಪದಗಳನ್ನು ನಿರ್ದೇಶನ 
ಮಾಡುವಾಗ, ಅವುಗಳು ಯಾವ ದಿಕ್ಕಿನಕಡೆಗೆ ಅಭಿಮುಖವಾಗಿ ಇರುತ್ತವೆಂಬುದನ್ನು 
ವೀಕ್ಷಿಸುವುದು ಅವಶ್ಯವಾದುದು . ಈ ದಿಕ್ಕುಗಳು ಹಲವಾರು ಓರಣಗಳನ್ನು 
( orientations ) ಹೊಂದಿರಬಹುದಾದರೂ , ಅವುಗಳು ವಾಸ್ತವವಾಗಿ ತಿರುಗ 
ಬಹುದಾದ ದಿಕ್ಕುಗಳನ್ನು ಕ್ವಾಂಟಂ ನಿಬಂಧನೆಗಳಿಗೆ ಅನುಗುಣವಾಗಿ ನಿರ್ದೆಶಿಸುವ 
ಆವಶ್ಯಕತೆಯು ಕಂಡುಬಂದಿದೆ. ಯಾವುದಾದರೂ ಒಂದು ಬಾಹ್ಯ ಬಲದ ಕ್ಷೇತ್ರದ 
( external field of force ) ದಿಕ್ಕನ್ನು ಆಧಾರವಾಗಿಟ್ಟುಕೊಂಡು ಅದಕ್ಕೂ 
ವಾಸ್ತವದಿಕ್ಕಿಗೂ ಇರುವ ಅಂತರವನ್ನು ಸೂಚಿಸಬೇಕು. ಅಂದರೆ, ಪಥಗಳ ದಿಕ್ 
ನಿರ್ದೇಶನಕ್ಕೆ ಮಾತ್ರವಲ್ಲದೆ ಅವುಗಳನ್ನು ಒಂದು ಗೊತ್ತಾದ ಕ್ಷೇತ್ರದ ದಿಕ್ಕಿನಲ್ಲಿ 
ಪ್ರಲಂಬಿಸಿ ( projections) ಆ ಪ್ರಲಂಬನಗಳನ್ನು ಕೂಡ ಕ್ಯಾಂಟಂ ನಿಬಂಧನೆ 
ಗಳಿಗೆ ಒಳಗಾಗಿಸಬೇಕು. ಒಟ್ಟಿನಲ್ಲಿ ಹೇಳುವುದಾದರೆ, ಎಲೆಕ್ಟ್ರಾನ್ ತಿರುಗುವ 
ಪಥಗಳನ್ನು ಸದಿಶ ಪಥಗಳಂತೆ ( vector orbits ) ಗಣನೆಗೆ ತಂದುಕೊಳ್ಳಬೇಕು. 
ಹೀಗೆ ಮಾಡುವುದರಿಂದ ಜಿ ಮ ನ ಪ್ರಕ್ರಿಯೆ ( Zeeman effect ) ಯಲ್ಲಿ 
ಉದ್ಭವಿಸುವ ಕಾಂತಕ್ಷೇತ್ರದ ಪ್ರಭಾವಗಳನ್ನು ವಿಶ್ಲೇಷಿಸಲು ಸಾಧ್ಯವಾಗುತ್ತದೆ, 

ವರ್ಣಪಟಲದ ರೇಖೆಗಳ ಸಂಯುಕ್ತ ರಚನೆ ( multiplet structure) ಗೆ 
ಕಾರಣವನ್ನು ತಿಳಿಯಬೇಕಾದರೆ, ಎಲೆಕ್ಟ್ರಾನ್ ಕಣವು ಕೇಂದ್ರದ ಸುತ್ತ ಒಂದು 
ನಿರ್ದಿಷ್ಟ ಪಥದಲ್ಲಿ ಸುತ್ತುವುದಲ್ಲದೆ, ತನ್ನ ಅಕ್ಷದ ಸುತ್ತಲೂ ಭ್ರಮಣ ಮಾಡು 
ತಿರುವಂತೆ ( spinning about its axis ) ಭಾವಿಸಬೇಕೆಂದು 1925 ರಲ್ಲಿ ಗೌಸ್ 


72 


ಪರಮಾಣು ಮತ್ತು ಅದರ ರಚನೆ 
ಮಿಟ್ ಮತ್ತು ಊಹೈನ್ಬೆ ಕ್ ವಿಜ್ಞಾನಿಗಳು ( GouSmidt and Uhlenbeck ) 
ತಮ್ಮ ತತ್ತ್ವವನ್ನು ಪ್ರತಿಪಾದಿಸಿದರು. ಭೂ ಮಿ ಯು ಸೂರ್ಯ ಸುತ್ತಲೂ 
ಪಥದಲ್ಲಿ ತಿರುಗುವುದರ ಜೊತೆಗೆ ತನ್ನ ಅಕ್ಷದ ಸುತಲೂ 24 ಘಂಟೆಗಳಿಗೆ ಒಂಡಾವರ್ತಿ 
ಭ್ರಮಣಮಾಡುವುದನ್ನೂ ಹೋಲಿಕೆಯಾಗಿ ತೆಗೆದುಕೊಳ್ಳಬಹುದು, 

- ಈ ಹೊಸ ಅಂಶಗಳನ್ನು ಸೇರಿಸುವುದರಿಂದ, ಎಲೆಕ್ಟ್ರಾನ್ ಕಣದ ಚಲನ 
ಪ್ರಮಾಣ ( momenta ) ಗಳಲ್ಲಿ ಉಂಟಾಗುವ ವಿವಿಧ ಭೇದಗಳನ್ನು ಗಮನಿಸ 
ಬೇಕಾಗುತ್ತದೆ, ಪರಮಾಣುವಿನ ಕೋನಮಾಪಿತ ಚಲನ ಪ್ರಮಾಣ ( angular 
momentum ) ದಲ್ಲಿ ಎರಡು ಅಂಗಗಳಿರುತ್ತವೆ. ಮೊದಲನೆಯದು, ಪಥದಲ್ಲಿ ಸುತ್ತು 
ವುದರಿಂದ ಉ – ' ವಾ ಗುವ ಚಲನ ಸರಿಮಾಣ (orbital momentum ) ; 
ಮತ್ತೊಂದು , ಭ್ರಮಣ ಚಲನದಿಂದ ಉಂಟಾಗುವ ಪರಿಮಾಣ ( momentum 
due to spin ) - ಇವೆರಡನ್ನೂ ಪ್ರತ್ಯೇಕವಾಗಿ ನಿರ್ದೆಶಿಸಲು, ಕ್ವಾಂಟಂ ತತ್ತ್ವದ 
ಪ್ರಕಾರ ಎರಡು ಕ್ವಾಂಟಂ ಸಂಖ್ಯೆಗಳು ಬೇಕಾಗುತ್ತವೆ. ಈ ಎರಡು ವಿಧವಾದ 
ಚಲನಗಳನ್ನೂ ಸದಿಶ ( vectors ) ಗಳನ್ನಾಗಿ ಭಾವಿಸಬೇಕು. 

ಎಲೆಕ್ಟ್ರಾನ್ ಕಣವು ಕೇವಲ ಕಣದಂತೆ ವರ್ತಿಸುವುದರ ಜೊತೆಗೆ, ಅದರಲ್ಲಿ 
ಇರುವ ವಿದ್ಯುನ್ಮಾನವು ( electric charge ) ಸುತ್ತುವುದರ ಪರಿಣಾಮವಾಗಿ, ಒಂದು 
ಕಾಂತೀಯ ಭವ ಣ ಸಾಮರ್ಥ್ಯ ( magnetic moment ) ವನ್ನು ಅನ್ವಯಿಸಿ 
ಅದರ ಎರಡು ಅಂಶಗಳನ್ನೂ ಕೂಡ ಪ್ರತ್ಯೇಕವಾಗಿ ಕ್ಯಾಂಟಂ ನಿಬಂಧನೆಗಳಿಗೆ 
ಅನುಸಾರವಾಗಿ ನಿಯಮಿತವಾಗುವಂತೆ ತಿಳಿಯಬೇಕಾಗುತ್ತದೆ. ಈ ನಿರ್ದೆಶನಕ್ಕೆ 
ಹೊಸ ಕ್ಯಾಂಟಂ ಸಂಖ್ಯೆಗಳು ( magnetic quantum numbers ) ಬೇಕಾಗು 
ಇದೆ. 
* ಈ ಎಲ್ಲ ಅಂಶಗಳನ್ನೂ ಒಟ್ಟುಗೂಡಿಸಿದರೆ ಬರುವ ಆಕೃತಿಯು ಸದಿಶ ಪರ 
ಮಾಣು ಆಕೃತಿ ( vector atom model ) ಎಂಬ ಹೆಸರನ್ನು ಪಡೆದಿರುತ್ತದೆ. 
ಇದರಲ್ಲಿ ಉಪಯೋಗಿಸಲಾಗುವ ಎಲ್ಲ ಅಂಗಗಳೂ ಸದಿಶಗಳಂತೆ ವರ್ತಿಸುವುದರಿಂದ 
ಅವುಗಳಿಗೆ ಒಂದು ಗೊತ್ತಾದ ಪ್ರಮಾಣ ಮತ್ತು ನಿರ್ದಿಷ್ಟ ದಿಕ್ಕು ಎಂಬ ಎರಡು 
ಅಂಗಗಳೂ ಇರುತ್ತವೆ. ಈ ಕಲ್ಪನೆಗೆ ಬೇಕಾದ ಮುಖ್ಯ ಕ್ಯಾಂಟಂ ಸಂಖ್ಯೆಗಳನ್ನು 
( quantum numbers ) ಕೆಳಗೆ ಸೂಚಿಸಲಾಗಿದೆ, 


3 .8 ಸದಿಶ ಆಕೃತಿಗೆ ಅವಶ್ಯವಾದ ಕ್ಯಾಂಟಂ ಸಂಖ್ಯೆ ಗಳ ನಿರೂಪಣೆ 

( Quantum numbers associated with the vector 
atom model) 

ಸಂಪೂರ್ಣ ನಿರ್ದೇಶನಕ್ಕೆ ಏಳು ಸಂಖ್ಯೆಗಳು ಬೇಕಾಗುತ್ತವೆ. ಒಂದೊಂದು 
ಎಲೆಕ್ಟ್ರಾನ್ ಕಣಕ್ಕೂ ಈ ಸಂಖ್ಯೆಗಳು ಅನ್ವಯಿಸುತ್ತವೆ. ಅವುಗಳ ಮೌಲ್ಯಗಳು 
ಕ್ವಾಂಟಂ ತತ್ತ್ವಕ್ಕೆ ಬದ್ಧವಾಗಿರುತ್ತವೆ. 


ಪರಮಾಣುರಚನೆಯ ಆಕೃತಿಯ ವಿವಿಧ ರೂಪರೇಖೆಗಳು 


73 


(1 ) ತ ಕ್ಯಾಂಟಂ ಸ೦ಖ್ಯೆ (total quantum number ) ... n 

ಭೋರ್- ಸಾಮರ್‌ಫೆಲ್ ಪ್ರಮೇಯಗಳಿಗೆ ಅನುಗುಣವಾಗಿ ಇದು 

ಪೂರ್ಣಾಂಕವಾಗಿರುತ್ತದೆ. ಆದ್ದರಿಂದ ಇದರ ಮೌಲ್ಯಗಳು : 1, 2 , 3, 
( 2) ಪಥದ ಕ್ಯಾಂಟಂ ಸಂಖ್ಯೆ, ( orbital quantum number) ... | 

ಇದರ ಮೌಲ್ಯಗಳು 0 , 1 , 2 , 3 , .... (n 1) ಆಗಿರಬೇಕು, 
- ಅಂದರೆ, n = 1 , - 1 = 0 

_ n – 2 , - 1 = 0 , 1 
n = 3 , _ 1 - 0 , 1 , 2 

ಇತ್ಯಾದಿ 
ಪಥದ ಕ್ಯಾಂಟಂ ಸಂಖ್ಯೆ 1 ಆದರೆ ಅದರ ಚಲನಪ್ರಮಾಣವು 


- 


ih . 


> - - ಆಗಿರಬೇಕು. 
( 3) ಭ್ರಮಣ ಕ್ಯಾಂಟಂ ಸಂಖ್ಯೆ (spin quantum number ) ... S 
S = ಆಗಿದ್ದು ಇದರ ಚಲನ ಪ್ರಮಾಣ 

sh 1 h 

- Ps = = = 2 2 
(4) ಮೊತ್ತ ಕೋನವಾಸಿತ ಕ್ಯಾಂಟಂ ಸಂಖ್ಯೆ ) 

(total angular quantum number ) 
1 ಮತ್ತು s ಗಳನ್ನು ಸದಿಶ ರೀತಿಯಲ್ಲಿ (Vectorially ) ಒಟ್ಟು ಗೂಡಿ 
ಸಿದರೆ ] ಬರುತ್ತದೆ. 
ಮೊತ್ತ ಕೋನವಾಸಿತ ಚಲನ ಸರಿಮಾಣ 


_ 


jh 


( 5 ) 


* = } } - - ... j = 1 + 1 
ಪರಮಾಣುವನ್ನು ಕಾಂತಕ್ಷೇತ್ರದ ಪ್ರಭಾವಕ್ಕೆ ( magnetic field ) 
ಒಳಪಡಿಸದರೆ , ಪಥಗಳ ನಿರ್ದೆಶನಗಳೆಲ್ಲ ಬದಲಾವಣೆ ಹೊಂದಿ ಅವು 
ಗಳ ದಿಕ್ಕುಗಳೂ ಕೂಡ ಭಿನ್ನವಾಗುತ್ತವೆ. ಇದನ್ನು ಸೂಚಿಸಲು 
ಕಾ೦ತೀಯ ಪಥ ಕ್ವಾಂಟಂ ಸಂಖ್ಯೆ 
(magnetic orbital quantum number ) s * 
[ 1, (1 - 1), (1 - 2) ... 1 , 4, – 1 ,... ( - 1- 2) ( - 1 -1), - 1] 
ಅಂದರೆ, 1 = 1 ಆದರೆ , m ಗೆ ಮಿತಿಗಳು 1 , 5 , - 1 

1 = 2 ಆದರೆ , m ಗೆ ಮಿತಿಗಳು 2 , 1 , 0 - 1, - 2 
mi ನ ಒಂದೊಂದು ಮೌಲ್ಯವೂ ಒಂದೊಂದು ದಿಕ್ಕನ್ನು ನಿರ್ದೇಶನ 
ಮಾಡುತ್ತದೆಂದು ಭಾವಿಸಬೇಕು, 


74 


ಪರಮಾಣು ಮತ್ತು ಅದರ ರಚನೆ 


Y /²2 


ಚಿತ್ರ 3 . 9 


YI 


(6) ಕಾಂತೀಯ ಭ್ರಮಣ ಕ್ಯಾಂಟಂ ಸಂಖ್ಯೆ 

(magnetic spin quantum number ) 
ಇದಕ್ಕೆ ಇರಬಹುದಾದ ಮೌಲ್ಯಗಳು ಎರಡು 

mg = + * m = + 1 . 
( 7) ಕಾಂತೀಯ ಮೊತ್ತ ಕೋನವಾಸಿತ ಚಲನಪರಿಣಾಮು | 

(magnetic total angular momentum 

quantum number ) 
ಇದರ ಮೌಲ್ಯಗಳು + j ಇಂದ - j ವರೆಗೆ (0 ಬಿಟ್ಟು ). 
ಪ್ರಬಲ ಕಾಂತಕ್ಷೇತ್ರಗಳಲ್ಲಿ ಮಾತ್ರ m ಮತ್ತು m ಗಳು ಪ್ರಮುಖ ಪಾತ್ರವನ್ನು 
ವಹಿಸುತ್ತವೆ. 

ಒಂದು ಪರಮಾಣುವಿನಲ್ಲಿ ಹಲವಾರು ಎಲೆಕ್ಟ್ರಾನ್‌ಗಳಿದ್ದರೆ, ಒಂದೊಂದು 
ಎಲೆಕ್ಟ್ರಾನ್‌ಗೂ ಅನ್ವಯಿಸುವ ಮೇಲೆ ತಿಳಿಸಿರುವ ಕ್ವಾಂಟಂ ಸಂಖ್ಯೆಗಳನ್ನು ಕಂಡು 
ಹಿಡಿದು ಅವುಗಳ ಸದಿಶ ಮೊತ್ತವನ್ನು ಗೊತ್ತು ಮಾಡಬೇಕು. ಈ ಮೊತ್ತಗಳನ್ನು 
ಸೂಚಿಸಲು L , S , J... ಸಂಕೇತಗಳನ್ನು ಉಪಯೋಗಿಸುತ್ತಾರೆ. 

- ML = E m ; ML = 2 mg ... ಇತ್ಯಾದಿ, 


3 . 9 ಸೌಲಿ ನಿಯಮ ( Pauli's exclusion principle ) 

ಸದಿಶ ಪರಮಾಣು ಆಕೃತಿಯ ಅತಿಮುಖ್ಯವಾದ ಉಪಯೋಗವು ಪರಮಾಣು 
ವಿನಲ್ಲಿರುವ ವಿವಿಧ ಎಲೆಕ್ಟ್ರಾನ್‌ಗಳಿಗೆ ಸಂಬಂಧಪಟ್ಟಂತೆ ಅವುಗಳ ಸ್ಥಾನನಿರ್ದೆಶನ 
ಮತ್ತು ವಿನ್ಯಾಸಗಳನ್ನು ( electronic Configuration ) ನಿರ್ದೆಶಿಸುವುದೇ ಆಗಿದೆ. 
ಇದೂ ಅಲ್ಲದೆ, ವರ್ಣಪಟಲದ ರೇಖೆಗಳಿಗೆ ಸಂಬಂಧಪಟ್ಟ ಪ್ರಯೋಗಗಳ ಸಮರ್ಥನೆ 
ಯನ್ನು ಸಮರ್ಪಕವಾಗಿ ಕಾಣಬಹುದಾಗಿದೆ. ಈಗ ಎಲೆಕ್ಟ್ರಾನ್ ಗಳ ಸ್ಥಾನನಿರ್ದೆ 
ಶನವನ್ನು ಮೊದಲು ತೆಗೆದುಕೊಳ್ಳೋಣ. 


ಪರಮಾಣುರಚನೆಯ ಆಕೃತಿಯ ವಿವಿಧ ರೂಪರೇಖೆಗಳು 

ಬೆಗಳು 75 
ಎಲೆಕ್ಟ್ರಾನ್‌ಗಳ ಸ್ಥಾನಗಳನ್ನು ಗೊತ್ತು ಮಾಡುವ ಸಂದರ್ಭದಲ್ಲಿ ಪೌಲಿ 
ವಿಜ್ಞಾನಿಯು ಪ್ರತಿಪಾದಿಸಿರುವ ತತ್ತ್ವವನ್ನು ತಿಳಿಯುವುದು ಅತ್ಯವಶ್ಯವಾದುದು. 
ಈ ನಿಯಮವು ಹೀಗಿರುತ್ತದೆ : “ಸಂಪೂರ್ಣವಾಗಿ ನಿರ್ದೆಶಿಸಲ್ಪಟ್ಟ ಪರಮಾಣು 
ವಿನ ಒಂದೊಂದು ಸ್ಥಿತಿಯಲ್ಲಿಯೂ ಒಂದೇ ಒಂದು ಎಲೆಕ್ಟ್ರಾನ್ ಇರಲು ಸಾಧ್ಯ ? 
(Every completely defined quantum state in an atom can be 
Occupied by only one electron), ಅಥವಾ, ಯಾವುದೇ ಎರಡು ಎಲೆಕ್ಟ್ರಾನ್ 
ಗಳನ್ನು ತೆಗೆದುಕೊಂಡರೂ , ಅವುಗಳಿಗೆ ಅನ್ವಯಿಸುವ ಎಲ್ಲಾ ಕ್ಯಾಂಟಂ ಸಂಖ್ಯೆಗಳೂ 
ಒಂದೇ ಆಗಿರಲು ಸಾಧ್ಯವಾಗುವುದಿಲ್ಲ, 

ಈ ದೃಷ್ಟಿಯಿಂದ ಒಂದೊಂದು ಎಲೆಕ್ಟ್ರಾನ್‌ಗೂ ಒಂದು ವಿಶಿಷ್ಟ ರೂಪವು 
ಇರುತ್ತದೆ. ಇದನ್ನು ರೂಪಿಸುವಂತೆ ನಾವು ಮುಖ್ಯವಾದ 4 ಕ್ಯಾಂಟಂ ಸಂಖ್ಯೆಗಳನ್ನು 
ಆರಿಸಿಕೊಳ್ಳಬಹುದು. ಇವುಗಳು 7, 1, m1 ಮತ್ತು m ಆಗಿರಬಹುದು. 

ಈಗಾಗಲೇ ತಿಳಿಸಿರುವಂತೆ ಈ ಒಂದೊಂದು ಸಂಖ್ಯೆಗೂ ಇರಬಹುದಾದ 
ಮೌಲ್ಯಗಳ ಮಿತಿಗಳಿಗೆ ಅನುಗುಣವಾಗಿಯೂ ಪೌಲಿ ನಿಯಮಕ್ಕೆ ಬದ್ಧನಾಗಿಯೂ 
ಇರುವಂತೆ ಒಂದು ಕ್ರಮದಲ್ಲಿಹೋದಶಕದಲ್ಲಿ ಜಲಜನಕದಿಂದ ಹಿಡಿದು ಯುರೇನಿಯಂ 
ವರೆಗೆ ಆವರ್ತಕೋಷ್ಟಕ ( periodic table ) ದಲ್ಲಿರುವ ಎಲ್ಲ ವಸ್ತುಗಳ ಪರಮಾಣು 
ಗಳ ರಚನೆಗಳನ್ನೂ ಗೊತ್ತುಮಾಡಲು ಸಾಧ್ಯವಾಗುತ್ತದೆ. ಈ ರಚನೆಯು 
ಗೊತ್ತಾದಮೇಲೆ, ಅದಕ್ಕೆ ಅನುಗುಣವಾದ ರಾಸಾಯನಿಕ ಮತ್ತು ಭೌತಗುಣ 
ಗಳಲ್ಲಿ ಕಾಣಬಹುದಾದ ಸಾಧ್ಯತೆಗೂ ಕಾರಣಗಳನ್ನು ಕಂಡುಹಿಡಿಯಬಹುದು. 

* ಮೊತ್ತ ಮೊದಲು 1 , 1, m , ಮತ್ತು ಗ್ರಗಳ ವಿವಿಧ ಜೋಡಣೆಗಳನ್ನು ಒಂದು 
ಕ್ರಮವಾಗಿ ಅನುಸರಿಸಿದಲ್ಲಿ ಈ ಕೆಳಗೆ ತೋರಿಸಿರುವಂತೆ ಆಗುತ್ತದೆ. 

n = 1 ; 1 0 ; m - 0 ; m = 

_ n – 1 ; 1 - 0 ; i = 0 ; ms - - | 
ಪೌಲಿ ನಿಯಮದಂತೆ, n = 1 ಇರುವ ಎಲೆಕ್ಟ್ರಾನ್‌ಗಳ ಸಂಖ್ಯೆ ಎರಡಕ್ಕಿಂತ 
ಹೆಚ್ಚಾಗಿರಲು ಅವಕಾಶವಿಲ್ಲ . ಈ ಎರಡು ಎಲೆಕ್ಟ್ರಾನ್‌ಗಳೂ ಒಂದು ಗುಂಪು ( group ) 
ಅಥವಾ ಒಂದು ವಲಯದಲ್ಲಿರುವಂತೆ ಗೊತ್ತಾಗಿದೆ. ಈ ವಲಯಕ್ಕೆ K ವಲಯ 
( K shell ) ಎಂದು ಹೆಸರಿಡಲಾಗಿದೆ. 


ಒಂದೇ ಒಂದು ಎಲೆಕ್ಟ್ರಾನ್ ಇರುವ ಪರಮಾಣುವು ಜಲಜನಕನಾದುದರಿಂದ 
ಇದರ ಪರಮಾಣುವಿನಲ್ಲಿರುವ ಎಲೆಕ್ಟ್ರಾನ್ K ವಲಯದಲ್ಲಿದ್ದು ಅದನ್ನು ಗುರುತಿಸುವ 
ಕ್ಯಾಂಟಂ ಸಂಖ್ಯೆಗಳು ಹೀಗಿರಬೇಕು : 1 = 1, i = 0 , 11 = 0, n = + | 
ಅಥವಾ – , ಈ ವಲಯದಲ್ಲಿ ಎರಡು ಎಲೆಕ್ಟ್ರಾನ್‌ಗಳಿಗೆ ಮಾತ್ರ ಅವಕಾಶವಿರುವು 
ದರಿಂದ, ಈ ಜಲಜನಕದ ಪರಮಾಣುವಿನಲ್ಲಿ K ವಲಯದಲ್ಲಿ ಒಂದೇ ಎಲೆಕ್ಟ್ರಾನ್ 


76 


ಪರಮಾಣು ಮತ್ತು ಅದರ ರಚನೆ 


ಇದ್ದು ಇನ್ನೊಂದು ಸ್ಥಾನ ಖಾಲಿ ಇದೆ. ಅಂದರೆ , ಈ ವಲಯವು ಅಪೂರ್ಣ 
ವಾದುದು, ಈ ಅಂಶವು ರಾಸಾಯನಿಕ ಲಕ್ಷಣಗಳ ದೃಷ್ಟಿಯಿಂದ ಬಹಳ ಮುಖ್ಯ 
ವಾದುದು. ಇದನ್ನು ಮುಂದೆ ವಿವರಿಸಲಾಗುತ್ತದೆ, 1 = 0 ಇರುವ ಎಲೆಕ್ಟ್ರಾನ್‌ಗೆ 
S ಎಲೆಕ್ಟ್ರಾನ್ ಎಂದು ಹೆಸರು. ಇದನ್ನು ಸೂಚಿಸಲು ಜಲಜನಕದ ಪರಮಾಣುವಿನ 
ಎಲೆಕ್ಟ್ರಾನ್‌ಗೆ ಸಂಕೇತವು 1 s ಎಂದಿರುತ್ತದೆ, 
- ಹೀಲಿಯಂ ಪರಮಾಣುವಿನಲ್ಲಿ ಎರಡು ಎಲೆಕ್ಟ್ರಾನ್‌ಗಳಿವೆಯಾದ್ದರಿಂದ ಇವು 
ಗಳೆರಡು K ವಲಯದಲ್ಲಿನ ಎರಡು ಸ್ಥಾನಗಳನ್ನು ಭರ್ತಿಮಾಡುತ್ತವೆ. ಅಂದರೆ K 
ವಲಯವು ಪೂರ್ತಿಯಾಗಿ ಇದನ್ನು ಸೂಚಿಸಲು (1 se ) ಎಂದು ತೋರಿಸುತ್ತದೆ. 
ಇಲ್ಲಿ n = 1 ( K ವಲಯ ), s² ಎಂದರೆ x ವಲಯದಲ್ಲಿರಬೇಕಾದ 2s ಎಲೆಕ್ಟ್ರಾನ್ 
ಗಳೂ ತುಂಬಿ ಅದು ಭರ್ತಿಯಾಗಿದೆ ಎಂದು ಅರ್ಥ. ಭರ್ತಿಯಾದ ವಲಯಗಳನ್ನು 
ಹೊಂದಿರುವ ಪರಮಾಣುಗಳನ್ನು ಒಳಗೊಂಡಿರುವ ವಸ್ತುಗಳು ರಾಸಾಯನಿಕವಾಗಿ 
ಜಡಗುಣ ( Inert ) ವನ್ನು ಹೊಂದಿರುತ್ತವೆಂದು ತಿಳಿದುಬಂದಿದೆ . 


ಇನ್ನು 3 ಎಲೆಕ್ಟ್ರಾನ್‌ಗಳಿರುವ ಪರಮಾಣುವು ಲಿಥಿಯಂಗೆ ಸಂಬಂಧಪಟ್ಟದ್ದು 
( Li). ಇದರಲ್ಲಿ ಎರಡು ಎಲೆಕ್ಟ್ರಾನ್‌ಗಳು ಮೇಲೆ ತಿಳಿಸಿದಂತೆ K ವಲಯದಲ್ಲಿದ್ದು 
ಮೂರನೆಯದು ಇನ್ನೊಂದು ವಲಯಕ್ಕೆ ಹೋಗಬೇಕಾಗುತ್ತದೆ. ಅದರ ಕ್ಯಾಂಟಂ 
ಸಂಖ್ಯೆಗಳು n = 2 , 1 = 1 , mg = 0 m = + ಇರಬಹುದು . 


n = 2 ಎಂದು ಗುರುತಿಸಿರುವ ವಲಯಕ್ಕೆ 1 ವಲಯವೆಂದು ಹೆಸರು. ಈ 
ವಲಯದಲ್ಲಿ ಇರಬಹುದಾದ ಎಲೆಕ್ಟ್ರಾನ್‌ಗಳನ್ನು ನಿರ್ದೇಶಿಸಲು ಪೌಲಿ ನಿಯಮ 
ವನ್ನು ಅನುಸರಿಸಬಹುದು. ಅದರ ಪ್ರಕಾರ [ ವಲಯದ ರಚನೆ ಹೀಗಿರುತ್ತದೆ : 


I ವಲಯ 1 - 2. 
1 = 0, m = 0, ms + + ; 
1 = 0 , m = 0 , ms = -- 


ಎರಡು ' ' ಎಲೆಕ್ಟ್ರಾನ್‌ಗಳು. 


| 


mg 
ms 


+-| 


1 = 1 
1 = 1 
1 – 1 
1 – 1 
1 = 1 
1 = 1 


m ] = 0 
m = 0 
my - | 
m = 1 
m = - 1 
m = - 1 


-| 


ಎರಡು ' p ' ಎಲೆಕ್ಟ್ರಾನ್‌ಗಳು . 


mi 
mg 


-| 


ಪರಮಾಣುರಚನೆಯ ಆಕೃತಿಯ ವಿವಿಧ ರೂಪರೇಖೆಗಳು 


ಈ ರೀತಿಯಾಗಿ [ ವಲಯದಲ್ಲಿ ಎರಡು ಉಪವಲಯಗಳಿದ್ದು 

ಒಂದರಲ್ಲಿ 2 s ಎಲೆಕ್ಟ್ರಾನ್‌ಗಳು 
ಮತ್ತು ಇನ್ನೊಂದರಲ್ಲಿ 6 p ಎಲೆಕ್ಟ್ರಾನ್‌ಗಳು 

ಅಂತು ಒಟ್ಟು 8 ಎಲೆಕ್ಟ್ರಾನ್‌ಗಳು ಇರಲು ಸಾಧ್ಯವಿದೆ. 
ಲಿಥಿಯಂನಿಂದ ನಿಯಾನ್‌ವರೆಗೆ ಹೋದರೆ, 
I ವಲಯದ ಸ್ಥಾನಗಳೆಲ್ಲ ಕ್ರಮೇಣ ಭರ್ತಿಯಾಗಿ ನಿಯಾನ್‌ನಲ್ಲಿ L ವಲಯವು 
ಪೂರ್ಣಗೊಳ್ಳುತ್ತದೆ. 
ನಿಯಾನ್‌ನಲ್ಲಿ K ವಲಯದ 2 ಎಲೆಕ್ಟ್ರಾನ್‌ಗಳು 

I ವಲಯದ 8 ಎಲೆಕ್ಟ್ರಾನ್‌ಗಳು 
ಪೂರ್ತಿಯಾಗಿದ್ದು ಎರಡು ವಲಯಗಳು ಭರ್ತಿಯಾಗಿರುತ್ತವೆ. 

ಹೀಗಾಗಿ ನಿಯಾನ್ ಕೂಡ ಹೀಲಿಯಂನಂತೆ ಜಡವಸ್ತುವಿನ ಗುಂಪಿಗೆ ಸೇರು 
ತದೆ. ಇನ್ನು ಮುಂದೆ 11 ಎಲೆಕ್ಟ್ರಾನ್‌ಗಳಿರುವಸೋಡಿಯಂ ಪರಮಾಣುವನ್ನು ತೆಗೆದು 
ಕೊಂಡರೆ , 10 ಎಲೆಕ್ಟ್ರಾನ್‌ಗಳು K ಮತ್ತು L ವಲಯಗಳನ್ನು ಭರ್ತಿಮಾಡಿ ಉಳಿದ 
11ನೆಯ ಎಲೆಕ್ಟ್ರಾನ್ ಮುಂದಿನ ವಲಯವಾದ M ವಲಯದಲ್ಲಿರಬೇಕಾಗುತ್ತದೆ. 

M ವಲಯದಲ್ಲಿ n = 3 ಆಗುತ್ತದೆ. 

ಅದರಲ್ಲಿ 1 = 0 , 1 = 1, 1 = 2 ಇ ರು ನ ಉಪವಲಯಗಳನ್ನು ಭರ್ತಿ 
ಮಾಡುತ್ತ ಹೋದರೆ, ಅವುಗಳಲ್ಲಿ, 2 , 6 , 10 ಎಲೆಕ್ಟ್ರಾನ್‌ಗಳಿದ್ದು ಪೂರ್ತಿಯಾಗಲು 
18 ಎಲೆಕ್ಟ್ರಾನ್‌ಗಳು ಬೇಕಾಗುತ್ತದೆ. 

ಹೀಗಾಗಿ ಎಲ್ಲ ವಸ್ತುಗಳ ಪರಮಾಣುಗಳಲ್ಲಿರುವ ವಿವಿಧ ಎಲೆಕ್ಟ್ರಾನ್‌ಗಳಿಗೂ 
ಸ್ಥಾನವನ್ನು ಕಲ್ಪಿಸುತ್ತ ಹೋದರೆ ಅವುಗಳಲ್ಲಿ ಒಂದು ಗೊತ್ತಾದ ಕ್ರಮ ಮತ್ತು ಶಿಸ್ತು 
ಇರುವುದನ್ನು ಕಾಣುತ್ತೇವೆ, 
(1) ಅಂದರೆ , ವಿವಿಧ ಎಲೆಕ್ಟ್ರಾನ್‌ಗಳೆಲ್ಲವೂ ತಮ್ಮ ತಮ್ಮ ನಿರ್ದಿಷ್ಟ ಸ್ಥಾನ 

ಗಳನ್ನು ಗೊತ್ತಾದ ವಲಯಗಳಲ್ಲಿ ಹಂಚಿಕೊಂಡಿರುತ್ತವೆ, 
ಈ ಜೋಡಣೆಗಳಲ್ಲಿ ಬೇರೆ ಬೇರೆ ವಲಯಗಳಿರುತ್ತವೆ. ಇವುಗಳನ್ನು 
ಗುರುತಿಸಲು K , L , M , N , 0, P ಎಂಬ ಸಂಕೇತಗಳಿರುತ್ತವೆ. 
ಇವುಗಳಲ್ಲಿ ಮುಖ್ಯ ಭೇದವು ಮೊತ್ತ ಕ್ವಾಂಟಂ ಸಂಖ್ಯೆಯಾದ n ನಲ್ಲಿ 
ರುತ್ತದೆ, 


ಸುತ್ತ ಹೋದರೆ ಮಾಣುಗಳಲ್ಲಿರುವ ಎಲ್ಲ 


ಇರುವ 


ಪರಮಾಣು ಮತ್ತು ಅದರ ರಚನೆ 


( 3) 


ಒಂದೊಂದು ವಲಯದಲ್ಲಿಯೂ ಉ ಪ ವಲಯ (subshells ) ಗಳಿರು 
ಇವೆ. ಇವುಗಳಲ್ಲಿರುವ ಮುಖ್ಯ ಭೇದವು 1 ಸಂಖ್ಯೆಯಲ್ಲಿರುತ್ತದೆ. 
1 = 0 ಇದ್ದರೆ s 
1 = 1 
1 = 2 

4 
1 - 3 , f 


ಎಂಬ ಸಂಕೇತಗಳಿಂದ ಆಯಾ ಎಲೆಕ್ಟ್ರಾನ್‌ಗಳನ್ನು ಸೂಚಿಸಲಾಗು 


ಇದೆ. 


ಒಂದೊಂದು ಪ್ರಧಾನ ವಲಯದಲ್ಲಿರುವ ಎಲೆಕ್ಟ್ರಾನ್‌ಗಳ ಅತ್ಯಧಿಕ 
ಸಂಖ್ಯೆಯು ಆ ವಲಯದ ಕ್ಯಾಂಟಂ ಸಂಖ್ಯೆ ( 0) ಯನ್ನು ಅವಲಂಬಿಸಿರು 
ಇದೆ. ಪೌಲಿ ನಿಯಮವನ್ನು ಅನುಸರಿಸಿದರೆ , ಈ ಅತ್ಯುಚ್ಚ 
ಮಿತಿಯು 2n2 ಆಗುತ್ತದೆ, ಆದ್ದರಿಂದ ವಿವಿಧ ವಲಯಗಳಲ್ಲಿರ 
ಬಹುದಾದ ಎಲೆಕ್ಟ್ರಾನ್‌ಗಳ ಸಂಖ್ಯೆಯ ಉಚ್ಚ ಮಿತಿಯು ಕೆಳಗೆ 
ತೋರಿಸಿದಂತೆ ಇರುತ್ತದೆ, 


ವಲ ಯ 


ಇn 


ಎಲೆಕ್ಟ್ರಾನ್ ಗಳ ಸಂಖ್ಯೆ ಯ ಉಚ್ಚಮಿತಿ 

- 2n2 


( 5 ) ಸಾಮಾನ್ಯವಾಗಿ ಎಲೆಕ್ಟ್ರಾನ್‌ಗಳನ್ನು ವಲಯಗಳಲ್ಲಿ ಭರ್ತಿ ಮಾಡುತ್ತ 

ಹೋಗುವಾಗ, K ವಲಯದಿಂದ ಪ್ರಾರಂಭಮಾಡಿ, ಕ್ರಮವಾಗಿ 
ಮಿಕ್ಕ ವಲಯಗಳನ್ನು ತುಂಬುತ್ತ ಹೋಗಬೇಕಾದರೂ , ವಾಸ್ತವ 
ವಾಗಿ ನೋಡಿದಲ್ಲಿ ಈ ನಿಯಮವನ್ನು ಪ್ರಕೃತಿಯು ಕಟ್ಟು ನಿಟ್ಟಾಗಿ 
ಪಾಲಿಸಿಲ್ಲ , ರಾಸಾಯನಿಕ ಲಕ್ಷಣಗಳ ಹೊಂದುವಿಕೆಯ ಮತ್ತು ಇತರ 
ದೃಷ್ಟಿಗಳಿಂದಲೂ ಪರಿಶೀಲಿಸಿದಲ್ಲಿ ಒಂದು ವಲಯದಲ್ಲಿ ಕೆಲವು ಉಪ 


ಪರಮಾಣುರಚನೆಯ ಆಕೃತಿಯ ವಿವಿಧ ರೂಪರೇಖೆಗಳು 


ವಲಯಗಳನ್ನು ಖಾಲಿ ಇಟ್ಟು ಕೊಂಡು ಮುಂದಿನ ವಲಯಕ್ಕೆ ಹೋಗ 
ಬೇಕಾಗಿ ಬರುತ್ತದೆ, ಹೀಗಾದರೂ , ಪೌಲಿ ನಿಯಮಕ್ಕೆ ಚ್ಯುತಿ 

ಯಿಲ್ಲದಂತೆ ಇರುತ್ತದೆ, 
(6) ಈ ವಿವಿಧ ದೃಷ್ಟಿಗಳಿಂದ ರಚಿಸಲ್ಪಟ್ಟ ಪರಮಾಣುಗಳ ಆಕೃತಿಗಳನ್ನು 

ಆಧಾರವಾಗಿಟ್ಟುಕೊಂಡರೆ, ವಸ್ತುಗಳ ರಾಸಾಯನಿಕ ಮತ್ತು 
ಭೌತಗುಣಗಳಿಗೆ ಒಂದು ಹೊಸ ಅರ್ಥವನ್ನು ಕಲ್ಪಿಸಿ, ಅವುಗಳಿಗೂ 
ಪರಮಾಣುವಿನ ರಚನೆಗೂ ಇರುವ ನಿಕಟ ಸಂಬಂಧವನ್ನು ತೋರಿಸಿ 
ದಂತಾಗುತ್ತದೆ. ಇದೇ ಅಲ್ಲದೆ, ವರ್ಣಪಟಲಗಳ ರೇಖೆಗಳಿಗೆ 
ಸಂಬಂಧಪಟ್ಟ ಹಲವಾರು ಕ್ಲಿಷ್ಟ ಸಮಸ್ಯೆಗಳಿಗೂ ಸೂಕ್ತವಾದ 
ಪರಿಹಾರ ದೊರಕಿದಂತಾಗುತ್ತದೆ. ಇವು ಅತಿಮುಖ್ಯ ವಿಷಯ 
ಗಳಾದುದರಿಂದ ಅವುಗಳನ್ನು ಮುಂದಿನ ಅಧ್ಯಾಯಗಳಲ್ಲಿ ವಿಶದ 
ಪಡಿಸಲಾಗಿದೆ. 


3 .10 ತರಂಗಚಲನೆಯ ಪರಮಾಣುವಿನ ಆಕೃತಿ 

(Wave - Mechanical atom model) 
ಸದಿಶ ಪರಮಾಣುವಿನ ಆಕೃತಿಯ ಸಹಾಯದಿಂದ ಹಲವಾರು ತೊಡಕುಗಳು 
ಪರಿಹಾರ ಹೊಂದುವುದರ ಮೂಲಕ ಪ್ರಯೋಗಗಳಿಗೆ ಸಮರ್ಥನೆಯು ದೊರೆತರೂ 
ಕೂಡ, ಒಟ್ಟಿನಲ್ಲಿ ನೋಡಿದರೆ ಪರಿಸ್ಥಿತಿಯು ಅಷ್ಟು ಸಮರ್ಪಕವಾಗಿಯೂ ತೃಪ್ತಿಕರ 
ವಾಗಿಯೂ ಇರಲಿಲ್ಲ. ಇದಕ್ಕೆ ಕಾರಣವೇನೆಂದರೆ, ಸಂದರ್ಭಾನುಸಾರವಾಗಿ 
( ad hoc ) ನಾವು ರಚಿಸಿದ ಕಲ್ಪನಾಂಶಗಳು ಪರಸ್ಪರ ವಿರೋಧವಾಗಿಯೂ , ಕೃತಕ 
ನಾಗಿಯೂ , ಶಾಸ್ತ್ರೀಯ ತಳಹದಿಯು ಅಷ್ಟು ಭದ್ರವಾಗಿಲ್ಲದಂತೆಯೂ ಕಂಡುಬರು 
ಇದೆ. ಈ ನ್ಯೂನತೆಗಳಲ್ಲಿ ಕೆಲವು ಮುಖ್ಯವಾದವನ್ನು ಈಗ ಗಮನಿಸಬೇಕು. 
(1) ಎಲೆಕ್ಟ್ರಾನ್ ಭ್ರಮಣ ( electron -spin ) ಕ್ಕೆ ನಾವು ಕೊಟ್ಟ 

ಮೌಲ್ಯವುಪೂರ್ಣಾಂಕವಾಗಿರದೆ 1 he 
ತತ್ಯದ ಪ್ರಕಾರ ಪೂರ್ಣಾಂಕಗಳಿಲ್ಲದೆ - ಭಿನ್ಯಾಂಶಗಳಿಗೆ ಅವಕಾಶ 

ವಿಲ್ಲದಿರುವುದರಿಂದ, ಇದಕ್ಕೆ ತೃಪ್ತಿಕರವಾದ ಉತ್ತರವಿಲ್ಲ . 
(ii ) ಪರಮಾಣುವಿನ ಶಕ್ತಿ ಸ್ಥಿತಿಗಳನ್ನು ( energy states) ನಿಗದಿ 

ಮಾಡುವುದರಲ್ಲಿ ಕಲ್ಪನೆಗಳು ಕೃತಕವಾಗಿವೆ. ಮತ್ತು ಒಂದು 
ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಧುಮುಕುವಾಗ ಮಾತ್ರ ಶಕ್ತಿ 
ಪ್ರಸಾರವಾಗುವುದೆಂಬುದು ಕೂಡ ಅಸಹಜವಾಗಿ ಕಾಣುತ್ತದೆ. 


* 2 2 ಆಗಿರುತ್ತದೆ, ಕ್ವಾಂಟಂ 


ಪರಮಾಣು ಮತ್ತು ಅದರ ರಚನೆ 


- ( iii ) ಸಾಂಪ್ರದಾಯಿಕವಾದ ವಿದ್ಯುತ್ಕಾಂತೀಯ ತತ್ತ್ವವನ್ನು ಒಂದು ವಿಧ 

ದಲ್ಲಿ ತ್ಯಜಿಸುವುದು ಮತ್ತು ಅದನ್ನೇ ಕೆಲವು ಸಂದರ್ಭಗಳಲ್ಲಿ ಉಪ 

ಯೋಗಿಸುವುದು - ಇದು ಸಮಂಜಸವಾಗಿ ತೋರುವುದಿಲ್ಲ. 
ಇದೇ ಅಲ್ಲದೆ, ಎಲೆಕ್ಟ್ರಾನ್ ಕಣಕ್ಕೆ ತರಂಗದ ಲಕ್ಷಣಗಳನ್ನು ಆರೋಪಿಸ 
ಬೇಕಾಗಿ ಪ್ರಯೋಗಗಳು ನಿರ್ದೇಶಿಸಿದ ನಂತರ ನಮ್ಮ ಮೂಲಭಾವನೆಗಳಿಗೆ ಧಕ್ಕೆ 
ಬಂದಂತೆ ಅರ್ಥವಾಯಿತು. ಹೊಸ ದೃಷ್ಟಿಯ ಪ್ರಕಾರ ಎಲೆಕ್ಟ್ರಾನ್‌ಗೆ ಕಣ ಮತ್ತು 
ತರಂಗ ಎಂಬ ಎರಡು ಮುಖಗಳಿರುವುದನ್ನು ಒಪ್ಪಿಕೊಂಡರೆ, ಹಿಂದಿನ ಕಲ್ಪನಾಂಶ 
ಗಳೆಲ್ಲವೂ ಮಾರ್ಪಾಡು ಹೊಂದಬೇಕು. 

ಇದುವರೆಗೂ ನಾವು ಎಲೆಕ್ಟ್ರಾನ್ ಎಂದರೆ ಒಂದು ವಿದ್ಯುದಂಶವನ್ನು ಹೊಂದಿರ 
ತಕ್ಕ ಕಣವೆಂದೂ ಇದರ ಸ್ಥಾನ ಮತ್ತು ವೇಗಗಳ ನಿರ್ದೇಶನವನ್ನು ನಿರ್ದಿಷ್ಟ 
ವಾಗಿ ತಿಳಿಸಲು ಸಾಧ್ಯವೆಂದೂ ತಿಳಿದಿದ್ದೆವು. ಅದಕ್ಕೆ ತರಂಗಸ್ವರೂಪವನ್ನು ಸೇರಿಸಿ 
ದರೆ, ಪರಮಾಣುವಿನ ರಚನೆಯನ್ನು ಈ ತರಂಗಚಲನೆಯ ಸಿದ್ಧಾಂತಕ್ಕೆ ಅನುಗುಣ 
ವಾಗಿ ರೂಪಿಸಬೇಕು. ಈ ತತ್ಯದ ಪ್ರಕಾರ ಯಾವ ಮೂಲದಿಂದಲಾದರೂ ಹೊರ 
ಬಿದ್ದ ಅನಿರ್ಬಂಧಿತ (free ) ಎಲೆಕ್ಟ್ರಾನ್‌ಗಳ ಚಲನೆಗೂ , ನೀರಿನ ಮೇಲೆಯ ಮೇಲೆ 
ಒಂದು ಬಿಂದುವಿನಿಂದ ಹೊರಡುವ ಅಲೆಗಳಿಗೂ ಸಾಮ್ಯವನ್ನು ಕಲ್ಪಿಸಬೇಕು. 
ಸ್ವಲ್ಪ ದೂರ ಹಬ್ಬಿದಮೇಲೆ ಅವುಗಳು ಕ್ಷಯಿಸುವಂತೆ, ಎಲೆಕ್ಟ್ರಾನ್ ಕಣಗಳ ಪ್ರಭಾ 
ವವು ತಗ್ಗುತ್ತದೆಂದು ಭಾವಿಸಬೇಕು. ಪರಮಾಣುವಿನಲ್ಲಿಯಾದರೋ , ಅಲ್ಲಿರುವ 
ಎಲೆಕ್ಟ್ರಾನ್ ಕಣಗಳು, ಕೇಂದ್ರದ ಧನವಿದ್ಯುತ್ ಬಲಗಳಿಗೆ ಬಂಧಿತವಾಗಿರುವುದರಿಂದ 
ಪರಮಾಣುವಿನ ಎಲ್ಲೆಯನ್ನು ಮೀರಿಹೋಗಲು ಸಾಧ್ಯವಿಲ್ಲ. ಈ ನಿರ್ಬಂಧಕ್ಕೊಳ 
ಗಾಗುವುದರಿಂದ, ಒಂದು ಸಂಕುಚಿತ ಆವರಣದಲ್ಲಿ ಅಲೆಗಳು ಪ್ರಸಾರವಾಗುವಾಗ 
ಪ್ರತಿಬಂಧಕಗಳಿಂದ ಪ್ರತಿಫಲನ ಹೊಂದಿ, ಸ್ಥಾಯಿ ಅಲೆಗಳ ( stationary waves ) 
ಪರಿಸ್ಥಿತಿಯು ಏರ್ಪಡುತ್ತದೆ. ಅಲೆಗಳ ಹೋಲಿಕೆಯನ್ನೇ ಮುಂದುವರಿಸಿದರೆ , 
ಸ್ವಾಯಿ ಮತ್ತು ಪ್ರತಿಸ್ವಾಯಿ ಬಿಂದುಗಳು ( nodes and anti-nodes ) ಸ್ಥಾಪಿತ 
ವಾಗುತ್ತವೆ. ಪರಮಾಣುವಿನ ತರಂಗ ಚಲನೆಯ ಮಾದರಿಯಲ್ಲಿ ನಾವು ಈಗ 
ತಿಳಿಸಿದ ಪರಿಸ್ಥಿತಿಯನ್ನು ಕಲ್ಪಿಸಿ ಅದರ ಫಲತಾಂಶಗಳನ್ನು ಸಾಧಿಸಬೇಕಾಗುತ್ತದೆ. 
ಈ ಹೊಸ ದೃಷ್ಟಿಯಿಂದ ಹಿಂದಿನ ತತ್ತ್ವಗಳನ್ನು ಅವಲೋಕಿಸಿದರೆ, ಅವುಗಳಿಗೆ ಹೊಸ 
ಅರ್ಥಗಳನ್ನು ಕಲ್ಪಿಸಬೇಕಾಗುತ್ತದೆ. ಇದರ ಮುಖ್ಯಾಂಶಗಳು ಹೀಗಿವೆ : 
( 1) ಪರಮಾಣುವಿನಲ್ಲಿರುವ ಎಲೆಕ್ಟ್ರಾನ್‌ಗೆ ವೈಯಕ್ತಿಕವಾದ ಕಣದ ಸ್ಥಾನ 

ನಿರ್ದೇಶನವನ್ನು ತೆಗೆದುಹಾಕಬೇಕು. ಅದು ಒಂದು ನಿಗದಿಯಾದ 
ಪಥದಲ್ಲಿ ತಿರುಗುವುದೆಂಬ ಭಾವನೆಯನ್ನು ಬಿಡಬೇಕು. ಎಲೆಕ್ಟ್ರಾನಿನ 
ಸಂಭವನೀಯತೆ ( probability ) ಯನ್ನು ಇಡೀ ಪರಮಾಣುವಿನ 
ಆ ನ ರ ಣ ಕ್ಕೆ ಅನ್ವಯಿಸಬೇಕು, ಅದಕ್ಕೆ , ಇದರ ಹಂಚಿಕೆಯು 


ಪರಮಾಣುರಚನೆಯ ಆಕೃತಿಯ ವಿವಿಧ ರೂಪರೇಖೆಗಳು 


81 


ಏಕಪ್ರಕಾರವಾಗಿರುವುದಿಲ್ಲ. ಹೀಗೆಯೇ ಹಲವಾರು ಎಲೆಕ್ಟ್ರಾನ್‌ಗಳು 
ಇರುವ ಪರಮಾಣುವಿನಲ್ಲಿ ಅವುಗಳಿಗೆ ಸರಿಹೊಂದುವ 
ಸಂಭವನೀಯ ಅಲೆಗಳನ್ನು ಗಣನೆಗೆ ತೆಗೆದುಕೊಳ್ಳಬೇಕು. 


( 2) 


ಒಂದು ಗೊತ್ತಾದ ಆವರಣದೊಳಗೆ ಅಡಗಿರುವ ಪರಮಾಣುವಿನ ಸ್ಪಷ್ಟ 
ಚಿತ್ರವು ಹೋಗಿ, ಅದಕ್ಕೆ ಬದಲಾಗಿ ಒಂದು ಮಸುಕಾದ ಆಕೃತಿ 
(nebulous picture) ಯನ್ನು ಕಲ್ಪಿಸಿಕೊಳ್ಳ ಬೇಕು. ಇದರಲ್ಲಿ 
ಪರಮಾಣುವಿನ ಎಲ್ಲೆಗೆ ಅ ರ್ಥವೇ ನೆ೦ ದ ರೆ, ಅದರ ಹೊರಗಡೆ 
ಎಲೆಕ್ಟ್ರಾನ್ ಕಣಗಳನ್ನು ಕಾಣುವ ಸಂಭವನೀಯತೆಯು ಅತ್ಯಲ್ಪ 
ವೆಂದು ತಿಳಿಯಬೇಕು. 


(3) ಪರಮಾಣುವಿನ ಸ್ಥಾಯಿಸ್ಥಿತಿಗಳಿಗೆ ಒಂದು ಅರ್ಥವು ಬರುತ್ತದೆ, 

ಪರಮಾಣುವಿನಲ್ಲಿ ಸ್ಥಾಪಿತವಾಗುವ ಸ್ವಾಯಿ ಅಲೆಗಳಿಗೆ ಸಂಬಂಧ 
ಪಟ್ಟ ಒಂದು ತರಂಗ ಸಮೀಕರಣವನ್ನು ನಿಷ್ಪತ್ತಿ ಮಾಡಿದರೆ, ಅದನ್ನು 
ಸಾಧಿಸಬೇಕಾದರೆ ( solution ) ಅದರ ಗುಣಾಂಕ (Coefficients ) ಗಳಿಗೆ 
ಕೆಲವು ಸೂಕ್ತವಾದ ಮೌಲ್ಯಗಳನ್ನು ಕೊಡಬೇಕಾಗುತ್ತದೆ. ಇವು 
ಗಳು ಪೂರ್ಣಾಂಕಗಳಾಗಿಯೂ , ಕೆಲವು ಸಂದರ್ಭಗಳಲ್ಲಿ ಭಿನ್ನಾಂಶ 
ಗಳಾಗಿಯೂ ಇರಲು ಸಾಧ್ಯತೆಯಿದೆ. ಈ ಮೌಲ್ಯಗಳನ್ನೇ ನಾವು 

ಕ್ವಾಂಟಂ ಸಂಖ್ಯೆಗಳಾಗಿ ಎಣಿಸಬೇಕಾಗುತ್ತದೆ. 
(4) ನಮ್ಮ ಹೊಸ ದೃಷ್ಟಿಯಲ್ಲಿ ಸ್ಥಾಯಿ ಸ್ಥಿತಿ ಗಳಿಗೆ ಅರ್ಥವೇನೆಂದರೆ, 

ಒಂದೊಂದು ಪ್ರದೇಶದಲ್ಲಿಯೂ ವಿದ್ಯುದಂಶದ ಸಾಂದ್ರತೆಯು ನಿಯತ 
ವಾಗಿದ್ದು ಕಾಲದೊಂದಿಗೆ ಬದಲಾವಣೆಯಾಗುವುದಿಲ್ಲ ( Charge 
density at a point is independent of time). ಅಂದರೆ ಈ 
ಪರಿಸ್ಥಿತಿಯಲ್ಲಿ ವಿದ್ಯುದಂಶಗಳ ಸಂಚಾರಕ್ಕೆ ಅವಕಾಶವಿಲ್ಲ . ಆದ್ದರಿಂದ 
ಶಕ್ತಿಯ ಪ್ರಸಾರವೂ ಆಗುವಹಾಗಿಲ್ಲ. ಇದು ಸಾಂಪ್ರದಾಯಿಕ 
ವಿದ್ಯುತ್ಕಾಂತೀಯ ತತ್ವಕ್ಕೆ ವಿರೋಧವಾಗಿರದೆ ಅದಕ್ಕೆ ಅನುಗುಣ 
ವಾಗಿರುತ್ತದೆ. 


ಭೋರ್ ತತ್ಯದ ಪ್ರಕಾರ ಶಕ್ತಿಯ ವಿಕಿರಣಕ್ಕೆ ಕಾರಣವೂ ಹೊಸ 
ರೀತಿಯಲ್ಲಿರುತ್ತದೆ. ವಿವಿಧ ಕಂಪನಸಂಖ್ಯೆಗಳ ಸ್ಪಂದನಗಳು ಏಕಕಾಲ 
ದಲ್ಲಿ ಉತ್ಪನ್ನವಾದರೆ, ತುಡಿತಗಳು (beats ) ಉಂಟಾಗುವುವೆಂದೂ 
ಮತ್ತು ಅವುಗಳ ಸಂಖ್ಯೆಯುಮೂಲಕಂಪನಗಳ ಸಂಖ್ಯೆಗಳ ವ್ಯತ್ಯಾಸ 
ವಾಗಿರುತ್ತದೆಂದೂ ನಾವು ಅಲೆಗಳ ಸಿದ್ಧಾಂತದಲ್ಲಿ ತಿಳಿದಿದ್ದೇವೆ. ಇದೇ 
ಸಾಮ್ಯವನ್ನು ಉಪಯೋಗಿಸಿ, ಎರಡು ವಿವಿಧ ಮಾದರಿಗಳನ್ನುಳ್ಳ 


ಪರಮಾಣು ಮತ್ತು ಅದರ ರಚನೆ 


ಸ್ಥಾಯಿ ಅಲೆಗಳು ಏಕಕಾಲದಲ್ಲಿ ಸಂಭವಿಸಿದ್ದರೆ, ಇವುಗಳ ಮಿಲನ 
(Super - position) ದಿಂದ ವಿದ್ಯುದಂಶದ ಸಾಂದ್ರತೆಯ ಪ್ರಮಾಣಗಳು 
ಏರಿಳಿತಗಳನ್ನು ಹೊಂದುತ್ತವೆ. ಹಾಗೆ ಆಗುವುದರಿಂದ ಒಂದು ಪ್ರದೇಶ 
ದಲ್ಲಿ ಈ ಸಾಂದ್ರತೆಯ ಪ್ರಮಾಣವು ಕಾಲಾನುಗುಣವಾಗಿ ಬದಲಾಯಿ 
ಸುತ್ತದೆ. ವಿದ್ಯುದಂಶದ ಸ್ಪಂದನಗಳಿಂದ ವಿದ್ಯುತ್ಕಾಂತೀಯ ಅಲೆಗಳ 
ವಿಕಿರಣವಾಗುತ್ತದೆ. ಇವುಗಳ ಕಂಪನಸಂಖ್ಯೆಯು ಆ ಎರಡು ಅಲೆಗಳ 
ಕಂಪನಸಂಖ್ಯೆಗಳ ವ್ಯತ್ಯಾಸವಾಗಿರಬೇಕು, 
ಅಂದರೆ : VL = ( V1 - V2) ಆಗುತ್ತದೆ. ( 3€28 ) 
ತರಂಗಚಲನದ ಸಿದ್ಧಾಂತದ ಪ್ರಕಾರ , ಸ್ಥಾಯಿ ಸ್ಥಿತಿಯಲ್ಲಿ w = 
ಶಕ್ತಿಯಾದರೆ , W - hv , ಇಲ್ಲಿ V = ಆ ಸ್ಥಿತಿಗೆ ಅನುಗುಣವಾದ 
ಎಲೆಕ್ಟ್ರಾನ್ ಅಲೆಗಳ ಕಂಪನಸಂಖ್ಯೆ . 


_ 


1 - 


w , 


hv 1 - hv 2 - ( 


. . VL - 


- 


- 


- 


- V ) 


h 


. 


1 


ಆಗುತ್ತದೆ. ( 3€29 ) 


ಇದು ಭೋರ್ ಕಲ್ಪನಾಂಶಕ್ಕೆ ಸರಿಹೊಂದುತ್ತದೆ. ಆದರೆ, ಈ ನಿಷ್ಪತ್ತಿಯಲ್ಲಿ 
ಸಾಂಪ್ರದಾಯಿಕವಾದ ತತ್ರ್ಯಕ್ಕೆ ವಿರೋಧವಿಲ್ಲ. 

ಈ ರೀತಿಯಾಗಿ ತರಂಗಚಲನೆಯ ಆ ಕೃತಿ ಯು ಒಂದು ಸಮಂಜಸವಾದ 
ಸಮಗ್ರ ಚಿತ್ರವನ್ನು ತೋರಿಸುತ್ತದೆ, ಕೃತಕವಾಗಿ ತೋರುತ್ತಿದ್ದ ಹಿಂದಿನ ಕಲ್ಪ 
ನಾಂಶಗಳಿಗೆ ಒಂದು ಶಾಸ್ತ್ರೀಯ ತಳಹದಿಯು ಕಂಡುಬರುತ್ತದೆ. ಹೀಗಾಗಿ 
ಪರಮಾಣು ತತ್ತ್ವವುಒಂದು ಪ್ರಗತಿಯ ಘಟ್ಟವನ್ನು ಮುಟ್ಟಿದಂತಾಗಿದೆ. ಪರಸ್ಪರ 
ವಿರುದ್ದ ಭಾವನೆಗಳನ್ನು ತೃಪ್ತಿ ಕ ರ ವಾಗಿ ಒಟ್ಟು ಗೂಡಿಸುವ ತರಂಗ ಚಲನೆಯ 
ಆಕೃತಿಯು ಸಹಜವಾಗಿ ಕಂಡುಬರುತ್ತದೆ. 


ಶಾಸ್ತ್ರೀಯ 
ಮಟ್ಟವನ್ನು 
ಕೂಡಿಸುವ 


DEPT 
. 
OF 
PHYSICS 


Mars 


ಅಧ್ಯಾಯ 4 


ಪರಮಾಣುಗಳು ಮತ್ತು ಅಣುಗಳು ಅವುಗಳ 
ರಾಸಾಯನಿಕ ಲಕ್ಷಣಗಳು 
4 . 1 ಪುನರಾವರ್ತನೆಯ ಕೋಷ್ಟಕ - ನು೦ಡಲೀಫ್ 

( The Periodic Table - Mendeleef) 

ರಾಸಾಯನಿಕ ವಿಜ್ಞಾನದ ಪುನರಾವರ್ತನೆಯ ನಿಯಮವು ಏಕಕಾಲಿಕ 
ವೈಜ್ಞಾನಿಕ ಸಂಶೋಧನೆಗೆ ಒ೦ ದು ನಿದರ್ಶನವಾಗಿದೆ. ಹತ್ತೊಂಭತ್ತನೆಯ 
ಶತಮಾನದ ಮಧ್ಯಭಾಗದೊಳಗೆ ಅಂದಿನವರೆಗೆ ತಿಳಿದುಬಂದಿದ್ದ ಎಲ್ಲ ಮೂಲಭೂತ 
ವಸ್ತು (elements ) ಗಳ ಪರಮಾಣುತೂಕಗಳನ್ನು ನಿಖರವಾಗಿ ನಿರ್ಧರಿಸಲಾಗಿತ್ತು . 
ಇವುಗಳನ್ನೇ ಆಧಾರವಾಗಿಟ್ಟು ಕೊ೦ಡು ಹಲವಾರು ವಿಜ್ಞಾನಿಗಳು ವಸ್ತುಗಳ 
ಗುಣಲಕ್ಷಣಗಳಿಗೂ ಅವುಗಳ ಪರಮಾಣುತೂಕಗಳಿಗೂ ಏನಾದರೂ ಸಂಬಂಧವನ್ನು 
ಕಂಡುಹಿಡಿಯಲು ನಿರತರಾಗಿದ್ದರು. ನ್ಯೂಲೆಂಡ್ಸ್ ಎಂಬ ಇಂಗ್ಲಿಷ್ ವಿಜ್ಞಾನಿಯು 
ಮೂಲಭೂತವಸ್ತುಗಳ ಜೋಡಣೆಗಳಲ್ಲಿ ಒಂದು ಅಷ್ಟ ಕನಿಯಮ (law of Octaves ) 
ವಿರುವುದಾಗಿ ಕಂಡುಹಿಡಿದನು , ಎಲ್ಲ ವಸ್ತುಗಳನ್ನೂ ಅವುಗಳ ಪರಮಾಣುತೂಕಗಳು 
ಕ್ರಮವಾಗಿ ಏರುವ ವಿಧಾನದಲ್ಲಿ ವಿಂಗಡಿಸುತ್ತಾ ಹೋದರೆ, 1 , 8, 15 
( ಅಂತರ 7 ) ಸಂಖ್ಯೆಗಳ ವಸ್ತುಗಳ ಲಕ್ಷಣಗಳು ಸಾಮ್ಯತೆಯನ್ನು ತೋರಿಸುತ್ತವೆಂದು 
ಹೇಳಿದನು. ಆದರೆ ಇದಕ್ಕೆ ವಿಜ್ಞಾನಿಗಳ ಪ್ರಪಂಚದಲ್ಲಿ ಅಷ್ಟು ಮನ್ನಣೆ ದೊರಕಲಿಲ್ಲ . 

1869 ರಲ್ಲಿ ಮೆಂಡಲೀಫ್ ( Mendeleef ) (1834 - 1907 ) ಎಂಬ ರಷ್ಯನ್ 
ವಿಜ್ಞಾನಿಯು ತನ್ನ ಇಪ್ಪತ್ತು ವರ್ಷದ ಸತತ ಸಂಶೋಧನೆಗಳ ಫಲವನ್ನು ಹೊರ 
ಗೆಡಹಿದನು . ಇವನ ಪ್ರಕಟನೆಗೆ ಕೆಲವು ತಿಂಗಳ ಹಿಂದೆ ಇದೇ ತೆರನಾದ ಒಂದು 
ಸಂಶೋಧನೆಯನ್ನು ಲೋಥರ್‌ ಮೇಯರ್‌ (Lothar Meyer) ಎಂಬ ಜರನ್ 
ವಿಜ್ಞಾನಿಯು ಮಾಡಿದ್ದರೂ , ಅವನು ಪ್ರಕಟನೆ ಮಾಡುವುದರಲ್ಲಿ ಮೆಂಡಲೀಫ್‌ಗಿಂತ 
ಎಂಟು ತಿಂಗಳು ತಡವಾದ್ದರಿಂದ, ಈ ಸಂಶೋಧನೆಯ ಅಗ್ರಸ್ಥಾನವು ಮೆಂಡಲೀಫ್‌ಗೆ 
ದೊರೆತು ಅವನ ಹೆಸರಿನಿಂದಲೇ ಈಗಲೂ ಪ್ರಸಿದ್ದಿಯಾಗಿದೆ. ವಿಜ್ಞಾನದ 
ಇತಿಹಾಸದಲ್ಲಿ ಇದು ಒಂದು ಪ್ರಮುಖ ಘಟ್ಟವೆಂದೇ ಹೇಳಬಹುದು. ಮೆಂಡಲೀಫ್ 
ವಿಜ್ಞಾನಿಯು ಎಷ್ಟು ದೊಡ್ಡ ರಾಸಾಯನಿಕ ಸಂಶೋಧಕನೋ ಅಷ್ಟೇ ಪ್ರಾಮುಖ್ಯ 
ವನ್ನು ಹೊಂದಿರುವ ತತ್ತ್ವಜ್ಞಾನಿ ಯ ಹೌದು, ಪ್ರಕೃತಿಯ ಬಾಹ್ಯ 
ವೈವಿಧ್ಯದ ಹಿಂದೆ ಒಂದು ಸರಳ ನಿಯಮದ ಐಕ್ಯತೆಯು ಇರಬೇಕೆಂಬ ದೃಢ 


84 


ಪರಮಾಣು ಮತ್ತು ಅದರ ರಚನೆ 


ವಿಶ್ವಾಸವನ್ನು ಹೊಂದಿದ್ದನು. ಆ ನಿಯಮದ ಆಧಾರದ ಮೇಲೆಯೇ ಅವನು ಕೆಲವು 
ಅಂಶಗಳನ್ನು ಪೂರ್ವಭಾವಿಯಾಗಿಯೇ ಭವಿಷ್ಯವಾದಿ ( prophet) ಯಂತೆ ತಿಳಿಸಿದನು. 
ಕಾಲಕ್ರಮದಲ್ಲಿ ಅವುಗಳಿಗೆ ಪ್ರಯೋಗಗಳ ಸಮರ್ಥನೆಯೂ ದೊರಕಿತು. ವಿಜ್ಞಾನದ 
ಪ್ರಗತಿಯು ಮೆಂಡಲೀಫ್ ಅಂಥ ಪ್ರಸಿದ್ದ ವಿಜ್ಞಾನಿಗಳ - ಹಾಗೂ ದಿಟ್ಟತನದ 
ಭವಿಷ್ಯವಾದಿಗಳ - ಸಹಾಯದಿಂದಲೇ ಮುಂದುವರಿಯಲು ಸಾಧ್ಯವಾಗಿದೆ. ಈಗ 
ಮೆಂಡಲೀಫ್ ವಿಜ್ಞಾನಿಯು ಮಾಡಿದ ಅಂಶಗಳ ನಿರೂಪಣೆಯನ್ನು ವಿಮರ್ಶಿಸಬಹುದು. 
( 1 ) ಪರಮಾಣುತೂಕಗಳಿಗೆ ಅನುಸಾರವಾಗಿ ಮೂಲಭೂತವಸ್ತುಗಳಿಗೆ 

ಸ್ಥಾನಗಳನ್ನು ಕ್ರಮದಿಂದ ಕಲ್ಪಿಸುತ್ತಾ ಹೋದರೆ , ಅವುಗಳ ಗುಣ 
ಲಕ್ಷಣಗಳಲ್ಲಿ ಒಂದು ಪುನರಾವರ್ತನೆಯ ಕ್ರಮವು ವ್ಯಕ್ತವಾಗುತ್ತದೆ, 
ಒಂದೇ ವಿಧವಾದ ಲಕ್ಷಣಗಳನ್ನು ಹೊಂದಿರುವ ವಸ್ತುಗಳ ಪರಮಾಣು 
ತೂಕಗಳು ಬಹಳ ಸಮೀಪವರ್ತಿಯಾಗಿ ಇರಬಹುದು ( ಉದಾ : 
ಪ್ಲಾಟಿನಂ, ಇರಿಡಿಯಂ, ಆ ಸ್ಮಿಯ ೦) ಅಥವಾ ಕ್ರಮಬದ್ಧವಾಗಿ 
ಹೆಚ್ಚು ತ್ತಿರಬಹುದು ( ಪೊಟಾಸಿಯಂ, ರುಬಿಡಿಯಂ, ಸೀಸಿಯಂ). 
ಈ ವಿಧವಾದ ಜೋಡಣೆಗಳಲ್ಲಿ ರಾಸಾಯನಿಕ ಲಕ್ಷಣಗಳಿಗೂ ಸಂಯೋ 

ಜಕಸಾಮರ್ಥ್ಯ ( valencies ) ಗಳಿಗೂ ಒಂದು ಸಂಬಂಧವಿರುತ್ತದೆ. 
( 4) ಮೂಲಭೂತವಸ್ತುವಿನ ವೈಶಿಷವು ಇದರ ಪರವಾಣುತೂಕದ 

ಪ್ರಮಾಣವನ್ನು ಅವಲಂಬಿಸುತ್ತದೆ. 
( 5) ಈ ಕ್ರಮಬದ್ದವಾದ ಜೋಡಣೆಯಿಂದ, ಇದುವರೆಗೂ ಕಂಡು 

ಹಿಡಿಯಲಾಗದ ಕೆಲವು ವಸ್ತುಗಳು ಇದ್ದೇ ಇರಬೇಕು ಎಂಬ ಭವಿಷ್ಯ 
ವನ್ನು ನುಡಿಯಲು ಸಾಧ್ಯವಾಗುತ್ತದೆ. ಉದಾ : ಅಲುಮಿನಿಯಂ 
ಮತ್ತು ಸಿಲಿಕಾನ್ ( ಪರವಾಣುತೂಕದ ಅವಧಿ 65 - 75) ಗಳ 

ನಡುವೆ ಕೆಲವು ವಸ್ತುಗಳಿಗೆ ಸ್ಥಾನಕಲ್ಪನೆಯನ್ನುತೋರಿಸಬಹುದು, 
( 6 ) ಈ ಜೋಡಣೆಯ ಮತ್ತೊಂದು ಉಪಯೋಗವೇನೆಂದರೆ, ಸಮೀಪವರ್ತಿ 

ಯಾಗಿರುವ ಕೆಲವು ವಸ್ತುಗಳ ಪರಮಾಣುಗಳ ತೂಕಗಳನ್ನು ಬದಲಾ 

ಯಿಸುವುದು . 
ಈ ಕ್ರಮದಲ್ಲಿ ಜೋಡಣೆಮಾಡಿದ್ದರ ಫಲವೇ ಪುನರಾವರ್ತನೆಯ ಕೋಷ್ಟಕ 
(periodic table ). ಇದರಸೂಲರೂಪವನ್ನು ಪುಟ 85 ರಲ್ಲಿ ತೋರಿಸಿದೆ. 

ಮೆಂಡಲೀಫ್ ಪ್ರಕಟಿಸಿದ ಕಾಲದಲ್ಲಿ 63 ಬೇರೆ ಬೇರೆ ವಸ್ತುಗಳ ಪರಮಾಣುವಿನ 
ತೂಕಗಳನ್ನು ನಿಖರವಾಗಿ ಗೊತ್ತು ಮಾಡಲಾಗಿತ್ತು . ಆ 63 ವಸ್ತುಗಳಿಗೂ ಪ್ರತ್ಯೇಕ 
ವಾದ ಚೀಟ ( cards ) ಗಳನ್ನು ತಯಾರುಮಾಡಿ ಅವುಗಳ ಮೇಲೆ ಆ ವಸ್ತುಗಳ 
ಪರಮಾಣುಸಂಖ್ಯೆಗಳನ್ನೂ ಗೊತ್ತಾಗಿದ್ದ ಎಲ್ಲ ರಾಸಾಯನಿಕ ಗುಣಗಳನ್ನೂ ಸೂಚಿ 
ಸಿದ್ದನು. ಈ ಎಲ್ಲ ವಿಷಯಸೂಚಿ ಚೀಟಿಗಳನ್ನೂ ತನ್ನ ಪ್ರಯೋಗಶಾಲೆಯ 
ಗೋಡೆಯ ಮೇಲೆ ಒಂದು ಕ್ರಮವಾಗಿ ನೇತುಹಾಕಿದನು . ಇವುಗಳಲ್ಲಿ ಜಲ 


ಗುಂಪು 
| 
ಗುಂಪು 
VII 
VIII 


ಆವರ್ತ 


IL 


ಗುಂಪು 
0 
( 
Zero 
) 
2 
He 

4:003 
10 
Ne 

20 
. 
18 
18 
A 


16 


39.9 


32 


ಗುಂಪು 
ಗುಂಪು 
ಗುಂಪು 
ಗುಂಪು 
ಗುಂಪು 
ಗುಂಪು 

III 
IV 

VI 
1 
H 

1 
: 
( 
08 
3 
Li4Be5B 

7 
N 
. 
8 
0 
6 
. 
94 
| 
9 
: 
02 
10 
. 
82 
12 
. 
01 
. 
14 
11 
Na 
12 
Mg 
13 
AL 14Si15P 
16 
S 
23 24.3)27 

31 
19 
K 
20 
Ca 
21 
Sc 
22 
Ti 
23 
V 
24 
Cr 

- 
39 
. 

45 
: 
1 
47 
€9 
51 
52 
29 
Cu 

|30Zn31Ga 
32 
Ge 
33 
As 
34 
Se 63.5653869-78 
72 
. 
6 
| 
75 
37 
Rb 
. 

51Sb52Te 
85 

121 
- 
76 
127 
. 
61 
79 
Au 

80Hg57-71 
1972 
200 
. 
6 
Rare 
Earth 
88 
Ra 

|89–103. 
Actinide 
series 
226 
. 
La 
to 
Lu 

ಅಪೂರ್ವ 
ಲೋಹ 
ಭಸ್ಮಗಳು 57-71 

ಆಕ್ಸಿ 
ನೈಟ್ 
ಶ್ರೇಣಿ 
89 
– 
103 Ac- 

ಚಿತ್ರ41ಪುನರಾವರ್ತನೆಯಕೋಷ್ಟಕ 


9 
F 
. 

19 
17 
Cl 

35.46 25Mn 

_ 
55 

55 
35 
Br 

80 53I 

127 


2627 
Fe 
Co 
55 
. 
8 
58 
. 
9 
28 
Ni 
58 
. 
7 


36 
Kr 

84 
54 
Xe 


ಪರಮಾಣುಗಳು ಮತ್ತು ಅಣುಗಳು - ಅವುಗಳ ರಾಸಾಯನಿಕ ಲಕ್ಷಣಗಳು 85 


131 


76 
77 
78 
| 
86 
Rn 
Os 
Ir 
Pt 
222 


6 


. 


6 


7 


86 

ಪರಮಾಣು ಮತ್ತು ಅದರ ರಚನೆ 
ಜನಕದಿಂದ ಹಿಡಿದು ಯುರೇನಿಯಂ ವರೆಗೆ ಎಲ್ಲ ವಿವಿಧ ವಸ್ತುಗಳೂ ಇದ್ದು ವು. 
ಅವುಗಳಲ್ಲಿ ಆನ್ನು ಜನಕ, ಜಲಜನಕ, ರಿನ್ ಮತ್ತು ಸಸಾರಜನಕಗಳು ಅನಿಲ 
ಗಳು , ಪಾದರಸ ಮತ್ತು ಬೊಮಿನ್‌ಗಳು ದ್ರವಗಳು, ಉಳಿದ ಘನವಸ್ತುಗಳಲ್ಲಿ ಅತಿ 
ಗಡಸಾದ ಲೋಹಗಳು ಪ್ಲಾಟಿನಂ .ಮತ್ತು ಇರಿಡಿಯಂ ; ಮೆದು ಲೋಹಗಳು 
ಸೋಡಿಯಂ, ಪೊಟಾಸಿಯಂ, ಇದೇ ಅಲ್ಲದೆ , ನೀರಿನ ಮೇಲೆ ತೇಲುವ ಲಿಥಿಯಂ 
ಮತ್ತು 22 .5 ಸಾಪೇಕ್ಷ ಸಾ೦ದ್ರತೆ ಯುಳ್ಳ ಆಸ್ಮಿಯಂ ಇದ್ದುವು. ಇವುಗಳ 
ವರ್ಣಗಳ ವೈವಿಧ್ಯತೆಯೂ , ಮೇ ಲಕ್ಷಣಗಳ ಬದಲಾವಣೆಗಳೂ , ಇನ್ನೂ 
ಹಲವಾರು ಗುಣವೈಶಿಷ್ಟ್ಯ ಗಳೂ ವಸ್ತುಗಳಲ್ಲಿ ಅಡಗಿದ್ದವು. 

ಇಷ್ಟು ಭಿನ್ನ ಗುಣಗಳನ್ನು ಹೊಂದಿರುವ ವಸ್ತುಗಳಲ್ಲಿ ಏನಾದರೂ ಸಾಮ್ಯತೆ 
ಯನ್ನು ಕಾಣಲಾದೀತೇ ಎಂಬುದೇ ಮೆಂಡಲೀಫ್‌ನ ದೊಡ್ಡ ಸಮಸ್ಯೆಯಾಗಿದ್ದಿತು. 
ಪ್ರಕೃತಿಯ ರಚನೆಯಲ್ಲಿ ಒಂದು ಸರಳ ನಿಯಮವಿದ್ದೇ ಇರಬೇಕೆಂಬ ದೃಢನಂಬಿಕೆ 
ಅವನಿಗಿದ್ದಿತು. ಇದನ್ನು ಕಂಡುಹಿಡಿಯಲು ಪಟ್ಟಿ ಮಾಡಿದ್ದ 63 ವಸ್ತುಗಳ ವಿಷಯ 
ಗಳನ್ನು ಸಂಗ್ರಹಿಸಿದಮೇಲೆ, ಮೊದಲಿನ ಅಡ್ಡ ಸಾಲಿನಲ್ಲಿ ಲಿಥಿಯಂನಿಂದ ಆರಂಭಿಸಿ, 
ಫ್ಲೋರೀನ್‌ವರೆಗೆ ಅನುಕ್ರಮವಾದ ಪರಮಾಣುತೂಕಗಳ ಶ್ರೇಣಿಯಲ್ಲಿ ಜೋಡಿ 
ಸಿದನು. ಅದರಿಂದ ಮೊದಲನೆಯ ಪಂಕ್ತಿಯ 7 ವಸ್ತುಗಳು ಮುಗಿದವು. ಇನ್ನು 
ಮುಂದೆ 7 ವಸ್ತುಗಳನ್ನು ಎರಡನೆ ಅಡ್ಡ ಸಾಲಿನಲ್ಲಿಟ್ಟು 3ನೆಯ ಸಾಲನ್ನು ಪೊಟಾ 
ಸಿಯಂನಿಂದ ಆರಂಭಿಸಿದನು . ಹೀಗೆ ಒಂದೊಂದಕ್ಕೂ ಒಂದೊಂದು ಸ್ಥಾನವನ್ನು 
ಕಲ್ಪಿಸುತ್ತಾ ಹೋದಾಗ ಒಂದು ಮುಖ್ಯ ಸಾಮ್ಯವು ಅವನಿಗೆ ಈ ಜೋಡಣೆಯಲ್ಲಿ 
ವ್ಯಕ್ತವಾಯಿತು. 
(i) ಉದ್ದನೆಯ ಸಾಲುಗಳಲ್ಲಿರುವ ವಸ್ತುಗಳ ರಾಸಾಯನಿಕ ಲಕ್ಷಣಗಳು 

ಸಮಾನವಾಗಿರುತ್ತವೆ. ಉದಾ : Li, Na, K ...... . 
ಎರಡನೆಯ ಉದ್ದನೆಯ ಸಾಲಿನಲ್ಲಿ Be, Mg, Ca ...... ಇತ್ಯಾದಿ 
ವಸ್ತುಗಳೂ ರಾಸಾಯನಿಕವಾಗಿ ಸಾಮ್ಯತೆಯನ್ನು ಹೊಂದಿವೆ . 


Li Be B C N 

(7) (9) ( 1 ) (12) (14) 
Na 
* 

Mg 
( 23 ) 

Al 
(24 ) 

Si 
( 27) 

P 

(28) ( 31 ) 
, K Ca - Ti V 
* ( 39 ) (40) 

(48) (51) 
Cu Zncs 

- 
(63) 

As 
1 
( 65 ) 

( 75 ) 
ಚಿತ್ರ 4 : 2 ಮೂಲವಸ್ತುಗಳ ಸ್ಥಾನಕಲ್ಪನೆ 


O F 

(16) ( 19 ) 
S 
( 32) (35 -5) 

CI 
Cr 

(52) (55) 
Se Br 
(79) ( 80) 


ಪರಮಾಣುಗಳು ಮತ್ತು ಅಣುಗಳು - ಅವುಗಳ ರಾಸಾಯನಿಕ ಲಕ್ಷಣಗಳು 


87 . 


( ii ) ಒಂದನೆಯ ಅಡ್ಡ ಸಾಲಿನಲ್ಲಿ ನಾವು ಮುಂದುವರಿದರೆ, ವಸ್ತು ವಿನ 

ಸಂಯೋಜನ ಸಾಮರ್ಥ್ಯ (valency) ವು ಕ್ರಮವಾಗಿ ಏರುತ್ತಾ 
ಹೋಗುತ್ತದೆ, ಮತ್ತು ಒಂದೇ ಉ ದ ನೆಯ ಸಾಲಿನ ವಸ್ತುಗಳ 
ಸಂಯೋಜನ ಸಾಮರ್ಥ್ಯವು ಒಂದೇ ಆಗಿರುತ್ತದೆ. 


- 


3 


ಉದಾ : Li, Na, K .. . ಗಳಿಗೆಲ್ಲ ಸಂಯೋಜನಸಾಮರ್ಥ್ಯವು 

Be, Mg, Ca ... ಗಳಿಗೆಲ್ಲ ಸಂಯೋಜನಸಾಮರ್ಥ್ಯವು 2 

B , A1 , ... ಗಳಿಗೆ ಅದರ ಮೌಲ್ಯವು 
ಇದೊಂದು ಅತಿಮುಖ್ಯವಾದ ಸಾಮ್ಯದ ವಿಷಯ . 
(iii ) ಮೇಲೆ ಹೇಳಿದ ರೀತಿಯಲ್ಲಿ ಒಂದೊಂದು ಅಂಕಣದಲ್ಲಿಯೂ , ಒಂದು 

ಕ್ರಮದಲ್ಲಿ ಅಳವಡಿಸುತ್ತ ಹೋಗುವಾಗ, ಮೆಂಡಲೀಫ್ ವಿಜ್ಞಾನಿಯು 
ಕೆಲವು ಸ್ಥಾನಗಳನ್ನು ಖಾಲಿಯಾಗಿಟ್ಟನು ( ಚಿತ್ರ 4 . 2 ), ಇದರ 
ಉದ್ದೇಶವೇನೆಂದರೆ , ಆ ಸ್ಥಾನದಲ್ಲಿರಬೇಕಾದ ವಸ್ತುವನ್ನು ಈಗ 
ಕಂಡುಹಿಡಿದಿಲ್ಲವಾದರೂ , ಮುಂದೆಯಾದರೂ ಅದು ವಾಸ್ತವವಾಗಿ 
ಸಿಕ್ಕಿಯೇ ಸಿಕ್ಕಬೇಕು, ಇಂಥ ಮೂರು ಸ್ಥಾನಗಳು ಉದ್ದನೆಯ 
ಸಾಲಿನಲ್ಲಿ ಮೂರನೆಯ ಗುಂಪಿನಲ್ಲಿ A1 ಕೆಳಗೆ ಎರಡನ್ನೂ , ನಾಲ್ಕನೆಯ 
ಗುಂಪಿನಲ್ಲಿ Si ಕೆಳಗೆ ಒಂದನ್ನೂ ಗುರುತಿಸಿದನು . ಇದರಲ್ಲಿ ಅವನು 
ತೋರ್ಪಡಿಸಿದ ಭವಿಷ್ಯ ನುಡಿಯು ಸಮರ್ಥಿಸಲ್ಪಟ್ಟಿತು. ಇದು ಒಂದು 
ಆಶ್ಚರ್ಯಕರವಾದ ಸಂಗತಿಯೇ ಹೌದು, Ca ಮತ್ತು Ti ಗಳಿಗೆ 
ನಡುವೆ ಅವನು ಕಲ್ಪಿಸಿದ ಸ್ಥಾನಕ್ಕೆ ಇಕ-ಬೋರಾನ್ ( eka 
boron ) ಎಂದು ಹೆಸರಿಟ್ಟು ಅದು ಬೋರಾನ್‌ಗೆ ಸಾಮ್ಯತೆಯನ್ನು 
ಪಡೆದಿರಬೇಕೆಂದು ಹೇಳಿದನು. ಹೀಗೆಯೇ ಅಲ್ಯೂಮಿನಿಯಂ ( AI ) ನ 
ಕೆಳಗಡೆ ಅದಕ್ಕೆ ಸಮಾನಗುಣಗಳುಳ್ಳ ವಸ್ತುವಿರಬೇಕೆಂದೂ ನಂಬಿ 
ಅದಕ್ಕೆ ಇಕ - ಅಲೂಮಿನಿಯಂ (exa - aluminium) ಎಂದು 
ನಾಮಕರಣ ಮಾಡಿದನು. ಹಾಗೆಯೇ ನಾಲ್ಕನೆಯ ಗುಂಪಿನಲ್ಲಿಯೂ 
ಇದರ ಸಮೀಪದಲ್ಲಿ , ಅಂದರೆ ಆರ್ಸೆನಿಕ್ ( As ) ಗೆ ಮುಂಚೆ ಸಿಲಿಕಾನ್ 
ಗುಣಗಳನ್ನು ಹೊ೦ದಿರಬೇಕಾದ ಮತ್ತೊಂದು ವಸ್ತುವನ್ನು 
ಇಕ - ಸಿಲಿಕಾನ್ (eka- silicon ) ಎಂದು ಕರೆದನು. 


ಈ ಭವಿಷ್ಯ ನುಡಿಯು ಎಲ್ಲ ವಿಜ್ಞಾನಿಗಳನ್ನೂ ಚಕಿತಗೊಳಿಸಿತು . ಆದರೆ, 
ಕೆಲವು ವರ್ಷಗಳನಂತರ ವಿಂಕ್ಲರ್‌ ( Winkler ) ಎಂಬ ಜನ್ಮನ್ ವಿಜ್ಞಾನಿಯು 
ಆರ್‌ಗಿರೋಡೈಟ್ ( argyrodite ) ಎಂಬ ಬೆಳ್ಳಿಯ ಅದುರಿನಿಂದ ಬೂದುಬಣ್ಣದ 
ಒಂದು ವಸ್ತುವನ್ನು ಪ್ರತ್ಯೇಕಿಸಿದನು. ಅದರ ಪರಮಾಣುತೂಕ 72 .3 ಮತ್ತು 


88 


ಪರಮಾಣು ಮತ್ತು ಅದರ ರಚನೆ 


ಸಾಂದ್ರತೆ 5 . 5 , ಇದರ ಲಕ್ಷಣಗಳೆಲ್ಲವೂ ಮೆಂಡಲೀಫ್ ಕನಸುಕಂಡ ಇಕ -ಸಿಲಿಕಾನ್‌ಗೆ 
ಸಮಾನವಾದುವು. ಇದರ ಹೆಸರನ್ನು ಜಕ್ಕೇನಿಯಂ (germanium ) ಎಂದಿಟ್ಟನು. 
ಇದಕ್ಕೆ ಇಂದಿನ ನಾಗರಿಕ ಪ್ರಪಂಚದಲ್ಲಿ ಒಂದು ಪ್ರಮುಖಸ್ಥಾನವಿದೆ. ಇದು 
ಆರ್ಸೆನಿಕ್‌ಗೆ ಹಿಂದೆ ತನ್ನ ನಿರ್ದಿಷ್ಟ ಸ್ಥಾನದಲ್ಲಿದೆ. ಹೀಗೆಯೇ 1875 ರಲ್ಲಿ ಲೆಕಾಕ್ ಡಿ 
ಬೋಯಿಸ್ ಬೌದ್ರಾನ್ ( Bois Baudran ) ಎಂಬ ಫ್ರೆಂಚ್ ವಿಜ್ಞಾನಿ ಯು 
ಸತುವಿನ ಅದುರಿನಿಂದ ಪ್ರತ್ಯೇಕಿಸಿದ ಲೋಹವಸ್ತುವೇ ಮೆಂಡಲೀಫ್‌ನ ಇಕ 
ಅಲೂಮಿನಿಯಂ ಆಯಿತು. ಆದರೆ ಅದರ ಹೊಸ ನಾಮಧೇಯವು ಗ್ಯಾಲಿಯಂ 
( Ga ) ಆಯಿತು. ಅದಕ್ಕೆ ಜ ರೈ ನಿಯ೦ ನ ಹಿಂದಿನ ಸ್ಥಾನವು ಕಾದಿರಿಸಿತ್ತು . 
ನಿಲ್ಸನ್ ಎಂಬ ವಿಜ್ಞಾನಿಯು ಇಕ-ಬೋರಾನ್ ಎಂಬ ಕನಸಿನ ಲೋಹವನ್ನು 
ಯುನೈಟಿ (euxenite ) ಅದುರಿನಿಂದ ಪ್ರತ್ಯೇಕಿಸಿದನು. ಇದಕ್ಕೆ ಹೊಸ ಹೆಸರು 
ಸ್ಯಾಂಡಿಯಂ (scondium ) ಆಗಿ ಅದರ ಸ್ಥಾನವು ಕ್ಯಾಲ್ಸಿಯಂ ನಂತರ ಇದ್ದ 
ಖಾಲಿಜಾಗವನ್ನು ಭರ್ತಿಮಾಡಿತು. 

ಹೀಗಾಗಿ ಮೆಂಡಲೀಫ್ ವಿಜ್ಞಾನಿಯು ಒಬ್ಬ ಸಮರ್ಥ ಭವಿಷ್ಯ ವಾದಿಯ 
ಆದನು. ಪ್ರಕೃತಿಯಲ್ಲಿ ಇರುವ ಆಂತರಿಕ ಸರಳತೆಯನ್ನು ದೃಢವಾಗಿ ನಂಬಿದ್ದ 
ರಿಂದಲೇ ಅವನಿಗೆ ಈ ಯಶಸ್ಸು ಲಭಿಸಿತು. 
(iv ) ಇದೇ ನಂಬಿಕೆಯಿಂದಲೇ ಮೆಂಡಲೀಫ್ ಗೊತ್ತಾಗಿದ್ದ ಪರಮಾಣು 

ತೂಕಗಳ ಸಂಖ್ಯೆಗಳಲ್ಲಿ ಕೆಲವು ಬದಲಾವಣೆಗಳನ್ನು ಸೂಚಿಸಿದನು. 
ಇವುಗಳು ಕೂಡಸಮರ್ಥನೆಹೊಂದಿದುವು. ಇದು ಪ್ಲಾಟಿನಂ ಮತ್ತು 
ಚಿನ್ನ ( Pt and Au) ಕೈ ಸ೦ ಬ೦ಧ ಪಟ್ಟ ದು , ರಾಸಾಯನಿಕ 
ವಿಜ್ಞಾನಿಗಳು ತಮ್ಮ ಪರಮಾಣುತೂಕಗಳನ್ನು ಸರಿಪಡಿಸಿಕೊಂಡು, 
ಮೆಂಡಲೀಫ್ ಸೂಚಿಸದಂತೆಯೇ ಪ್ಲಾಟ ನ೦ ನಂತರ ಚಿನ್ನಕ್ಕೆ 
ಸ್ಥಾನವನ್ನು ಕಲ್ಪಿಸಬೇಕಾಯಿತು. ಹೀಗಾಗಿ , ಬೋಲ್ಟನ್ ಎಂಬ 
ಅಮೆರಿಕನ್ ವಿಜ್ಞಾನಿಯು ನುಡಿದಂತೆ “ ಬಹಳ ಕಾಲದಿಂದಲೂ , 
ಖಗೋಳಶಾಸ್ತ್ರಕ್ಕೆ ಮೀಸಲಾಗಿದ್ದ ಭವಿಷ್ಯ ನುಡಿಯುವ ಶಕ್ತಿಯು 
ಈಗ, ಪುನರಾವರ್ತನೆಯ ನಿಯಮದಿಂದ ರಸಾಯನಶಾಸ್ತ್ರಕ್ಕೆ 
ಲಭಿಸಿದಂತಾಯಿತು. ” 


4 .2 ಪೂಜ್ಯ ಗುಂಪಿಗೆ ಸೇರಿದ ಮೂಲಭೂತ ವಸ್ತುಗಳು 

( Elements belonging to the zero group ) 

ಮೆಂಡಲೀಫ್ ತನ್ನ ಪುನರಾವರ್ತನೆಯ ಪಟ್ಟಿಯನ್ನು ಪ್ರಕಟಿಸಿದ 25 ವರ್ಷ 
ಗಳ ನಂತರ, ಅವನು ಕನಸುಕಾಣದಂಥ ಆರು ವಸ್ತುಗಳನ್ನು ಕ್ಯಾಂಸೆ ಮತ್ತು ಕ್ಯಾಲೆ 
( Ramsay and Rayleigh ) ಎಂಬ ಇಬ್ಬರು ಪ್ರಸಿದ್ದ ಬ್ರಿಟಿಷ್ ವಿಜ್ಞಾನಿಗಳು 


ಪರಮಾಣುಗಳು ಮತ್ತು ಅಣುಗಳು - ಅವುಗಳ ರಾಸಾಯನಿಕ ಲಕ್ಷಣ ಗಳು 89 


ಕಂಡುಹಿಡಿದರು. ಅತಿ ಆಶ್ಚರ್ಯಕರವಾದ ಸಂಗತಿಯೆಂದರೆ , ಲ್ಯಾಂಸೆ ವಿಜ್ಞಾನಿಯು 
ತನ್ನ ರಾಸಾಯನಿಕ ಪ್ರಥಮ ಪಾಠವನ್ನು ಆಟದಲ್ಲಿ ಹೊಂದಿದ್ದ ಒಂದು ಘಾಯದಿಂದ 
ಚೇತರಿಸಿಕೊಳ್ಳುವ ಕಾಲದಲ್ಲಿ ಕಲಿತನು . ಅದು ಸಿಡಿಮದ್ದಿನ ( gun -powder ) 
ತಯಾರಿಕೆಗೆ ಸಂಬಂಧಪಟ್ಟ ವಿವರಣೆ . ಹೀಗೆಯೇ , ವಿಜ್ಞಾನಕ್ಕೆ ತನ್ನ ಅಲ್ಪ 
ಸೇವೆಯನ್ನು ಸಲ್ಲಿಸಬೇಕೆಂಬ ಸಂಕಲ್ಪವನ್ನು ಹೊಂದಿದ್ದ ಕ್ಯಾಲೆಯ ಕೂಡ 
ಲ್ಯಾಂಸೆಯ ಸಹೋದ್ಯೋಗಿಯಾದನು. ಆದರೆ ಇವರು ತೊಡಗಿದ್ದ ಪ್ರಯೋಗಗಳು 
ಅತಿ ಮಹತ್ವದ ಪರಿಣಾಮವನ್ನು ಹೊಂದಿದುವು. ಸಾಮಾನ್ಯ ಗಾಳಿ ( air ) ಯಲ್ಲಿ 
ಅತ್ಯಲ್ಪ ಪ್ರಮಾಣಗಳಲ್ಲಿ ಅಡಗಿದ್ದ ಹಲವು ಅನಿಲಗಳನ್ನು ಪ್ರತ್ಯೇಕಿಸಿ ಅವುಗಳ ಗುಣ 
ಗಳನ್ನು ತೋರಿಸಿದರು. ವಿಜ್ಞಾನ ಪ್ರಯೋಗಗಳಲ್ಲಿ ಅತಿ ಸೂಕ್ಷ್ಮತೆಗೂ ಅತ್ಯಂತ 
ಕುಶಲತೆಗೂ ಪ್ರಸಿದ್ದವಾದ ಈ ಪ್ರಯೋಗಗಳಲ್ಲಿ ಪ್ರತ್ಯೇಕಿಸಿದ ಮೊದಲನೆಯ 
ಅನಿಲಕ್ಕೆ ಏರಾನ್ (aeron) ಎಂದು ಹೆಸರಿಡಬೇಕಾಗಿದ್ದು ಆರ್ಗಾನ್ ( argon ) 
ಆಗಿ ಪರಿಣಮಿಸಿತು - ಇದರ ಸಮೀಪ ಬಂಧುಗಳಾದ ನಿಯಾನ್ , ಕ್ರಿಪ್ಯಾನ್ 
ಕ್ವಿನಾನ್ , ರೇಡಾನ್‌ಗಳೂ ಕಂಡುಹಿಡಿಯಲ್ಪಟ್ಟವು ( Ne, Kr, Xe, Rn). 
ಹೀಲಿಯಂನೊಂದಿಗೆ ಇವುಗಳನ್ನು ಸೇರಿಸಿದರೆ ಒಟ್ಟು ಈ ಗುಂಪಿಗೆ ಆರು ಅನಿಲ 
ಗಳಾಗುತ್ತವೆ. ಇವರು ಪ್ರಯೋಗದಲ್ಲಿ ದ್ರವೀಕರಣಕ್ಕೆ ಉಪಯೋಗಿಸಿದ ಗಾಳಿಯ 
ತೂಕ 120 ಟನ್‌ಗಳು. ಇವರು ಉಪಯೋಗಿಸಿದ ತಾಸಿನಲ್ಲಿ ( micro- balance ) 
ಒಂದು ಔನ್ಸಿನ 7x10 - 14 ಭಾಗದ ತೂಕದ ವ್ಯತ್ಯಾಸವನ್ನು ಕಂಡುಹಿಡಿಯುವಷ್ಟು 
ಸೂಕ್ಷ್ಮತೆಯಿದ್ದಿತಂತೆ ! ರೇಡಾನ್ ( Rn) ಅನಿಲದ ತೂಕದ ಪ್ರಮಾಣವು ಒಂದು 
ಗ್ರಾಂನ 10 ಲಕ್ಷ ಭಾಗದಷ್ಟು (10- 6 gm) ಇದ್ದಿತಂತೆ. 


ಈ ಆರು ಅನಿಲಗಳೂ ಅಪೂರ್ವ ಅನಿಲಗಳೆಂದೂ , ಘನ ಅನಿಲಗಳೆಂದೂ 
(rare , noble gases ) ಹೆಸರಾಗಿ ಇವುಗಳು ರಾಸಾಯನಿಕ ಗುಣಗಳಲ್ಲಿ ಏನೂ 
ಚಟುವಟಿಕೆಯಿಲ್ಲದೆ ಜಡ ( inert) ಅನಿಲಗಳೆಂದೂ ಪ್ರಸಿದ್ಧವಾದುವು. ಇವುಗಳಿಗೆ 
ಪುನರಾವರ್ತನೆಯ ಪಟ್ಟಿಯ ಕೊನೆಯಲ್ಲಿ ಎಂಟನೆ ಗುಂಪಿನ ನಂತರ ಪೂಜ್ಯ ಗುಂಪಿ 
( zero group ) ನಲ್ಲಿ ಸ್ಥಾನಗಳನ್ನು ಕಲ್ಪಿಸಿರುತ್ತದೆ. ಇದೇ ಅಲ್ಲದೆ ಇನ್ನೂ 17 
ಹೊಸ ವಸ್ತುಗಳನ್ನೂ ಕಂಡುಹಿಡಿಯಲಾಯಿತು. ಮೆಂಡಲೀಫ್ 1907 ರಲ್ಲಿ ನಿಧನ 
ಹೊಂದಿದನಂತರ ಒಂದು ವರ್ಷದೊಳಗೆ ಪುನರಾವರ್ತನೆಯ ಕೋಷ್ಟಕದಲ್ಲಿ 86 ವಸ್ತು 
ಗಳಿಗೆ ಸ್ಥಾನಗಳು ಕಲ್ಪಿತವಾದುವು. ಅಲ್ಲಿಂದ ಇಂದಿನವರೆಗೆ ಸುಮಾರು 30 ಹೊಸ 
ವಸ್ತುಗಳು ನಿರ್ಮಾಣವಾಗಿ ಒಟ್ಟು ಸಂಖ್ಯೆಯು ಇನ್ನೂ ಏರುತ್ತಲೇ ಇದೆ. ಇವುಗಳಿಗೆಲ್ಲ 
ಸ್ಥಾನಗಳನ್ನು ಅಳವಡಿಸಲು ಸಾಧ್ಯವಿದೆ. 


90 


ಪರಮಾಣು ಮತ್ತು ಅದರ ರಚನೆ 


4 . 3 ಪುನರಾವರ್ತ ನೆಯ ಕೋಷ್ಟಕ ಮತ್ತು ಪರಮಾಣುವಿನ ರಚನೆಯ 

ಆ ಕೃತಿಗಳಿಗೆ ಸಂಬಂಧಪೌಲಿ ನಿಯಮ 
(Relation between the periodic table and the 
atomic structure models - Pauli 's principle ) 

ಕೇವಲ ರಾಸಾಯನಿಕ ಸಂಶೋಧನೆಗಳಿಂದ ಹೊರಬಿದ್ದ ಅಂಶಗಳನ್ನು 
ಕೋಢೀಕರಿಸಿ ಪರಮಾಣುತೂಕಗಳಿಗೆ ಅನುಗುಣವಾಗಿ ರಚಿಸಲಾದ ಪುನರಾ 
ವರ್ತನೆಯ ಕೋಷ್ಟಕದ ವಿವರಣೆಗಳನ್ನು ಇದುವರೆಗೂ ತಿಳಿಸಲಾಯಿತು. ಈಗ 
ಹಿಂದಿನ ಅಧ್ಯಾಯದಲ್ಲಿ ನಿರೂಪಿಸಿರುವ ಪರಮಾಣುವಿನ ಆಕೃತಿಗಳ ಸ್ವರೂಪಗಳನ್ನು 
ಗಣನೆಗೆ ತೆಗೆದುಕೊಂಡು ಈ ದೃಷ್ಟಿಯಿಂದ ಪುನರಾವರ್ತನೆಯ ಪಟ್ಟಿಗೆ ಹೊಸ 
ಅರ್ಥವನ್ನು ಹೊಂದಿಸುವುದು ಸಾಧ್ಯವಿದೆ. ಅಂತಿಮವಾಗಿ ( ultimately ) ವಸ್ತುಗಳ 
ಎಲ್ಲ ಗುಣಗಳಿಗೂ ಅವುಗಳ ವೈಯಕ್ತಿಕ ಪರಮಾಣುವಿನ ರಚನೆಗಳಿಗೂ ಸಂಬಂಧ 
ವನ್ನು ಕಲ್ಪಿಸಬೇಕು. ಈ ವಿಷಯವನ್ನು ಪರಿಶೀಲಿಸುವಾಗ , ಪುನರಾವರ್ತನೆಯ 
ಪಟ್ಟಿಗೆ ಬಹು ಭಾಗಗಳಲ್ಲಿ ಸಮರ್ಥನೆಯು ದೊರಕುತ್ತದೆ. ಕೆಲವು ಸಂದರ್ಭಗಳಲ್ಲಿ 
ಮಾತ್ರ ಸೂಕ್ತ ಬದಲಾವಣೆಗಳನ್ನು ಮಾಡಬೇಕಾಗುತ್ತದೆ. 

ಚಿತ್ರ (41) ದಲ್ಲಿ ಕಾಣುವ ಪುನರಾವರ್ತನೆಯ ಕೋಷ್ಟಕವನ್ನು ಅವ 
ಗಾಹನೆಗೆ ತೆಗೆದುಕೊಳ್ಳೋಣ. 

ಹಿಂದಿನ ಅಧ್ಯಾಯದಲ್ಲಿ ನಿರೂಪಿಸಿರುವ ಸದಿಶಪರಮಾಣುವಿನ ಆಕೃತಿಯನ್ನೇ 
ಆಧಾರವಾಗಿ ಇಟ್ಟುಕೊಳ್ಳಬೇಕು. ಈ ದೃಷ್ಟಿಯಿಂದ ಕೆಲವು ಪರಮಾಣುಗಳ ಮುಖ್ಯ 
ರಚನೆಗಳನ್ನು ಗುರುತಿಸಿದ್ದಾಗಿದೆ. 

ಈ ರಚನೆಯ ಪ್ರಕಾರ ಎಲೆಕ್ಟ್ರಾನ್‌ಗಳೆಲ್ಲವೂ K , L , M , N , 0 , P ಎಂಬ 
ಸಂಕೇತಗಳುಳ್ಳ ನಿರ್ದಿಷ್ಟ ವಲಯಗಳಲ್ಲಿ ಸ್ಥಾನಗಳನ್ನು ಹೊಂದಿರುತ್ತವೆ. ಒಂದೊಂದು 
ವಲಯದಲ್ಲಿ ಕೆಲವು ಉಪವಲಯಗಳು ಇರುತ್ತವೆ. ಪೌಲಿ ನಿಯಮದ ಪ್ರಕಾರ 
ಒಂದೊಂದು ವಲಯದಲ್ಲಿಯೂ ಒಂದು ಅತ್ಯುಚ್ಚ ಮಿತಿಗೆ ಒಳಪಟ್ಟು ಎಲೆಕ್ಟ್ರಾನಿ 
ಗಳಿರುತ್ತವೆ. 

ಒಂದೊಂದು ಪರಮಾಣುವಿನಲ್ಲಿಯೂ , ಬೀಜಾಂಶ ( nucleus ) ಎಂಬ ಧನ 
ವಿದ್ಯುದಂಶವನ್ನು ಹೊಂದಿರುವ ಭಾಗವೂ , ಹೊರವಲಯಗಳಲ್ಲಿ ಅದೇ ಮೊತ್ತದ 
ಖಣ ವಿದ್ಯುದಂಶವನ್ನು ಹೊಂದಿರುವ ಎಲೆಕ್ಟ್ರಾನ್ ಕಣಗಳೂ ಇರುತ್ತವೆ. 
X - ಕಿರಣಗಳು ಮುಂತಾದ ಪ್ರಯೋಗಗಳ ಆಧಾರದಿಂದ, ಪರಮಾಣುವಿನ ಬೀಜಾಂಶ 
ದಲ್ಲಿರುವ ಧನವಿದ್ಯುನ್ಮಾನಗಳ ಸಂಖ್ಯೆಯು ಅತಿಮುಖ್ಯವಾದುದು. ಇದನ್ನು Z 
ಸಂಕೇತದಿಂದ ಪರಮಾಣುಸಂಖ್ಯೆ ( atomic number ) ಎಂದು ಕರೆಯುತ್ತಾರೆ. 
ಪರಮಾಣುವು ಮೊ ತ ದಲ್ಲಿ ನಿರ್ವಿದ್ಯುತ್ತಾಗಿರುವುದರಿಂದ, ಪರಮಾಣುವಿನಲ್ಲಿ 


ಪರಮಾಣುಗಳು ಮತ್ತು ಅಣುಗಳು – ಆವುಗಳ ರಾಸಾಯನಿಕ ಲಕ್ಷಣಗಳು 


91 


ನ್ಯಾಸಗಳಿಗೆ 


ಬಹುದಾದ ಎಲೆಕ್ಟ್ರಾನ್‌ಗಳ ಸಂಖ್ಯೆಯೂ Z ಆಗಿಯೇ ಇರುತ್ತದೆ. ಪರಮಾಣುವಿನ 
ವೈಶಿಷ್ಟ್ಯವನ್ನೂ ಮತ್ತು ಅದರ ಮುಖ್ಯ ಗುಣಗಳೆಲ್ಲವನ್ನೂ ರೂಪಿಸುವುದು ಪರಮಾಣು 
ಸಂಖ್ಯೆಯೇ ಆಗಿದೆ. ಪರವಾಣುತೂಕ (atomic weight) ವು ಏರಿದಂತೆಲ್ಲ 
ಪರಮಾಣುಸಂಖ್ಯೆಯೂ ಅದಕ್ಕೆ ಅನುಗುಣವಾಗಿ ಹೆಚ್ಚಿದರೂ ಕೂಡ, ಕೆಲವು 
ಸಂದರ್ಭಗಳಲ್ಲಿ ಅವುಗಳು ತಿರುಗುಮುರುಗಾಗುತ್ತವೆ. ಆದ್ದರಿಂದ ನಮ್ಮ ಲಕ್ಷದಲ್ಲಿ 
ಪರಮಾಣು ಸಂಖ್ಯೆಯನ್ನೇ ಗಮನದಲ್ಲಿಡಬೇಕು, 

ಹೀಗಾಗಿ ಈ ಹೊಸ ದೃಷ್ಟಿಯಲ್ಲಿ ನಾವು ಎಲೆಕ್ಟ್ರಾನ್ 
ಅನುಗುಣವಾಗಿಯೂ , ಪೌಲಿ ನಿಯಮಕ್ಕೆ ಅನುಸಾರವಾಗಿ ಒಂದು ಕೋಷ್ಟಕ 
ವನ್ನು ತಯಾರಿಸಬಹುದು. ಹೀಗೆ ಮಾಡುವುದರಲ್ಲಿ 

K ವಲಯದಲ್ಲಿ ಅತ್ಯುಚ್ಚ ಮಿತಿ 2 ಎಲೆಕ್ಟ್ರಾನ್ 
I ೨, 

೨೨ 

2s + 6p - 8 ಎಲೆಕ್ಟ್ರಾನ್ 
_ M , 

2s + 6p + 10d = 18 , 
N sig 

25 + 6p + 10d + 14f -- 32 ,, 
ಇತ್ಯಾದಿ ಗಮನಿಸಬೇಕು, s, p, d , f ಗಳ ಅರ್ಥಗಳನ್ನು ಹಿ೦ದಿ ನ 
ಅಧ್ಯಾಯದಲ್ಲಿ ವಿವರಿಸಿದೆ. ಒಂದು ಕ್ರಮದಲ್ಲಿ ಇವುಗಳನ್ನು ಜೋಡಿಸುತ್ತ 
ಹೋದರೆ , ರಾಸಾಯನಿಕ ಲಕ್ಷಣಗಳಿಗೆ ಸರಿಹೊಂದುವಂತೆ ಎಲ್ಲ ಪರಮಾಣುಗಳ ರಚನೆ 
ಗಳನ್ನು ಮಾಡಬಹುದು. ಅದರ ಮುಖ್ಯಾಂಶಗಳು ಕೆಳಗೆ ತೋರಿಸಿದಂತಾಗುತ್ತದೆ. 

ವಲಯಗಳು 

LTM 
Z ಪರಮಾಣು 
ಸಂಖ್ಯೆ 


ವಸು | 


S 


p 


. 


ಚಿತ್ರ4.3ಪರಮಾಣುವಿನವಲಯಗಳರಚನೆ 


97]--0T9|# 

I0I9 


|ol97|9 


7 


9| 


_26|2610|2610|| 

10|2|6||6|262 
26 
| 
26 
| 
10 
| 
26 


- 


೨ 


7|9 


7 


ಪರಮಾಣು ಮತ್ತು ಅದರ ರಚನೆ 


7 


99| 


I|7| 


Mg 


7|9 


7|7 


Na 


d 


s 


|3| 


} 


P| 


d 


S 


| 


|B|4|5| 


B 


|4| 


5| 


d 


S 


Zಸಂಖ್ಯೆ 


ಪರಮಾಣು 


ಪರಮಾಣು 


Id 


o 


I 


T 


W 


N೧೩೧೧೧೧ಆ 


T 


1 


93 


ಪರಮಾಣುಗಳು ಮತ್ತು ಅಣುಗಳು - ಅವುಗಳ ರಾಸಾಯನಿಕ ಲಕ್ಷಣಗಳು 


ಇದನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದರೆ ನಮಗೆ ಮುಖ್ಯವಾಗಿ ವ್ಯಕ್ತವಾಗುವ 
ಅಂಶಗಳನ್ನು ಹೀಗೆ ತಿಳಿಸಬಹುದು : 

ಸಾಧಾರಣ ದೃಷ್ಟಿಯಿಂದ ನೋಡಿದರೆ, ಪುನರಾವರ್ತನೆಯ ಕೋಷ್ಟಕ 
ದಲ್ಲಿ ಕಂಡುಬರುವ ಗುಂಪುಗಳಿಗೂ , ಅಡ್ಡ ಮತ್ತು ಉದ್ದ ಸಾಲು 
ಗಳಿಗೂ , ವಲಯಗಳ ಸ್ಥಾನವಿನ್ಯಾಸಗಳಿಗೂ ಒಂದು ವಿಧವಾದ 
ಸಾಮ್ಯವಿದೆ. ವಲಯಗಳಲ್ಲಿ ಎಲೆಕ್ಟ್ರಾನ್‌ಗಳನ್ನು ತುಂಬುವಾಗ 
ಮಾತ್ರ ಒಂದು ನ ಲ ಯ ವ ನ್ನು ಪೂರ್ತಿ ಮಾಡಿದಮೇಲೆಯೇ 
ಮುಂದಿನ ವಲಯಕ್ಕೆ ಹೋಗಬೇಕೆಂಬ ನಿಯಮಕ್ಕೆ ವಿನಾಯತಿಗಳು 
ಇರುತ್ತವೆಯಾದರೂ , ಪೌಲಿ ನಿಯಮವನ್ನು ಮೀರಿದಂತಾಗುವುದಿಲ್ಲ . 
ರಾಸಾಯನಿಕ ಮತ್ತು ಇತರ ಲಕ್ಷಣಗಳ ದೃಷ್ಟಿಯಿಂದ ಈ 

ವ್ಯತ್ಯಾಸಗಳು ಅನಿವಾರ್ಯ: 
ಉದಾ: - H ನಿಂದ A ವರೆಗೂ ಅಂದರೆ 1 ರಿಂದ 18 ಸ್ಥಾನಗಳ ವರೆಗೂ , 
ನಿಯಮಬದ್ಧವಾಗಿದ್ದು , Kಗೆ ಹೋಗುವಾಗ, M ವಲಯದ 4 ಉಪವಲಯವನ್ನು 
ಬಿಟ್ಟು N ವಲಯಕ್ಕೆ ಹೋಗಬೇಕು. ಹೀಗೆಯೇ ಮುಂದಕ್ಕೆ ಹೋದಮೇಲೆ ಪುನಃ 
ವಾಪಸ್ ಬಂದು M ವಲಯದ 4 ಸ್ಥಾನಗಳೆಲ್ಲವೂ ಭರ್ತಿಯಾಗುತ್ತವೆ. ಹೀಗಾಗಿ, 
0, P ವಲಯಗಳಲ್ಲಿಯೂ ಸ್ಥಾನಗಳನ್ನು ಕಲ್ಪಿಸಬೇಕಾಗುತ್ತದೆ. 
( ii ) ಪುನರಾವರ್ತನೆಯ ಕೋಷ್ಟಕಕ್ಕೂ , ಪರಮಾಣು ವಲಯಗಳ 

ರಚನೆಗೂ ಹೋಲಿಸುವಾಗ Co ಮತ್ತು Ni ಗಳ ಸ್ಥಾನಗಳು ಅದಲು 
ಬದಲಾಗುತ್ತವೆ. ಇದು ಪರಮಾಣುಸಂಖ್ಯೆಯ ಪ್ರಾಧಾನ್ಯವನ್ನು 
ಎತ್ತಿ ತೋರಿಸುತ್ತದೆ. 


) 


1 


ಪರಮಾಣು 


ಪರಮಾಣು ಸಂಖ್ಯೆ 


ಪರಮಾಣುತೂಕ 


58 . 94 
58 : 68 


39 . 94 
39 € 10 


- 


19 


(iii ) ಸಂಯೋಜನ ಸಾಮರ್ಥ್ಯಕ್ಕೂ (valency) ಹೊರಗಿನ ಅಪೂರ್ಣ 

ವಲಯದಲ್ಲಿರುವ ಎಲೆಕ್ಟ್ರಾನ್‌ಗಳ ಸಂಖ್ಯೆಗೂ ನಿಕಟ ಸಂಬಂಧವಿರು 
ವುದು ಎತ್ತಿ ಕಾಣುತ್ತದೆ. ಇದನ್ನು ಕೆಳಗಿನ ಪಟ್ಟಿಯು ತೋರಿಸು 


ತದೆ. 


ಪರಮಾಣು ಮತ್ತು ಅದರ ರಚನೆ 


ಪರಮಾಣು ಸಂಯೋಜನಾ ಸಾಮರ್ಥ್ಯ 


ಹೆರ ಆ ಪೂರ್ಣ ವಲಯದಲ್ಲಿರುವ 

ಎಲೆಕ್ಟ್ರಾನ್ ಗಳ ಸಂಖ್ಯೆ 


1 (S) ( K ವಲಯ ) 
1 (S) ( L ವಲಯ ) 
1 (S) ( MI ವಲಯ ) 
1 (S) ( N ವಲಯ ) 


2 (S) ( MI ವಲಯ ) 
2 (S) ( N ವಲಯ ) 


- 3 


3 


( MI ವಲಯ ) 


( iv ) 


ರಾಸಾಯನಿಕ ಚಟುವಟಿಕೆಗಳೆಲ್ಲವೂ ಅಪೂರ್ಣ ವಲಯಗಳಲ್ಲಿರುವ 
ಅನಿರ್ಬಂಧಿತ ಎಲೆಕ್ಟ್ರಾನ್‌ಗಳ ಸಂಖ್ಯೆಯಿಂದಲೇ ರೂಪಿತವಾಗುತ್ತ 
ವೆಂದು ಆರ್ಥವಾಗುತ್ತದೆ. ಈ ಹೊಸ ದೃಷ್ಟಿಯು ಪರಮಾಣು 
ರಚನೆಯಿಂದ ಗೊತ್ತಾದ ಜ್ಞಾನದ ಪರಿಣಾಮ . 
ಪುನರಾವರ್ತನೆಯ ಕೋಷ್ಟಕದಲ್ಲಿ ಪೂಜ್ಯ ಗುಂಪಿಗೆ ಸೇರಿರುವ 
ಅಪೂರ್ವ ಅ ನಿಲ ಗ ಳಾ ದ He, Ne, .. . . ಗಳ ಪ್ರಾಶಸ್ತ್ರವೂ 
ಅವುಗಳ ಪರಮಾಣುಗಳ ರಚನೆಗಳ ವೈಶಿಷ್ಟ್ಯದಿಂದಲೇ ಉಂಟಾ 

ಗುತ್ತದೆಂದೂ ವ್ಯಕ್ತವಾಗುತ್ತದೆ. 
ಪಟ್ಟಿಯಲ್ಲಿ ತೋರಿಸಿರುವಂತೆ He ಪರಮಾಣುವಿನಲ್ಲಿ K ವಲಯವು ಭರ್ತಿ 
ಯಾಗಿಯೂ , Ne ನಲ್ಲಿ K ಮತ್ತು [ ವಲಯಗಳು ಭರ್ತಿಯಾಗಿಯೂ , A ನಲ್ಲಿ 
K , L , MI ವಲಯಗಳೂ ಪೂರ್ತಿಯಾಗಿಯೂ ಇರುತ್ತವೆ. ಈ ರೀತಿಯಾಗಿ ಈ 
ಆರು ಅನಿಲಗಳಲ್ಲಿಯೂ , ವಲಯಗಳೆಲ್ಲ ಪೂರ್ಣವಾಗಿದ್ದು ಯಾವ ಎಲೆಕ್ಟ್ರಾನ್ 
ಕಣವೂ ಅನಿರ್ಬಂಧಿತ ಸ್ಥಿತಿಯಲ್ಲಿ ಇರದಿರುವುದರಿಂದ ರಾಸಾಯನಿಕ ದೃಷ್ಟಿಯಿಂದ 
ಅವುಗಳು ಜಡವಾಗಿರುತ್ತವೆ. ಅಂದರೆ, ರಾಸಾಯನಿಕ ಜಡತ್ವಕೂ ವಲಯಗಳು 
ಭರ್ತಿಯಾಗಿರುವ ಪರಿಸ್ಥಿತಿಗೂ ನಿಕಟ ಸಂಬಂಧವನ್ನು ಕಲ್ಪಿಸಿದ್ದಾಯಿತು. ಇದೂ 
ಒಂದು ಅತಿಮುಖ್ಯವಾದ ಪರಿಣಾಮ . 

ಈ ಜಡ ಅನಿಲಗಳ ಪರಮಾಣುಗಳಲ್ಲಿ ಎಲೆಕ್ಟ್ರಾನ್‌ಗಳೆಲ್ಲವೂ ಸಂಪೂರ್ಣ 
ವಲಯಗಳಲ್ಲಿಯೇ ಅಡಕವಾಗಿರುವುದರಿಂದ, ಅವುಗಳ ಮೊತ್ತ ಚಲನ ಪರಿಮಾಣವು 
(total angular momentum ) ಶೂನ್ಯವಾಗಿರಬೇಕಾಗುತ್ತದೆ. ಎಲೆಕ್ಟ್ರಾನ್‌ಗಳ 
ಒಟ್ಟು ಸಂಖ್ಯೆಯು ಸಮವಾಗಿರುವುದರಿಂದ, ಎರಡು ವಿರೋಧ ದಿಕ್ಕುಗಳಲ್ಲಿ ಅಭಿ 
ಮುಖವಾಗಿ ಸುತ್ತುತ್ತಿರುವ ಎಲೆಕ್ಟ್ರಾನ್‌ಗಳು ಸಮನಾಗಿದ್ದು ಮೊತ್ತ ಪ್ರಮಾಣವು 


ಪರಮಾಣುಗಳು ಮತ್ತು ಅಣುಗಳು - ಅವುಗಳ ರಾ ಸಾಯನಿಕ ಲಕ್ಷಣಗಳು 


95 


NI - ೧ ಮತ್ತು ೨ = ೦ ಆಗುತ್ತದೆ, ಇದೇ ಅನಿಲಗಳ ಜಡತ್ವಕ್ಕೆ ಮುಖ್ಯ 
ಕಾರಣವಾಗುತ್ತದೆ. ಹೊರಗಿನ ವಲಯಗಳಲ್ಲಿ ಕೆಲವು ಸ್ಥಾನಗಳು ಖಾಲಿಯಿದ್ದಾಗ 
ಉಳಿದಿರುವ ಎಲೆಕ್ಟ್ರಾನ್‌ಗಳೇ ಸಂಯೋಜಕ ಸಾಮರ್ಥ್ಯ ( valency ) ವನ್ನು ರೂಪಿ 
ಸಲು ಕಾರಣವಾಗುತ್ತವೆ. ಇದರಿಂದಲೇ , ರಾಸಾಯನಿಕ ಲಕ್ಷಣಗಳು ಉತ್ಪನ್ನ 
ವಾಗುತ್ತವೆಂದು ಅರ್ಥವು ಬರುತ್ತದೆ. 

- ಪರಮಾಣುತೂಕಕ್ಕೆ ಬದಲಾಗಿ, ಪರಮಾಣುಸಂಖ್ಯೆಯೇ ( atomic num 
ber ) ಪರಮಾಣುವಿನ ವಿಶಿಷ್ಟ ಲಕ್ಷಣಗಳನ್ನು ರೂಪಿಸುತ್ತದೆ ಎಂದು ಭಾವಿಸಿದರೆ, 
ಪುನರಾವರ್ತನ ಕಷ್ಟಕಕ್ಕೆ ಪರಮಾಣುವಿನ ರಚನೆಗೆ ಅನುಗುಣವಾದ ಸಮರ್ಥನೆ 
ದೊರಕಿದಂತಾಗುತ್ತದೆ, 


4. 4 ಅಣುಗಳು ಮತ್ತು ಪರಮಾಣುಗಳು ಅವುಗಳ ರಾಸಾಯನಿಕ 

ಲಕ್ಷಣಗಳು 
(Molecules and atoms-- their chemical 
properties ) 

ಪ್ರಪಂಚದಲ್ಲಿರುವ ಎಲ್ಲ ಪದಾರ್ಥಗಳೂ ಕೂಡ ಕೇವಲ 92 ಮೂಲಭೂತ 
ವಾದ ವಸ್ತುಗಳ ಸಂಯೋಜನೆಯಿಂದ ಉಂಟಾಗುತ್ತವೆ. 26 ಅಕ್ಷರಗಳ ವರ್ಣ 
ಮಾಲೆಯ ವಿವಿಧಜೋಡಣೆಗಳಿಂದ ಲಕ್ಷಾಂತರ ಪದಗಳನ್ನು ನಿರ್ಮಿಸಿ ಒಂದು ಬೃಹತ್ 
ಕೋಶ( dictionary) ವನ್ನು ತಯಾರುಮಾಡಲು ಹೇಗೆ ಸಾಧ್ಯವೋ ಹಾಗೆಯೇ 
ಈ 92 ವಸ್ತುಗಳ ಸಹಾಯದಿಂದ ಲಕ್ಷಾಂತರ ವಿವಿಧ ಲಕ್ಷಣಗಳನ್ನೊಳಗೊಂಡಿರುವ 
ಪದಾರ್ಥಗಳನ್ನು ನಿರ್ಮಾಣ ಮಾಡಬಹುದು, ಇಂಥ ವಸ್ತುಗಳ ಗುಂಪುಗಳಲ್ಲಿ 
ನೀರು, ಉಪ್ಪು , ಆಹಾರ ಪದಾರ್ಥ ಗಳು, ಗಾಜು, ಬಣ್ಣದ ಸಾಮಾನುಗಳು 
ಮುಂತಾದ ಹಲವಾರು ವಿಧಗಳಿರುತ್ತವೆ. ಒಂದು ಸಂಯುಕ್ತ ವಸ್ತುವಿನ ವಿಶಿಷ್ಟ 
ಗುಣವೂ ಅದರ ಅಣು ( molecule ) ವಿನ ರಚನೆಯನ್ನು ಅವಲಂಬಿಸಿರುತ್ತದೆ. 
ಈ ಅಣುವಿನಲ್ಲಿ ಬೇರೆ ಬೇರೆಮೂಲಭೂತವಸ್ತುಗಳ ಪರಮಾಣುಗಳು ವಿವಿಧ ಸಂಖ್ಯೆ 
ಗಳಲ್ಲಿ ಒಟ್ಟುಗೂಡಿರುತ್ತವೆ. ಈ ಪರಮಾಣುಗಳು ಒಟ್ಟುಗೂಡಿರುವ ರೀತಿ ಮತ್ತು 
ಅವುಗಳ ಬಂಧನಗಳ (bonds ) ಮಾದರಿಗಳೆಲ್ಲವೂ ಸಂಯುಕ್ತ ವಸ್ತುವಿನ ಲಕ್ಷಣ 
ಗಳನ್ನು ರೂಪಿಸಿರುವುದಕ್ಕೆ ಮುಖ್ಯ ಕಾರಣಗಳಾಗಿರುತ್ತವೆ. ಒಂದೊಂದು ಪರಮಾಣು 
ವಿಗೂ ಬೇರೆ ಬೇರೆ ರಚನೆಯಿರುವುದರಿಂದಲೂ , ಆ ರಚನೆಯಲ್ಲಿ ವಿವಿಧ ಸಂಖ್ಯೆಗಳ 
ವಿದ್ಯುದಂಶವನ್ನು ಹೊಂದಿರುವ ಎಲೆಕ್ಟ್ರಾನ್ಗಳು ಅಡಗಿರುವುದರಿಂದಲೂ , ವಿವಿಧ 
ಪರಮಾಣುಗಳು ಸಂಮಿಲನವಾಗುವಾಗ, ಅವುಗಳಲ್ಲಿರುವ ಎಲೆಕ್ಟ್ರಾನ್ ಗಳ ವಿನಿಮಯ 
ನಾಗುವ ಸಾಧ್ಯತೆ ಇದ್ದೇ ಇರುತ್ತದೆ. ಹೀಗಾಗಿ , ಒಂದು ಸಂಯುಕ್ತ ವಸ್ತುವಿನ 
ಲಕ್ಷಣಗಳನ್ನು ನಾವು ತಿಳಿಯಬೇಕಾದರೆ , ಅದರ ಅಣುವಿನ ರಚನೆಯ ಅಂಗಗಳಾದ 
ಪರಮಾಣುಗಳು ಹೇಗೆ ಬಂಧಿತವಾಗಿವೆ ಎಂದು ತಿಳಿಯಬೇಕಾಗುತ್ತದೆ. 


96 


ಪರಮಾಣು ಮತ್ತು ಅದರ ರಚನೆ 


ಪದಾರ್ಥಗಳ ಲಕ್ಷಣಗಳನ್ನೂ ಅವುಗಳ ನಡುವಣ ಪ್ರಕ್ರಿಯೆ (reactions ) 
ಗಳನ್ನೂ ಅಧ್ಯಯನಮಾಡುವ ಶಾಸ್ತ್ರವೇ ರಸಾಯನಶಾಸ್ತ್ರ ಪ್ರಕ್ರಿಯೆಗಳಲ್ಲಿ ಭಾಗ 
ವಹಿಸುವ ವಸ್ತುಗಳ ತೂಕಗಳನ್ನು ನಿರ್ದೇಶನ ಮಾಡಿ, ಅವುಗಳಲ್ಲಿ ಉತ್ಪನ್ನ 
ನಾಗುವ ಶಕ್ತಿಯ ಪ್ರಮಾಣಗಳನ್ನು ಅಳೆಯಬೇಕಾಗುತ್ತದೆ. ಹಳದಿರಂಜಕವನ್ನು 
ಗಾಳಿಗೆ ಸಂಪರ್ಕ ಹೊಂದುವಂತೆ ಮಾಡಿದರೆ, ಬೆಳಕು ಮತ್ತು ಶಾಖದ ರೂಪಗಳಲ್ಲಿ 
ಶಕ್ತಿಯು ವಿಸರ್ಜನೆ ಹೊಂದುತ್ತದೆ. ಈ ಪ್ರಕ್ರಿಯೆಯಲ್ಲಿ ರಂಜಕ ಮತ್ತು ಆನ್ನು 
ಜನಕದ ಪರಮಾಣುಗಳು 2 : 5 ಪ್ರಮಾಣದಲ್ಲಿ ಒಟ್ಟುಗೂಡಿ ರಂಜಕದ ಆಕ್ಸಿಡ್‌ನ 
ಅಣುವಾಗುತ್ತದೆ (Po:). ಇದರ ಗುಣಗಳಿಗೂ , P ಮತ್ತು ೦ ಗಳ ಗುಣಗಳಿಗೂ 
ಎಷ್ಟು ವ್ಯತ್ಯಾಸಗಳಿವೆಯೆಂಬುದು ನನಗೆ ತಿಳಿದೇ ಇದೆ. ಈ ವಸ್ತುವನ್ನು ಮತ್ತೆ 
P ಮತ್ತು ೦ ಗಳಾಗಿ ಪ್ರತ್ಯೇಕಿಸುವುದು ಸುಲಭದ ಕೆಲಸವಲ್ಲ. ಕೆಂಪು ಚೂರ್ಣ 
ದಂತಿರುವ ಪಾದರಸದ ಆಡನ್ನು ಕಾಯಿಸಿದರೆ , ಥಳಥಳಿಸುವ ಪಾದರಸವೂ 
ವರ್ಣರಹಿತ ಆಮ್ಲ ಜನಕವೂ ಬರುತ್ತವೆ. 
2 HgO 

- + 2 Hg + 0 , (41) 

ಶಾಖ ಕೊಟ್ಟರೆ 
ಈ ಪ್ರಕ್ರಿಯೆಯಲ್ಲಿ ಪಾದರಸ ಮತ್ತು ಆನ್ನು ಜನಕ ಪರಮಾಣುಗಳ ಬಂಧನ 
ವನ್ನು ಕಳಚಬೇಕಾದರೆ, ಶಾಖವನ್ನು ಕೊಡಬೇಕಾಗುತ್ತದೆ. 

ಈ ರೀತಿಯಾಗಿ ಸರಳವಾದ - ಹಾಗೂ ಕ್ಲಿಷ್ಟವಾದ - ರಾಸಾಯನಿಕ ಕ್ರಿಯೆ 
ಗಳಲ್ಲಿ ಪರಮಾಣುಗಳ ಬಂಧನದಿಂದಾಗಲಿ, ಬಂಧವಿಮೋಚನದಿಂದಾಗಲಿ , ಉತ್ಪನ್ನವಾ 
ಗುವ ಪದಾರ್ಥಗಳಿಗೂ ಮೊದಲ ಪದಾರ್ಥಗಳಿಗೂ , ಲಕ್ಷಣ ಗಳಲ್ಲಿ ಸಾಮ್ಯತೆ 
ಇರುವುದಿಲ್ಲ. ಈ ಕ್ರಿಯೆಗಳ ಸಹಾಯದಿಂದ ಉಂಟಾಗುವ ಬದಲಾವಣೆಗಳನ್ನು ತಿಳಿದು 
ತಾತ್ವಿಕವಾಗಿಯೂ ಪ್ರಾಯೋಗಿಕ ವಾಗಿಯೂ ಹಲವಾರು ಹೊಸ ಪದಾರ್ಥಗಳನ್ನು 
ನಿರ್ಮಾಣ ಮಾಡಲು ಸಾಧ್ಯವಿರುತ್ತದೆ. ಹೀಗಾಗಿ ಆಧುನಿಕ ರಸಾಯನಶಾಸ್ತ್ರದ 
ವ್ಯಾಪ್ತಿಯು ಅತ್ಯಂತ ವಿಶಾಲವಾಗಿ ಪರಿಣಮಿಸಿದೆ. ಇದರಿಂದ ನಿತ್ಯ ಜೀವನಕ್ಕೂ 
ಕೈಗಾರಿಕೆಗಳ ಬೆಳೆವಣಿಗೆಗೂ ರಸಾಯನಶಾಸ್ತ್ರದ ಸಂಶೋಧನೆಗಳು ಬಹಳ ಸಹಕಾರಿ 
ಯಾಗಿವೆ. 

- ಈಗ ರಾಸಾಯನಿಕ ಕ್ರಿಯೆಗಳ ವಿಧಾನಗಳು ಹೇಗೆ ಮತ್ತು ಏತಕ್ಕಾಗಿ 
ನಡೆಯುತ್ತವೆಂಬುದರ ತತ್ವವನ್ನು ತಿಳಿಯಲು ಎರಡು ಉದಾಹರಣೆಗಳನ್ನು 
ನಿದರ್ಶನವನ್ನಾಗಿ ತೆಗೆದುಕೊಳ್ಳಬಹುದು. ಕಬ್ಬಿಣ ಆನ್ಲೈಡ್ ಮತ್ತು ಕೆಟ್ಟ ( coke ) 
ಗಳನ್ನು ಒಂದು ಶಾಖದ ಕುಲುಮೆ ( blast furnace ) ಯಲ್ಲಿ ಕಾಯಿಸಿದರೆ, ಈ 
ರಾಸಾಯನಿಕ ಕ್ರಿಯೆಯಿಂದ ಕಬ್ಬಿಣವೂ ಇಂಗಾಲಾಮ್ಲವೂ ಉತ್ಪತ್ತಿಯಾಗುತ್ತವೆ. 
ಇದನ್ನು ಕೆಳಗಿನ ಸೂತ್ರವು ವಿಶದಪಡಿಸುತ್ತದೆ, 

2 Fe : + 3 C – 4 Fe + 3 CO . 
ಅಂದರೆ , ಮೂರು ಇಂಗಾಲ ( c) ದ ಪರಮಾಣುಗಳು ಎರಡು ಕಬ್ಬಿಣಆಡ್‌ನ 


(42) 


ಪರಮಾಣುಗಳು ಮತ್ತು ಅಣುಗಳು – ಅವುಗಳ ರಾಸಾಯನಿಕ ಲಕ್ಷಣಗಳು 97 


( FeO…) ಅಣುಗಳೊಡನೆ ಸಂಯೋಜನೆ ಹೊಂದುವುದರ ಪರಿಣಾಮವಾಗಿ, ನಾಲ್ಕು 
ಕಬ್ಬಿಣದ ( Fe) ಪರಮಾಣುಗಳೂ , ಮೂರು ಇಂಗಾಲಾಮು ಅನಿಲದ ( CO2) ಅಣು 
ಗಳೂ ಉತ್ಪನ್ನವಾಗುತ್ತವೆ. ಈ ಕ್ರಿಯೆಯಲ್ಲಿ ಕಬ್ಬಿಣ ಮತ್ತು ಆಮ್ಲಜನಕದ 
ಪರಮಾಣುಗಳ ಬಂಧನವನ್ನು ಬಿಡಿಸಿ, ಬಿಡುಗಡೆ ಹೊಂದಿದ ಆಮ್ಲ ಜನಕದ 
ಪರಮಾಣುಗಳು ಇಂಗಾಲದ ಪರಮಾಣುಗಳೊಂದಿಗೆ ಸಂಯೋಜನೆ ಹೊಂದುತ್ತವೆ. 
ಈ ಕ್ರಿಯೆಗೆ ಸಹಾಯಕವಾಗಲು ಕುಲುಮೆಯ ಶಾಖವು ಸಾಕಾದ ಪ್ರಮಾಣದ 
ತ್ವರಿತಗೊಳಿಸುವ ಶಕ್ತಿ (activation energy ) ಯನ್ನು ಕೊಡುತ್ತದೆ. ಇಂಥ 
ರಾಸಾಯನಿಕ ಕ್ರಿಯೆಗಳಿಂದ ಸ್ಥಿರವಾದ ಅಂತಿಮ ಪದಾರ್ಥಗಳು ಉಳಿಯಬೇಕಾದರೆ 
ಪೂರ್ವಭಾವಿಯಾಗಿದ್ದ ಒಟ್ಟು ಶಕ್ತಿಯ ಪ್ರಮಾಣವು ಸ್ವಲ್ಪ ಕುಗ್ಗಬೇಕೆಂದು ತಿಳಿದು 
ಬರುತ್ತದೆ. ಈ ರೀತಿಯಾಗಿ, ಪರಮಾಣುಗಳ ನಡುವಣ ಬಂಧನಗಳನ್ನು ಮುರಿಯಲು 
ಮತ್ತು ಹೊಸ ಬಂಧನಗಳನ್ನು ಕಲ್ಪಿಸಬೇಕಾದರೆ , ಯಾವುದಾದರೂ ಒಂದು ರೂಪದಲ್ಲಿ 
ಶಕ್ತಿಯನ್ನು ಒದಗಿಸುವುದು ಆವಶ್ಯಕ. 


D. 


- ಕೆಲವು ಸಂದರ್ಭಗಳಲ್ಲಿ ರಾಸಾಯನಿಕ ಕ್ರಿಯೆಗಳನ್ನು ಚುರುಕುಗೊಳಿಸಲು 
ಕೆಲವು ವಸ್ತುಗಳು ಬಹಳ ಸಹಾಯ ಮಾಡುತ್ತವೆ. ಇವುಗಳು ನೇರವಾಗಿ ರಾಸಾ 
ಯನಿಕ ಕ್ರಿಯೆಗಳಲ್ಲಿ ಭಾಗಗೊಳ್ಳದೆ, ಕಡಮೆ ಶಕ್ತಿಯನ್ನು ಒದಗಿಸುವುದರಿಂದಲೇ 
ಆ ಕ್ರಿಯೆಗಳು ಸಫಲವಾಗುತ್ತವೆ. ಈ ವಿಧಾನಕ್ಕೆ ಅನ್ಯ ಪರಿಣಾಮಕ ಕ್ರಿಯೆ 
( catalysis ) ಎಂದು ಹೆಸರು . ಇದರಲ್ಲಿ ಉಪಯೋಗಿಸಲಾಗುವ ವಸ್ತುಗಳ 
ಪ್ರಾಮುಖ್ಯವು ರಸಾಯನಶಾಸ್ತ್ರದಲ್ಲಿ ಕಂಡುಬರುತ್ತದೆ. ಇದಕ್ಕೆ ನಿದರ್ಶನವಾಗಿ 
ಸಾರಜನಕ ( N) ಮತ್ತು ಜಲಜನಕ ( H) ದ ಪರಮಾಣುಗಳು ಸಂಯೋಜನೆ ಹೊಂದಿ 
ಅಮೋನಿಯಾ (NH ) ಅನಿಲವು ಉತ್ಪನ್ನವಾಗುವ ವಿಧಾನವನ್ನು ಸೂಚಿಸಬಹುದು. 
ಸಾಧಾರಣವಾಗಿ ಈ ಸಂಯೋಜನೆಯು ಸಫಲವಾಗಬೇಕಾದರೆ , ಅತ್ಯಂತ ಹೆಚ್ಚು 
ಪ್ರಮಾಣದ ತಾಪ (extremely high temperature ) ಬೇಕಾಗುತ್ತದೆ. ಆದರೆ, 
ಈ ಅನಿಲಗಳ ಮಿಶ್ರಣ ( mixture) ವನ್ನು ಅತಿ ಸೂಕ್ಷ್ಮವಾಗಿ ಪುಡಿಮಾಡಿದ 
( finely divided iron ) ಕಬ್ಬಿಣದ ಮೇಲೆ ಹಾ ಯಿ ಸಿ ದರೆ ಕೇವಲ 500°c 
* ತಾಪವು ಈ ಕ್ರಿಯೆಯನ್ನು ಆಗಮಾಡಿಸಿ, ಅಮೋನಿಯ ಅನಿಲವು ಉತ್ಪನ್ನವಾಗು 
ಇದೆ. ಇಲ್ಲಿ ಕಬ್ಬಿಣದ ಪಾತ್ರ ಕೇವಲ ಅನ್ಯ ಪರಿಣಾಮಕ್ರಿಯೆ ಮಾತ್ರ . ಅದು 
ಯಾವ ಭೇದವನ್ನೂ ಹೊಂದುವುದಿಲ್ಲ. ಇದೇ ರೀತಿಯಲ್ಲಿ ಇಂಥ ಸಹಾಯಕ ವಸ್ತುಗಳ 
(catalysts ) ಪಾತ್ರವು ಅತಿ ಮಹತ್ವವನ್ನು ಹೊಂದಿರುತ್ತದೆ. ಈ ಕ್ರಿಯೆಯನ್ನು 
ಸೂಚಿಸಲು ಕೆಳಗಿನ ಸೂತ್ರವು ಸಹಾಯಕವಾಗುತ್ತದೆ, 
N2 + 312 – 2NH 

(4€3) 
ಒಂದು ಸಾರಜನಕದ ( N ) ಅಣುವೂ , ಮೂರು ಜಲಜನಕದ ( HD) ಅಣುಗಳೂ 
ಸಂಯೋಜನೆ ಹೊಂದಿ ಎರಡು ಅಮೋನಿಯಾ ಅಣುಗಳು (NHs) ಉತ್ಪನ್ನವಾಗು 


98 


ಪರಮಾಣು ಮತ್ತು ಅದರ ರಚನೆ 


ತವೆ. ಅಂದರೆ ಒಂದು ಅಮೋನಿಯ ಅಣುವಿನಲ್ಲಿ ಒಂದು ಸಾರಜನಕದ ಪರ 
ಮಾಣುವೂ ಮೂರು ಜಲಜನಕದ ಪರಮಾಣುಗಳೂ ಒಟ್ಟುಗೂಡಿವೆ. ಈ ಪರ 
ಮಾಣುಗಳ ಬಂಧನದ ಮರ್ಮವನ್ನು ತಿಳಿಯಬೇಕಾದರೆ, ಅವುಗಳ ರಚನೆಗಳನ್ನು 
ಗೊತ್ತು ಮಾಡಬೇಕು. ಇದನ್ನು ಈಗ ವಿಮರ್ಶೆಮಾಡೋಣ. 
ಈ ಚಿತ್ರ (4 . 4) ದಲ್ಲಿ ನಿರೂಪಿಸಿರುವ ಪರಮಾಣುಗಳ ರಚನೆಯನ್ನು ಗಮನಿಸ 
ಬಹುದು, ಜಲಜನಕದ ಪರಮಾಣುವಿನಲ್ಲಿ ಒಂದೇ ಒಂದು ಎಲೆಕ್ಟ್ರಾನ್ K ವಲಯ 
ದಲ್ಲಿರುತ್ತದೆ, ಸಾರಜನಕದ ಪರಮಾಣುವಿನಲ್ಲಿ ಹೊರಗಿನ ವಲಯಗಳಲ್ಲಿರುವ 
ಒಟ್ಟು ಎಲೆಕ್ಟ್ರಾನ್‌ಗಳ ಸಂಖ್ಯೆ - 7. K ವಲಯದಲ್ಲಿ 2 ಮತ್ತು L ವಲಯದಲ್ಲಿ 
5 ಎಲೆಕ್ಟ್ರಾನ್‌ಗಳು ಇರುತ್ತವೆ. ಜಲಜನಕದ ಪರಮಾಣುವಿನಲ್ಲಿ K ವಲಯದಲ್ಲಿ 
ಒಂದೇ ಎಲೆಕ್ಟ್ರಾನ್ ಇದ್ದು , ಅದರಲ್ಲಿ ಮತ್ತೊಂದು ಸ್ಥಾನವು ಖಾಲಿಯಾಗಿರುತ್ತದೆ. 
ಆದರೆ, ಸಾರಜನಕದ ಪರಮಾಣುವಿನಲ್ಲಿ K ವಲಯವುಪೂರ್ಣವಾಗಿದ್ದು L ವಲಯ 
ದಲ್ಲಿ 5 ಎಲೆಕ್ಟ್ರಾನ್‌ಗಳು ಮಾತ್ರ ಇದ್ದು ಅದರಲ್ಲಿರಬಹುದಾದ ಒಟ್ಟು 8 ಸ್ಥಾನಗಳಲ್ಲಿ 
3 ಸ್ಥಾನಗಳು ಖಾಲಿಯಾಗಿವೆ. ಪರಿಸ್ಥಿತಿಯು ಹೀಗಿರುವಲ್ಲಿ ಒಂದು ಸಾರಜನಕದ 
ಪರಮಾಣುವೂ , ಮೂರು ಜಲಜನಕದ ಪರಮಾಣುಗಳೂ ಸಂಯೋಗ ಹೊಂದು 
ನಾಗ ಸಾರಜನಕದ ಪರಮಾಣುವಿನಲ್ಲಿ ಖಾಲಿಯಾಗಿರುವ ಮೂರು ಸ್ಥಾನಗಳನ್ನು 
ಮೂರು ಜಲಜನಕದ ಪರಮಾಣುಗಳ ಮರುಎಲೆಕ್ಟ್ರಾನ್‌ಗಳು ಆಕ್ರಮಿಸುತ್ತವೆ. 
ಹೀಗಾಗಿ, ಈ ಸಂಯೋಜನದಿಂದ, ಅಮೋನಿಯ ಅಣುವಿನ ರಚನೆಯನ್ನು ಪರಿಶೀಲಿ 
ಸಿದರೆ, ಎಲೆಕ್ಟ್ರಾನ್‌ಗಳ ವಿನಿಮಯದಿಂದ ಅಪೂರ್ಣ ವಲಯದ ಖಾಲಿ ಸ್ಥಾನಗಳು 
ಪೂರ್ತಿಯಾಗುತ್ತವೆ. ಹೀಗಾಗಬೇಕಾದರೆ , ಸಾರಜನಕದ ಪರಮಾಣುವಿಗೂ , 
ಜಲಜನಕದ ಪರಮಾಣುವಿಗೂ ಒಂದು ಬಂಧನ ( bond) ವು ಉಂಟಾಗಬೇಕು. 
ಈ ವಿಧವಾದ ಬ೦ ಧ ನ ಕೈ ಕೋವೇಲೆಂಟ್ ( covalent) ಬಂಧನಗಳೆಂದ 
ಹೆಸರು. ಈ ಬಂಧನಗಳಲ್ಲಿ ಪಾತ್ರವಹಿಸುವ ಪರಮಾಣುಗಳ ಎಲೆಕ್ಟ್ರಾನ್‌ಗಳು 
ಪರಸ್ಪರ ವಿನಿಮಯ ( sharing) ವನ್ನು ಹೊಂದಿ, ಒಂದು ಸಂಯುಕ್ತ ಅಣುವು 
ಉದ್ಭವವಾಗುತ್ತದೆ. ಇಂಥ ಬಂಧನಶಕ್ತಿಗಳಿಂದ ಉಂಟಾಗುವ ಸಂಯೋಜನೆಯು 
ಬಹಳ ಸುಭದ್ರ ( stable ) ವಾಗಿರುತ್ತದೆ. ಇದರ ರಚನೆಯನ್ನು ಚಿತ್ರ (44) ದಲ್ಲಿ , 


N ” ಅಮಾನಿಯ 


• ಎಲೆಕ್ಟ್ರಾನ್ 
ಚಿತ್ರ 4 - 4 ಅಮೋನಿಯಾ ಅಣುವಿನ ರಚನೆ (ಕೋವೇಲೆಂಟ್ ಬಂಧನ) 


ಪರಮಾಣುಗಳು ಮತ್ತು ಅಣುಗಳು – ಅವುಗಳ ರಾಸಾಯನಿಕ ಲಕ್ಷಣಗಳು 


99 


ಸೂಚಿಸಿದೆ . ಮತ್ತೊಂದು ವಿಧವಾಗಿಯೂ , ಪರಮಾಣುಗಳು ಸಂಯೋಜನೆ 
ಹೊಂದಿ, ಸಂಯುಕ್ತ ಅಣುವು ನಿರ್ಮಾಣವಾಗಬಹುದು , ಈ ಬಂಧನಕ್ಕೆ ಅಯಾನಿಕ್ 
ಬಂಧನ (ionic bond) ಎಂದು ಹೆಸರು . ಇದಕ್ಕೆ ನಿದರ್ಶನವಾಗಿಸೋಡಿಯಂ ( Na) 
ಮತ್ತು ಕ್ಲೋರೀನ್ ( CI ) ಪರಮಾಣುಗಳ ಸಂಯೋಗದಿಂದ ಉಪ್ಪಿನ ಅಣುವು 
(NaCl) ಉತ್ಪನ್ನವಾಗುವ ವಿಧಾನವನ್ನು ಸೂಚಿಸಬಹುದು. ಇವುಗಳಲ್ಲಿ ಸೋಡಿಯಂ 
ಪರಮಾಣುವನ್ನು ತೆಗೆದುಕೊಂಡರೆ, ಅದರಲ್ಲಿ ಒಟ್ಟು ಇರುವ 11 ಎಲೆಕ್ಟ್ರಾನ್‌ಗಳು 
ಮೂರು ವಲಯಗಳಲ್ಲಿ ಹಂಚಿಕೆಯಾಗಿವೆ . K ಮತ್ತು I ವಲಯಗಳು ಕ್ರಮವಾಗಿ 
2 ಮತ್ತು 8 ಎಲೆಕ್ಟ್ರಾನ್‌ಗಳನ್ನು ಹೊಂದಿದ್ದು ಹೊರಗಿನ M ವಲಯದಲ್ಲಿ 1 ಎಲೆ 
ಕ್ಯಾನ್ ಮಾತ್ರ ಇದ್ದು ಉಳಿದ ಸ್ಥಾನಗಳು ಖಾಲಿಯಾಗಿವೆ . ಕ್ಲೋರೀನ್ 
ಪರಮಾಣುವಿನಲ್ಲಿರುವ 17 ಎಲೆಕ್ಟ್ರಾನ್‌ಗಳಲ್ಲಿ H ಮತ್ತು L ವಲಯಗಳಲ್ಲಿ 10 
ಎಲೆಕ್ಟ್ರಾನ್‌ಗಳು ಇದ್ದು ಹೊರಗಿನ M ವಲಯದಲ್ಲಿ 7 ಎಲೆಕ್ಟ್ರಾನಗಳಿದ್ದು 
ಮತ್ತೊಂದು ಎಲೆಕ್ಟ್ರಾನ್‌ಗೆ ಸ್ಥಾನವಿದೆ. ಹೀಗಿರುವಾಗ, ಈ ಎರಡು ಪರಮಾಣುಗಳು 
ಸಂಧಿಸುವಾಗ, ಸೋಡಿಯಂ ಪರಮಾಣುವಿನಲ್ಲಿರುವ ಹೊರವಲಯದ ಒಂದು ಎಲೆ 
ಕ್ಯಾನ್ ಸ್ಟೋರೀನ್ ಪರಮಾಣುವಿನ ಹೊರವಲಯದಲ್ಲಿರುವ ಒಂದೇ ಒಂದು ಸ್ಥಾನ 
ವನ್ನು ಆಕ್ರಮಿಸಿ ಆ ವಲಯವನ್ನು ಭರ್ತಿಮಾಡುತ್ತದೆ. ಹೀಗಾಗಿ, ಸೋಡಿಯಂ ಪರ 
ಮಾಣುವಿನಲ್ಲಿ ಒಂದು ಎಲೆಕ್ಟ್ರಾನ್ ಕಡಮೆಯಾಗಿ, ಅದು ಮೊತ್ತದಲ್ಲಿ ಒಂದು ವಿದ್ಯುತ್ 
ಧನಾಂಶವನ್ನು ಹೊಂದಿರುವ ಸೋಡಿಯಂ ಅ ಯಾ ನ್ (Nation ) ಆಗುತ್ತದೆ. 
ಅಂದರೆ, ಸೋಡಿಯಂ ಪರಮಾಣುವಿನಿಂದ ಒಂದು ಎಲೆಕ್ಟ್ರಾನ್ ಕಿತ್ತುದರ ಫಲವಾಗಿ 
ಉಳಿಯುವ ಭಾಗವು ವಿದ್ಯುದ್ವಾಹೀ ಧನಕಣ ( positively charged ion ) ಆಗು 
ತದೆ. ಇದರ ಹೊರವಲಯಗಳ ರಚನೆಯಲ್ಲಿ ಎರಡು ಪೂರ್ಣವಲಯಗಳಲ್ಲಿ 10 
ಎಲೆಕ್ಟ್ರಾನ್‌ಗಳು ಭರ್ತಿಯಾಗಿದ್ದು , ನಿಯಾನ್ ( Ne) ಪರಮಾಣುವಿನ ಎಲೆಕ್ಟ್ರಾನ್ 
ರಚನೆಯನ್ನು ಹೋಲುತ್ತದೆ. ಹಾಗೆಯೇ ಕೊರೀನ್ ಪರಮಾಣುವಿಗೆ ಒಂದು 
ಎಲೆಕ್ಟ್ರಾನ್ ಅಧಿಕವಾಗಿ ಸೇರಿಸುವುದರಮೂಲಕ ಅದುಕ್ಲೋರೀನ್ ಅಯಾನ್ ( CI ) 
ಆಗಿ, ಒಂದು ಋಣ ವಿದ್ಯುದ್ವಾಹೀ ( negatively charged) ಕಣದಂತೆ ವರ್ತಿಸು 
ಇದೆ. ಇದರ ರಚನೆಯಲ್ಲಿಯೂ , 18 ಎಲೆಕ್ಟ್ರಾನ್‌ಗಳು ಪೂರ್ಣವಲಯಗಳಲ್ಲಿದ್ದು 
ಆರ್ಗಾನ್ ( A ) ಪರಮಾಣುವನ್ನು ಹೋಲುವಂತಾಗುತ್ತದೆ. ಹೀಗಾಗಿ , ಅಂತಿಮವಾಗಿ 


DEPT 
. 
OF 
PHYSICS 

SJRCW 


ಅಯಾನುಗಳು. 


ನಿರ್ವಿದ್ಯುತ್ ಪರಮಾಣುಗಳು. 
| - ಎಲೆಕ್ಟ್ರಾನ್ 


ಚಿತ್ರ 4 . 5 NaCl ಅಣುವಿನ ರಚನೆ ( ಅಯಾನಿಕ್ ಬಂಧನ) 


100 


ಪರಮಾಣು ಮತ್ತು ಅದರ ರಚನೆ 


ರೂಪುಗೊಳ್ಳುವ ಉಪ್ಪಿನ ಅಣುವಿನಲ್ಲಿ NaCl ) ಇರುವ ಎರಡು ಅಂಗಗಳೂ ಕೂಡ 
( Na² ಮತ್ತು 17) ವಿರೋಧ ವಿದ್ಯುದಂಶಗಳನ್ನು ಹೊಂದಿರುವ ವಿದ್ಯುದ್ವಾಹೀಕಣ 
ಗಳಾಗಿರುತ್ತವೆ. ಇವುಗಳ ಬಂಧನ (ionic bonds) ದಿಂದ ಉಂಟಾಗುವ ರಚನೆಯು 
ಅಷ್ಟು ಸ್ಥಿರವಾದುದಲ್ಲ . ಉಪ್ಪನ್ನು ( NaCl) ನೀರಿನಲ್ಲಿ ಕರಗಿಸಿದರೆ, ಅದರ ಅಣು 
ಗಳಲ್ಲಿರುವ ವಿದ್ಯುದ್ವಾಹೀ ಕಣಗಳೂ (ions) ವಿಭಜನೆ ಹೊಂದುತ್ತವೆ. ಈ 
ದ್ರಾವಣದಲ್ಲಿ ಎರಡು ಕಡೆ ಎರಡು ವಿದ್ಯುತ್‌ ಧ್ರುವಗಳನ್ನು ( electrodes ) ಸ್ಥಾಪಿಸಿ 
ಅವುಗಳ ಮೂಲಕ ಒಂದು ವಿದ್ಯುತ್ ಪ್ರವಾಹವನ್ನು (electric Current ) ಕಳು 
ಹಿಸಿದರೆ, ಧನವಿದ್ಯುತ್ ಹೊಂದಿರುವ ಸೋಡಿಯಂ ಅಯಾನ್ ( Nat ) ಗಳು ಋಣ 
ಧ್ರುವದ ಕಡೆಗೂ , ಕೊರೀನ್ ಅಯಾನ್ ( CI ) ಗಳು ಧನ ಧ್ರುವದ ಕಡೆಗೂ ಸಾಗು 
ಇವೆ. ಈ ವಿದ್ಯುದ್ವಿಭಜನೆಯಿಂದ ( electrolysis ) ಒಂದೊಂದು ಧ್ರುವದಲ್ಲಿಯೂ , 
ಒಂದೊಂದು ವಿಧದ ವಸ್ತುವಿನ ಪರಮಾಣುಗಳು ಶೇಖರವಾಗುತ್ತವೆ. ಈ ವಿಧಾನ 
ವನ್ನು ತಳಹದಿಯಾಗಿಟ್ಟುಕೊಂಡು, ವಿದ್ಯುಲೇಪ (elcetroplating) ವಿಧಾನವು 
ಕೈಗಾರಿಕೆಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದೆ. 

ಕೋವೇಲೆಂಟ್ ಬಂಧನಗಳನ್ನು ಸಡಿಲಗೊಳಿಸಲು ಕೆಲವು ಸಂದರ್ಭಗಳಲ್ಲಿ 
X ಕಿರಣಗಳು ಮುಂತಾದ ಕಿರಣಗಳ ಶಕ್ತಿಯ ಪ್ರಭಾವವನ್ನು ಉಪಯೋಗಿಸ 
ಬಹುದು, ನೀರಿನ ಅಣು ( HO) ವಿನಲ್ಲಿ ಬಂಧನವನ್ನು ಕಿತ್ತರೆ H * ಮತ್ತು ( OH)- 
ಅಂಗಗಳನ್ನೊಳಗೊಂಡ ಪರಮಾಣು ಪುಂಜ ( free radicals ) ಗಳು ಪ್ರತ್ಯೇಕ 
ವಾಗುತ್ತವೆ. ಇಂಥ ಪುಂಜಗಳು ದೇಹದ ಹಲವಾರು ಕ್ರಿಯೆಗಳಲ್ಲಿ, ಮುಖ್ಯವಾಗಿ 
ಬೀಜಾಂಶಕ ಆನ್ನು ( nucleic acids ) ಗಳ ಕ್ರಿಯಾ ವಿಧಾನಗಳನ್ನು ಅವಲಂಬಿಸಿ 
ರುತ್ತವೆ, ಆನುವಂಶಿಕ ಲಕ್ಷಣ ( hereditary characteristics ) ಗಳು ಕೂಡ 
ಸಂತತಿಗಳಲ್ಲಿ ಒಯ್ಯಲ್ಪಡಲು ಅವಕಾಶವಿರುವುದಾಗಿ ತಿಳಿದುಬಂದಿದೆ. 

- ಮೂಲ ಕ್ರಿಯೆಯಿಂದ ಉತ್ಪನ್ನವಾದ ಅಸಂಯುಕ್ತ ಪುಂಜಗಳು ( free 
radicals ) ಮತ್ತೊಂದು ಅಣುವಿನ ಬಂಧನವನ್ನು ಮುರಿದು ಇನ್ನೊಂದು ವಿಧವಾದ 
ಅಸಂಯುಕ್ತ ಪುಂಜಕ್ಕೆ ಕಾರಣವಾಗಬಹುದು . ಇದೇ ವಿಧಾನವನ್ನು ಒಂದು ಶ್ರೇಣಿ 
ಅಥವಾ ಸರಪಣಿಯ ರೀತಿ ( chain or series ) ಯಲ್ಲಿ ಗುಣಿಸುತ್ತ ಹೋದರೆ 
ಒಂದು ದೊಡ್ಡ ಸರಪಣಿ ಕ್ರಿಯೆ ( chain reaction ) ಯನ್ನು ರೂಪಿಸಬಹುದು. 
ಇಂಥ ವಿಧಾನದಿಂದಲೇ , ಹಲವಾರು ಸಂಘಟಕಮೂಲಧಾತು (polymers) ಗಳನ್ನು 
ನಿರ್ಮಾಣ ಮಾಡಬಹುದು , ಇತ್ತೀಚಿನ ವರ್ಷಗಳಲ್ಲಿ ಇವುಗಳು ಅತಿ ಹೆಚ್ಚಾದ 
ಪ್ರಭಾವವನ್ನು ಹೊಂದಿರುವುದರಿಂದ, ಪರಮಾಣುರಚನೆಗೂ ಅವುಗಳಿಗೂ ಇರುವ 
ಸ್ಕೂಲವಾದ ಸಂಬಂಧವನ್ನು ಮಾತ್ರ ಸೂಚಿಸುವುದು ಸೂಕ್ತವಾಗಿರುತ್ತದೆ. 


ಪರಮಾಣುಗಳು ಮತ್ತು ಅಣುಗಳು - ಅವುಗಳೆ ರಾಸಾಯನಿಕ ಲಕ್ಷಣಗಳು 101 


4 .5 ಇಂಗಾಲದ ಪರಮಾಣು ಮತ್ತು ಅದರ ವೈಶಿಷ್ಟ್ಯ 

( The carbon atom and its importance ) 

ಮೂಲಭೂತ ವಸ್ತುಗಳ ಸಂಖ್ಯೆಯು ತೊಂಭತ್ತಕ್ಕಿಂತ ಹೆಚ್ಚಿದ್ದರೂ , ಇವು 
ಗಳಲ್ಲಿ ಹೆಚ್ಚಿನ ಸಂಖ್ಯೆಯ ವಸ್ತುಗಳು ತಮ್ಮ ಒಂದು ಪರಮಾಣುವಿನೊಂದಿಗೆ ಮಿಕ್ಕು 
ವಸ್ತುಗಳ ಹಲವಾರು ಪರಮಾಣುಗಳ ಸಂಯೋಗದಿಂದ ಅಣುಗಳನ್ನು ಉತ್ಪನ್ನ 
ಮಾಡಿ ಸಂಯುಕ್ತ ವಸ್ತುಗಳಾಗುತ್ತವೆ. ಇದರಲ್ಲಿ ಭಾಗಗೊಳ್ಳುವ ಪರಮಾಣು 
ಸಂಖ್ಯೆಗಳು ಕಡಿಮೆಯಾಗಿಯೇ ಇರುತ್ತವೆ. ಆದರೆ, ಇವುಗಳಲ್ಲಿ ಕೆಲವು ಮೂಲ 
ಭೂತ ವಸ್ತುಗಳು ತಮ್ಮ ತಮ್ಮಲ್ಲೇ ಸರಪಣಿ ( chains) ಗಳಂತೆ ಬಂಧನ ಮಾಡಿ 
ಕೊಂಡು ಇವುಗಳನ್ನೇ ಕೇಂದ್ರ ಬೆನ್ನೆಲುಬಾಗಿ (central back- bone) ಹೊಂದಿ 
ಮಿಕ್ಕ ವಸ್ತುಗಳೊಂದಿಗೆ ಕೊಂಡಿಗಳನ್ನು ಮಾಡಿಕೊಳ್ಳುತ್ತವೆ. ಇವುಗಳಲ್ಲಿ ಇಂಗಾ 
ಲವು ( Carbon) ಅತಿಮುಖ್ಯವಾದುದು. ಈ ಒಂದು ವಸ್ತುವನ್ನೇ ಆಧಾರವನ್ನಾಗಿ 
ರಿಸಿಕೊಂಡು ತಯಾರಿಸಲಾಗಿರುವ ಲಕ್ಷಾಂತರ ವಸ್ತುಗಳು ಇಂದಿನ ನಾಗರಿಕತೆಯ 
ಮತ್ತು ಜನಜೀವನದ ಎಲ್ಲ ಕ್ಷೇತ್ರಗಳನ್ನೂ ವ್ಯಾಪಿಸಿ ತಮ್ಮ ಪ್ರಭಾವವನ್ನು ಬೀರಿವೆ. 
ಇದರಿಂದಲೇ ಜೈವಿಕ ರಸಾಯನಶಾಸ್ತ್ರ ( Organic chemistry ) ಅತ್ಯಂತ ಪ್ರಮುಖ 
ಸ್ಥಾನವನ್ನು ಆಕ್ರಮಿಸಿದೆ. 
* ಒಂದು ದೃಷ್ಟಿಯಿಂದ ನೋಡಿದರೆ, ಇಂಗಾಲದ ಪ್ರಾಮುಖ್ಯವು ಅದರ ಪರ 
ಮಾಣುವಿನ ರಚನೆಯನ್ನು ಅವಲಂಬಿಸಿದೆ. ಇದರಲ್ಲಿ 6 ಎಲೆಕ್ಟ್ರಾನ್‌ಗಳಿದ್ದು , ಅವು 
ಗಳಲ್ಲಿ ಎರಡು ಒಳಗಿನ K ವಲಯವನ್ನು ತುಂಬಿ, ಉಳಿದ 4 ಎಲೆಕ್ಟ್ರಾನ್‌ಗಳಲ್ಲಿ 
ವಲಯವನ್ನು ಆಕ್ರಮಿಸಿರುತ್ತವೆ. ಈ I ವಲಯದಲ್ಲಿ 4 ಖಾಲಿ ಸ್ಥಾನಗಳಿರುತ್ತವೆ. 
ಈ ಎಲೆಕ್ಟ್ರಾನಗಳೆಲ್ಲವೂ ಪರಮಾಣುವಿನ ಕೇಂದ್ರದ ಬೀಜಾಂಶ ( nucleus ) ಕ್ಕೆ 
ಸಮೀಪದಲ್ಲಿರುವುದರಿಂದ ಈ ಪರಮಾಣುವು ಅಯಾನಿಕ್ ಬಂಧನ (ionic bonds) 
ಗಳನ್ನು ರಚಿಸಲು ಅವಕಾಶವಿಲ್ಲ. ಆದರೂ , ಈ ಪರಮಾಣುವು ಮಿಕ್ಕ ಪರಮಾಣು 
ಗಳೊಂದಿಗೆ ಕೋವೇಲೆಂಟ್ ಬಂಧನ ( covalent bonds ) ಗಳಿಂದ ಎಲೆಕ್ಟ್ರಾನ್‌ಗಳ 
ವಿನಿಮಯ ಮಾಡಿಕೊಂಡು ವಲಯವನ್ನು ಪೂರ್ತ 8 ಎಲೆಕ್ಟ್ರಾನ್‌ಗಳಿಂದ ತುಂಬಿಸಲು 
ತಯಾರಿರುತ್ತದೆ. ಉದಾಹರಣೆಗೆ , 4 ಜ ಲ ಜ ನ ಕ ದ ಪರಮಾಣುಗಳೊಡನೆ 
ಸಂಯೋಗ ಹೊಂದಿ ಅವುಗಳಲ್ಲಿನ 4 ಎಲೆಕ್ಟ್ರಾನ್‌ಗಳನ್ನು ತನ್ನ ಹೊರವಲಯಕ್ಕೆ 
ಸೇರಿಸಿಕೊಳ್ಳಬಹುದಾಗಿದೆ . ಮತ್ತೊಂದು ರೀತಿಯಲ್ಲಿಯೂ , ಇಂಗಾಲದ ಪರಮಾಣು 
ಗಳು ತಮ್ಮ ತಮ್ಮಲ್ಲಿಯೇ ಬಂಧನಗಳನ್ನು ರೂಪಿಸಿಕೊಂಡು ಸರಪಣಿಗಳನ್ನಾಗಲಿ , 
ವೃತ್ತಗಳನ್ನಾಗಲಿ (chains or rings) ರಚಿಸಿಕೊಳ್ಳುತ್ತವೆ. ಜೀವಂತ ವಸ್ತುಗಳಲ್ಲಿ 
ಇಂಗಾಲದ ಪರಮಾಣುಗಳು ಬೆನ್ನೆಲುಬುಗಳಂತೆ ವರ್ತಿಸುತ್ತವೆ. ಇದಲ್ಲದೆ ಮತ್ತೊಂದು 
ಅತಿ ಬಾಹುಳ್ಯದ ವಸ್ತುವೆಂದರೆ ಜಲಜನಕ , ಇಂಧನದಲ್ಲಿಯಾಗಲಿ , ಆಹಾರದಲ್ಲಿ 
ಯಾಗಲಿ ಅಡಗಿರುವ ಈ ಇಂಗಾಲ ಮತ್ತು ಜಲಜನಕಗಳು ಗಾಳಿಯಲ್ಲಿರುವ ಆಮ್ಲ 


102 

ಪರಮಾಣು ಮತ್ತು ಅದರ ರಚನೆ 
ಜನಕದೊಡನೆ ಸಂಯೋಗಹೊಂದುವ ಪ್ರಕ್ರಿಯೆಗಳಿಂದ ಇಂಗಾಲಾಮ್ಲವೂ (CO2) 
ನೀರೂ (HO) ಉತ್ಪನ್ನವಾಗುತ್ತವೆ. ಇದರಲ್ಲಿ ಒಂದು ಇಂಗಾಲದ ಪರಮಾಣುವು 
ಎರಡು ಆಮ್ಲಜನಕದ ಪರಮಾಣುಗಳೊಂದಿಗೆ ಸೇರಿ ಎರಡು ಕೋವೇಲೆಂಟ್ ಬಂಧನ 
ಗಳು ಉಂಟಾಗುತ್ತವೆ, ಒ೦ ದೊ ೧ ದು ಆಮ್ಲಜನಕದ ಪರಮಾಣುವಿನಿಂದಲೂ 
ಎರಡೆರಡು ಎಲೆಕ್ಟ್ರಾನ್‌ಗಳನ್ನು ಇಂಗಾಲದ ಪರಮಾಣುವು ಸೇರಿಸಿಕೊಂಡು 8 
ಎಲೆಕ್ಟ್ರಾನ್‌ಗಳಿಂದ ಭರ್ತಿಯಾಗಿರುವ ಒಂದು ಹೊರವಲಯವು ರೂಪಗೊಳ್ಳುತ್ತದೆ. 
ಈ ಇಂಗಾಲಾಮ್ಲವೇ ಸಮಸ್ತ ಸಸ್ಯ ಜೀವನಕ್ಕೂ ಆಧಾರವಾಗುತ್ತದೆ. 


• ಎಲೆಕ್ಟ್ರಾನ್ 

ಚಿತ್ರ 4 6 CO , ಸಂಯುಕ್ತ ಅಣುವಿನ ರಚನೆ 
ಮೀಥೇನ್ ( C ) 

ಇಂಗಾಲ ಮತ್ತು ಜಲಜನಕದ ಸಂಯೋಗದಿಂದ ಉನ್ನವಾಗುವ ಅತಿ 
ಮುಖ್ಯ ಮತ್ತು ಅತಿಸರಳವಾದ ಸಂಯುಕ್ತ ವಸ್ತುವು ಮೀಥೇನ್ , ಇದೊಂದು 
ಹೈದ್ರೋಕಾರ್ಬನ್ ಗುಂಪಿಗೆ ಸೇರಿದ ವಸ್ತು . ಇದನ್ನು ಮೂಲವಸ್ತುವನ್ನಾಗಿಟ್ಟು 
ಕೊಂಡು ಹೈಡೋಕಾರ್ಬನ್‌ಗಳ ಒಂದು ದೊಡ್ಡ ಸರಪಣಿಯನ್ನೇ ರಚಿಸಲು ಸಾಧ್ಯ 
ವಾಗುತ್ತದೆ. ಈ ಗುಂಪಿಗೆ ಪಾರಫಿನ್ ( paraffins) ಗಳೆಂದು ಹೆಸರು . ಜಲಜನಕವೇ 


_ H 


- 


C 


- 


H 


ಚಿತ್ರ 4 . 7 ಮೀ ಥೇನ್ ( CII ) ಅಣುವಿನ ರಚನೆ 
ಅಲ್ಲದೆ, ಆದ್ದುಜನಕ ( o),ಕ್ಲೋರೀನ್ ( CI ), ಸಸಾರಜನಕ ( N) ಗಳ ಜೊತೆಯಲ್ಲಿ 
ಸಂಯೋಗಹೊಂದಿ ಅನೇಕ ಸಂಯುಕ್ತವಸ್ತುಗಳನ್ನು ರಚಿಸಲು ಸಾಧ್ಯವಿದೆ . 

* ಮೀಥೇನ್, ಎಥಿಲೀನ್ ಮತ್ತು ಬೆನ್ ಜೀನ್ ( methane, ethylene 
and benzene) ಎಂಬ ಮೂರು ಮೂಲವಸ್ತುಗಳನ್ನು ಆಧಾರವಾಗಿಟ್ಟುಕೊಂಡು 
ಮೂರು ದೊಡ್ಡ ಸಂಯುಕ್ತವಸ್ತುಗಳ ಶ್ರೇಣಿಗಳೇ (Series) ರೂಪಿತವಾಗಿವೆ. 
ನಿತ್ಯಜೀವನದಲ್ಲಿ ಬಳಕೆಯಲ್ಲಿರುವ ನೂರಾರು ಪದಾರ್ಥಗಳು ಇವುಗಳಲ್ಲಿ ಅಡಗಿವೆ. 
ಇದರಲ್ಲಿ ಒಂದು ಆಶ್ಚರ್ಯಕರವಾದ ಸಂಗತಿಯೇನೆಂದರೆ , - CH - ( ಒಂದು ಇಂಗಾಲ 
ಪರಮಾಣು ಮತ್ತು ಎರಡು ಜಲಜನಕದ ಪರಮಾಣುಗಳು) ಎಂಬುದನ್ನು ಒಂದು 


ಪರಮಾಣುಗಳು ಮತ್ತು ಅಣುಗಳು - ಅವುಗಳ ರಾಸಾಯನಿಕ ಲಕ್ಷಣಗಳು 103 


ಬಂಧನ ಕೊಂಡಿ (linking unit) ಯನ್ನಾಗಿಟ್ಟು ಕೊಂಡರೆ, ಅತಿ ಉದ್ದವಾದಶ್ರೇಣಿ 
ಯನ್ನು ಈ ಕೊಂಡಿಗಳನ್ನು ಜೋಡಿಸುವುದರಿಂದಲೇ ರಚಿಸಬಹುದು. ಇದನ್ನು 
ನಿದರ್ಶಿಸಲು ಕೆಳಗಿನ ಚಿತ್ರಗಳು ಸಹಾಯಕವಾಗಿರುತ್ತವೆ. 


CHA 


CH Z meest 


ಚಿತ್ರ 4 - 8 ಬೆನಜೀನ್ (CH ) ಅಣು ( ನೃತ್ಯ) ರಚನೆ 
ಮೀಥೇನ್ ಗುಂಪು : ಈ ಗುಂಪಿನ ವಸ್ತುಗಳಿಗೆ ಪಾರಫಿನ್‌ಗಳೆಂದು ಹೆಸರು, 

ಈ ಗುಂಪಿನಲ್ಲಿರುವ ಪದಾರ್ಥಗಳು ಸಾಧಾರಣ ತಾಪಗಳಲ್ಲಿರುವ ಅನಿಲಗಳಿಂದ 
ಹಿಡಿದು, ದ್ರವಗಳು, ಎಣ್ಣೆ ಗಳು ಮತ್ತು ಘನವಸ್ತುಗಳವರೆಗೆ ವ್ಯಾಪಿಸುತ್ತವೆ. 
ಅಣುವಿನ ಸರಪಣಿಯು ಉದ್ದವಾದಂತೆಲ್ಲ ತುದಿಯ ಬಿಂದುವು (boiling point) 
ಏರುತ್ತ ಹೋಗುತ್ತದೆ. ಕೆಲವು ಮುಖ್ಯ ಉದಾಹರಣೆಗಳನ್ನು ಸೂಚಿಸಬಹುದು, 

CH , BeDe Jos Bogor eggo (marsh gas) 
CH ಈಥೇನ್ ( ethane) 
CH, ಪ್ರೊಪೇನ್ (propane 
C_ H10 ESD, do e tor (butane) 


C3Hg lesz ego ) ( octane) 

ಇತ್ಯಾದಿ 
ಇವುಗಳೆಲ್ಲ ಮೋಟಾರ್‌ ಎಣ್ಣೆ ( motor spirit ) ಯ ಅಂಗಗಳು , ಇನ್ನೂ - CH - 
ಕೊಂಡಿಗಳನ್ನು ಸೇರಿಸುತ್ತಾ ಹೋದರೆ, ಡೀಸಿಲ್ ಎಣ್ಣೆ ಮುಂತಾದ ಜಿಗುಟು 
( viscous) ತೈಲಗಳಾಗಿ, ಕೊನೆಗೆ ಮೇಣಗಳಿಗೂ ಪರಿವರ್ತನೆ ಹೊಂದುತ್ತವೆ. 


104 


ಪರಮಾಣು ಮತ್ತು ಅದರ ರಚನೆ 


ಎಥಿಲೀನ್ ಗುಂಪು 

ಈ ಗುಂಪಿನಲ್ಲಿ ಮೊದಲನೆಯದು ಎಥಿಲೀನ್ (CH ). ಇದಕ್ಕೆ - CH2 - 
ಕೊಂಡಿಗಳನ್ನು ಸೇರಿಸುತ್ತ ಹೋದರೆ, ಹಲ ವಾರು ಮುಖ್ಯ ಪದಾರ್ಥಗಳು 
ದೊರಕುತ್ತವೆ. ಇವುಗಳಲ್ಲಿ ಕೆಲವನ್ನು ಕೆಳಗೆ ಸೂಚಿಸಿದೆ : 

C , H4 wooejo ( ethylene) 
CzHo go,begejo (propylene) 
C , H , evo, 83e gon (butene) 
ಇತ್ಯಾದಿ 


ಇವುಗಳ ಉಪಯೋಗಗಳು, ಪರಿಮಳದ್ರವ್ಯಗಳಿಂದ ಹಿಡಿದು, ಮಾರ್ಜಕವಸ್ತುಗಳು 
( detergents ) ಮತ್ತು ಸಿಡಿಮದ್ದು ವಸ್ತು ( dynamite ) ಗಳವರೆಗೆ ವ್ಯಾಪಿಸಿರುತ್ತವೆ. 
ಬೆನ್ ಜೀನ್ ಗುಂಪು 

* ಇದರ ಅಣುವಿನ ಆಕೃತಿಯು ಷಟೋಣದ ಆಕೃತಿ (hexagon) ಯಲ್ಲಿರುವ 
ವೃತ್ತ ( ring ) ದಂತಿರುತ್ತದೆ. ಚಿತ್ರದಲ್ಲಿ ತೋರಿಸಿರುವಂತೆ ಪರಮಾಣುಗಳ ನಡು 
ವಣ ಬಂಧನವು ( C - H ) ಪರಾಯರೂಪದಲ್ಲಿ ಒಂದು ಮತ್ತು ಎರಡು ಕೊಂಡಿ 
ಗಳನ್ನು ಒಳಗೊಂಡಿರುತ್ತದೆ. 

ಬೆನ್ಜೀನ್ ಒಂದು ಇಂಧನವೂ ಹೌದು, ಲೀನಕಾರಿಯೂ ಹೌದು (fuel 
and a solvent ). ಇದರ ಉತ್ಪನ್ನಗಳನ್ನೆಲ್ಲ ( products) ಒಂದು ಅಥವಾ 
ಹೆಚ್ಚು ಜಲಜನಕದ ಪರಮಾಣುಗಳನ್ನು ಇತರ ಪರಮಾಣುಗಳಾಗಲಿ ಅವುಗಳ 
ವರ್ಗ (groups) ಗಳಾಗಲಿ ಬದಲಾಯಿಸುವುದರಿಂದ ನಿಷ್ಪನ್ನ ಮಾಡಬಹುದು . 
ಈ ಗುಂಪಿನಲ್ಲಿ C H (ಟೂಲೀನ್), CHgo ( p - xylene) ಮುಂತಾದವು 
ಗಳಿವೆ . ಇವುಗಳ ಉಪಯೋಗಗಳು ಔಷಧ ದ್ರವ್ಯಗಳಿಂದ ( drugs ) ಹಿಡಿದು 
ಟೆರಿಲೀನ್ ನಾ ರು ( terylene fibre) ಮತ್ತು ಆಸ್ಫೋಟಕ ವಸ್ತುಗಳು 
( explosives ) – T, N . T. ವರೆಗೆ ವ್ಯಾಪಿಸಿರುತ್ತವೆ, ಇದೇ ಅಲ್ಲದೆ, ಜಲಜನಕ 
( H ) ಕ್ಕೆ ಬದಲಾಗಿ, ಕ್ಲೋರೀನ್ ( CI) ಮುಂತಾದ ಇತರ ಪರಮಾಣುಗಳನ್ನು 
ಇಂಗಾಲದೊಂದಿಗೆ ಜೋಡಿಸಿ , ಹಲವಾರು ಉಪಯುಕ್ತ ಪದಾರ್ಥಗಳು ನಿರ್ಮಿತ 
ವಾಗಿವೆ. ಇವುಗಳಲ್ಲಿ ಕಾ ರ್ಬ ನ್ ಟಿಟ್ರಕ್ಲೋರೈಡ್ (CCI ) ಅತಿಮುಖ್ಯ 
ಲೀನಕಾರಿಯಾಗಿಯೂ , ಬೆಂಕಿಯನ್ನು ಆರಿಸುವ ಯಂತ್ರಗಳಲ್ಲಿಯೂ (fire extin 
guishers) ಉಪಯೋಗವನ್ನು ಹೊಂದಿರುತ್ತದೆ. ಇಥನಾಲ್ ( CHOH - CH3 ) 
ಮಾದಕ ದ್ರವವಾಗಿಯೂ ( alcohol) ಇನ್ನು ಹಲವಾರು ಸಂದರ್ಭಗಳಲ್ಲಿಯೂ ಉಪ 
ಯೋಗ ಹೊಂದಿದೆ, ಅಸೆಟಿಕ್ ಆಮ್ಲ ( CHS – COOH) ವು ಮತ್ತೊಂದು ಅತಿ 
ಉಪಯುಕ್ತವಾದ ವಸ್ತು ಪ್ಲಾಸ್ಟಿಕ್‌ಗಳು, ಕೃತಕ ನಾರುಗಳು (synthetic fbres) 


ಪರಮಾಣುಗಳು ಮತ್ತು ಅಣುಗಳು – ಅವುಗಳ ರಾಸಾಯನಿಕ ಲಕ್ಷಣಗಳು 105 


ಗಂಧದ್ರವ್ಯಗಳು ( scents ) ಮುಂತಾದ ಹಲವಾರು ಉಪಯೋಗಕರವಾದ ವಸ್ತು 
ಗಳು ಈ ಗುಂಪಿನಲ್ಲಿ ನಿರ್ಮಾಣವಾಗಿವೆ . 

ಹೀಗೆಯೇ ಒಂದು ಅನಂತವಾದ ಪದಾರ್ಥಗಳ ಗುಂಪುಗಳು ಈ ಬಂಧನ 
ಮಾದರಿಗಳಲ್ಲಿ ಅಡಗಿವೆ . 


4 .6 ಪಾಲಿಮರೈಸೇಷನ್ –ಬಣ್ಣಿಕ ಸಂಘಟನೆಯ ವಿಧಾನ 


ಎಥಿಲೀನ್ , ಪೊಪಿಲೀನ್ ಮುಂತಾದ ಇಂಗಾಲದ ರಾಸಾಯನಿಕ ಪದಾರ್ಥ 
ಗಳ ಅಣುಗಳಲ್ಲಿರುವ ಪರಮಾಣು ಬಂಧನಗಳ ಪ್ರಕ್ರಿಯೆಗಳಿಂದ ಕೈಗಾರಿಕೆ ಕ್ಷೇತ್ರ 
ದಲ್ಲಿ ಅತಿ ಮುಖ್ಯವಾದ ಉತ್ಪನ್ನ ವಸ್ತುಗಳನ್ನು ಕೃತಕವಾಗಿ ತಯಾರುಮಾಡಲು 
ಸಾಧ್ಯವಾಗಿದೆ. ಮುಖ್ಯವಾಗಿ ಇವುಗಳು ಅಂಟುಪದಾರ್ಥಗಳು (resins) , ರಬ್ಬರ್ 
( rubbers ) ಮತ್ತು ಪ್ಲಾಸ್ಟಿಕ್‌ ( plastics ) ಗಳಲ್ಲಿ ಕಂಡುಬರುತ್ತವೆ. ಈಗ ಅತಿ 
ಸಾಮಾನ್ಯವಾಗಿರುವ ಪಾಲಿಥೀನ್ ( polythene) ಎಂಬ ಪ್ಲಾಸ್ಟಿಕನ್ನು ತಯಾರಿಸ 
ಬೇಕಾದರೆ , ಎಥಿಲೀನ್ ಅನಿಲವನ್ನು ಅತ್ಯಂತ ಹೆಚ್ಚು ಒತ್ತಡಕ್ಕೆ ಒಳಗಾಗಿಸಿ , ಅದರ 
ನೂರಾರು ಅಣುಗಳನ್ನು ಒಂದು ಉದ್ದವಾದ ಸರಪಣಿಯ ರೀತಿಯಲ್ಲಿ ಒಟ್ಟು 
ಗೂಡಿಸಬೇಕಾಯಿತು. 


* 


- 


- 


- - C --- C H - CH, C HE … … 


ಚಿತ್ರ 4 .9 ಸರಪಣಿ ಅಣುಗಳ ಸಂಘಟನಾಕ್ರಮ - ಎಥಿಲೀನ್ ರಚನೆ 


ಈ ವಿಧಾನಕ್ಕೆ ಪಾಲಿಮರೈಸೇಷನ್ ಎಂದು ಹೆಸರು. ಇತ್ತೀಚಿನ ವರ್ಷಗಳಲ್ಲಿ 
ಅಂದರೆ, 1950 ರಿ೦ದೀಚೆಗೆ ಈ ಲಂಬೀಕರಣ (polymerisation) ವನ್ನು 
ಕಡಮೆ ಒತ್ತಡಗಳಲ್ಲಿ ಕೆಲವು ಅನ್ಯ ಪರಿಣಾಮಕ ವಸ್ತುಗಳ (catalysts ) ಸಹಾಯ 
ದಿಂದ ಸಾಧಿಸಲು ಸಾಧ್ಯವಾಗಿದೆ, 

ಹೀಗೆಯೇ , ಫಿನಾಲ್ ( phenol) ಮತ್ತು ಫಾರ್‌ವಾಲ್ಲಿ ಹೈಡ್ ಗಳಿಂದ 
ಬೇಕ್‌ಲೈಟ್ (bakelite ) ವಸ್ತುವನ್ನು ತಯಾರುಮಾಡಲಾಯಿತು. ಇದು ಒಂದು 
ಅತಿ ಕ್ಲಿಷ್ಟವಾದ ಕೊಂಡಿಗಳನ್ನೊಳಗೊಂಡ ಲಂಬಶ್ರೇಣಿ, 

ಪೆಟ್ರೋಲಿಯಂ ಮತ್ತು ಕಲ್ಲಿದ್ದಲಿಗೆ ಸಂಬಂಧಪಟ್ಟ ರಾಸಾಯನಿಕ ವಸ್ತುಗಳಿಂದ 
ನೈಲಾನ್ ( nylon ) ಮತ್ತು ಟೆರಿಲೀನ್ ( terylene) ಎಂದು ಪ್ರಸಿದ್ದಿಯಾಗಿರುವ 
ಕೃತಕ ಬಟ್ಟೆ ನಾರುಗಳು ತಯಾರಾಗಿವೆ. 


106 


ಪರಮಾಣು ಮತ್ತು ಅದರ ರಚನೆ 


ಇಂಗಾಲದ ಜೊತೆಗೆ ಫರೀನ್ ( C - F ) ಸಂಯೋಜನೆಯಿಂದ ಹಲವಾರು 
ಉಪಯುಕ್ತ ವಸ್ತುಗಳು ಉತ್ಪನ್ನವಾಗಿವೆ . ( C - F ) ಪರಮಾಣುಗಳ ಬಂಧನವು 
ಅತಿಭದ್ರವಾಗಿದ್ದು , ಇದನ್ನು ( C - H ) ಗೆ ಬದಲಾಗಿ ಉಪಯೋಗಿಸಿ ವಿದ್ಯುತ್ 
ನಿರೋಧಕ (insulators) ಗಳನ್ನು ತಯಾರು ಮಾಡಲು ಸಾಧ್ಯವಿದೆ. ಹೀಗೆಯೇ 
ಸಿಲಿಕಾನ್ ( Si) ಕೂಡ ಇಂಗಾಲದಂತೆಯೇ ನೂರಾರು ಬಂಧನಗಳಲ್ಲಿ ಭಾಗವಹಿಸಲು 
ಉಪಯುಕ್ತವಾಗಿದೆ . 

ಈ ವಿಧವಾದ ರಾಕ್ಷಸ ಅಣು (giant molecules) ಗಳನ್ನು ಅತಿ ಉದ್ದವಾದ 
ಸರಪಣಿಗಳಂತೆ ಬಂಧಿಸುವುದರಲ್ಲಿ ಬಹಳ ಪರಿಣಾಮಕಾರಿಯಾದ ವಸ್ತುವೆಂದರೆ 
ಪಾಲಿವಿನೈಲ್ ಕ್ಲೋರೈಡ್ ( PVC). ಈ ವಿಧಾನದಲ್ಲಿ ಹೈಡೋಕ್ಲೋರಿಕ್ 
ಆನ್ನು ನನ್ನ ಅಸಿಟಲೀನನ್ನೂ ( HCl and CH2) ಬಹಳ ಕು ಶ ಲ ತೆ ಯಿ ೦ ದ 
ಸಂಯೋಜನೆ ಹೊಂದುವಂತೆ ಮಾಡಿ, ವಿನೈಲ್ ಕ್ಲೋರೈಡ್ ( vinyl chloride ) 
ಅನಿಲವನ್ನು (CH = CH Cl ) ತಯಾರು ಮಾಡಬೇಕು. ಇದನ್ನು ದ್ರವರೂಪಕ್ಕೆ 
ತಂದು ದೊಡ್ಡ ಸ್ಟೀಲ್ ಗೋಳಾಕೃತಿ ( Steel spheres) ಗಳಲ್ಲಿ ಶೇಖರಿಸಬಹುದು. 
ಇದನ್ನು ಬಂಧಕ ಇಟ್ಟಿಗೆಯನ್ನಾಗಿಟ್ಟುಕೊಂಡು ಅತಿ ಉದ್ದ ಸರಪಣಿಯ ಪಾಲಿ 
ವಿನೈಲ್ ಕ್ಲೋರೈಡನ್ನು ರಚಿಸಬಹುದು. ಸೂಕ್ತವಾದ ತಾಪ ಮತ್ತು ಒತ್ತಡಗಳ 
ಪ್ರಮಾಣಗಳಲ್ಲಿ ಒಂದು ಕ್ರಿಯಾ ಸಹಾಯಕ ( catalyst) ದ ಸಹಾಯದಿಂದ, 
ಎರಡು ಕೊಂಡಿಯ ಇಂಗಾಲದ ಬಂಧನವನ್ನು ( double carbon bond) ಮುರಿದು 
ಒಂದೊಂದು ಆಧಾರ ಅಂಗ ( block) ವೂ ಮತ್ತೊಂದರ ಜೊತೆಗೆ ಕ್ರಮವಾಗಿ ಅಂಟಿ 
ಕೊಂಡು ಇಂಥ ಕೊಂಡಿಗಳು 1000ಕ್ಕಿಂತ ಹೆಚ್ಚಾಗಿರುವ ಒಂದ ಉದ್ದ ಸರಪಣಿಯು 
ಬರುತ್ತದೆ. ಇದೇ ಸೊಗಸಾದ ಬಿಳಿ ಪುಡಿ (fine white powder ) PVC 
ಆಗುತ್ತದೆ. 

ಇದರ ಉಪಯೋಗಗಳು ಅಪಾರವಾದುವು. ಇದನ್ನು ಎಷ್ಟು ನಷ್ಟವಾಗಿಯೋ 
( lexible ) ರಬ್ಬರಿನ೦ತೆ ಯೊ , ಅಥವಾ ಗಡಸಾಗಿಯೋ (rigid and tough ) 
ಮಾಡಬೇಕಾದರೆ, ಆ ರಾಕ್ಷಸ ಅಣುಗಳ ಕೊಂಡಿಯ ಉದ್ದದಲ್ಲಿ ಬದಲಾವಣೆಗಳನ್ನು 
ಮಾಡಬೇಕು. ಉದ್ದವಾದಷ್ಟೂ ಬಲ ಮತ್ತು ಗಡಸುತನ ಹೆಚ್ಚಾಗುತ್ತದೆ. ಈ 
ಬಿಳಿಯ ಪುಡಿಯನ್ನು ಸೂಕ್ತವಾದ ಬಣ್ಣ ( pigments) ದ ದ್ರವ್ಯಗಳು, ಪ್ಲಾಸ್ಟಿಕ್ 
ಪರಿವರ್ತನೆಯ ವಸ್ತುಗಳು ಮುಂತಾದವುಗಳನ್ನು ಕೂಡಿಸಿ, ಸುಮಾರು 325°F 
ತಾಪಕ್ಕೆ ಏರಿಸಿದರೆ, ಒಂದು ಹಿಟ್ಟಿನ ಪದಾರ್ಥವು ( dough) ಬರುತ್ತದೆ. ಇಲ್ಲಿಗೆ 
ರಸಾಯನ ಶಾಸ್ತ್ರಜ್ಞನ ಕೆಲಸವು ಮುಗಿದು ಮುಂದಿನದೆಲ್ಲ ತಾಂತ್ರಿಕಜ್ಜನದು . 
ಉಪಯೋಗಕ್ಕೆ ಅನುಗುಣವಾಗಿ ಮಳೆ ಅಂಗಿ ( rain -Coat) ಯಿಂದ ಹಿಡಿದು, 
ಹಾಸುವ ಬಿಲ್ಲೆ ( door -tile ) ಗಳವರೆಗೆ ಯಾವ ಪದಾರ್ಥವನ್ನಾಗಲಿ , ಪರಿವರ್ತನೆ 
ಮಾಡಬಹುದು. ವೈದ್ಯ ಮತ್ತು ಶಸ್ತ್ರಚಿಕಿತ್ಸೆಯ ಹಲವಾರು ವಿಧಾನಗಳಲ್ಲಿ ಇದರ 
ಉಪಯೋಗಗಳು ಕಂಡುಬಂದಿವೆ. 


ಪರಮಾಣುಗಳು ಮತ್ತು ಅಣುಗಳು - ಅವುಗಳ ರಾಸಾಯನಿಕ ಲಕ್ಷಣಗಳು 


107 


ಇದೇ ರೀತಿಯಲ್ಲಿಯೇ ಉಡುಪುಗಳಿಗಾಗಿ ಉಪಯೋಗಿಸುವ ವಸ್ತ್ರಗಳಲ್ಲಿ 
ಪಾಲಿಥೀನ್ , ಪ್ಲಾಸ್ಟಿಕ್‌ ಉತ್ಪನ್ನಗಳು ಬಹಳ ವ್ಯಾಪ್ತಿಯನ್ನು ಹೊಂದಿ ಸಾಂಪ್ರ 
ದಾಯಿಕವಾಗಿದ್ದ ಹತ್ತಿ ಉಣ್ಣೆ ಬಟ್ಟೆಗಳನ್ನು ಹಿಂದಕ್ಕೆ ಹಾಕಿವೆ. ಹಾಗೆಯೇ , 
ಪ್ರಕೃತಿಯಲ್ಲಿ ಉತ್ಪನ್ನವಾಗುವ ರಬ್ಬರಿಗೆ ಬದಲಾಗಿ, ಕೃತಕ ರಬ್ಬರ್ ಪದಾರ್ಥ 
( synthetic rubber ) ಗಳು ಹೆಚ್ಚು ಹೆಚ್ಚಾಗಿ ಬ ಳ ಕೆ ಗೆ ಬರುತ್ತಿವೆ. 
ಸ್ವಾಭಾವಿಕ ಪದಾರ್ಥಗಳಿಗಿಂತ ಹೆಚ್ಚು ಶಕ್ತಿಯನ್ನೂ ಶಾಖ ಮತ್ತು ಚಳಿಗಳನ್ನು 
ವಿರೋಧಿಸುವ ಬಲವನ್ನೂ ಈ ಕೃತಕವಸ್ತುಗಳು ಹೊಂದಿರುತ್ತವೆ. (CH ) ಐಸೋ 
ಬೂಟಲೀನ್‌ನಿಂದ ತ ಯಾ ರಾ ದ ಬಟೈಲ್ ರಬ್ಬರ್‌ ( buty rubber ) 
ಬಹಳ ಉಪಯುಕ್ತವಾಗಿದ್ದು ದೊಡ್ಡ ದೊಡ್ಡ ವಿಮಾನಗಳಲ್ಲಿಯೂ ಬಳಕೆಯನ್ನು 
ಹೊಂದಿದೆ. 


ಈ ಮೇಲಿನ ಸ್ಕೂಲ ಪರಿಚಯದಿಂದ, ವಸ್ತುಗಳ ಪರಮಾಣುಗಳ ರಚನೆಯ 
ಸ್ವರೂಪವನ್ನು ತಿಳಿದುಕೊಂಡು ಅದನ್ನು ವಿವಿಧ ವಸ್ತುಗಳ ರಾಸಾಯನಿಕ ಮತ್ತು 
ಭೌತ ಲಕ್ಷಣಗಳಿಗೆ ಹೊಂದಿಕೆಯನ್ನು ಸಮರ್ಥನೆ ಮಾಡುವುದು ಆಧುನಿಕ ರಸಾಯನ 
ಶಾಸ್ತ್ರದ ಬೆಳವಣಿಗೆಗೆ ಸಹಕಾರಿಯಾಗಿದೆ. ಇದೇ ಅಲ್ಲದೆ, ಇತ್ತೀಚಿನ ವರ್ಷಗಳಲ್ಲಿ 
ಪರಮಾಣುಗಳ ಬಂಧನಗಳಿಂದ ಸಂಯುಕ್ತ ಅಣುಗಳ ರಚನೆಯ ತತ್ತ್ವವನ್ನು 
ಉಪಯೋಗಿಸಿಕೊಂಡು ಸಹಸ್ರಾರು ಹೊಸ ಪದಾರ್ಥಗಳ ನಿರ್ಮಾಣವಾಗುತ್ತಿದೆ. ಈ 
ನವೀನ ರೀತಿಯ ಕೃತಕ ಪದಾರ್ಥಗಳು ನಮ್ಮ ಇಂದಿನ ನಾಗರಿಕತೆಯ ಮತ್ತು 
ಇಡೀ ಮಾನವನ ನಿತ್ಯಜೀವನದ ಸ್ವರೂಪವನ್ನೇ ಬದಲಾಯಿಸುತ್ತಿವೆ. ತಾತ್ವಿಕ 
ಜ್ಞಾನದಿಂದ ರೂಪಿಸಿದ ಹಲವಾರು ಪ್ರಯೋಗಗಳು ಬಹಳ ಪರಿಣಾಮಕರವಾದ 
ಲಾಭವನ್ನು ಸಂಪಾದಿಸಿವೆ, 


ಅಧ್ಯಾಯ 5 
ಪರಮಾಣು ಮತ್ತು ಅದರ ರೋಹಿತದ ರಚನೆ 


5 . 1 ವರ್ಣರೋಹಿತದ ವಿಶ್ಲೇಷಣದ ವಿಧಾನದಿಂದಮೂಲಧಾತು ವಸ್ತು 

ವನ್ನು ನಿರ್ದೇಶನ ಮಾಡುವುದು, 
(Spectral analysis : Method of identifying an 
element from its spectrum ) 


ನ್ಯೂಟನ್ ವಿಜ್ಞಾನಿಯು 1666 ರಲ್ಲಿ ತನ್ನ ಪ್ರಸಿದ್ಧವಾದ ಪ್ರಯೋಗದ 
ಮೂಲಕ, ಸೂರ್ಯನಿಂದ ಪ್ರಸಾರವಾಗುವ ಬಿಳಿಯ ಬೆಳಕನ್ನು ಒಂದು ಗಾಜಿನ 
ಅಶ್ರಗದ ಮೂಲಕ ಹಾಯಿಸಿದ್ದರ ಫಲವಾಗಿ ಹೊರಬಿದ್ದ ವರ್ಣಸಮೂಹದ 
( spectrum ) ನಿದರ್ಶನವನ್ನು ಮಾಡಿದನು. ಸಾಮಾನ್ಯವಾಗಿ ಬೆಳ್ಳಗೆ ಕಾಣುವ 
ಬೆಳಕಿನಲ್ಲಿ ಹಲವಾರು ತರಂಗಾಂತರಗಳ ಕಿರಣಗಳು ಒಟ್ಟು ಗೂಡಿವೆಯೆಂದೂ ಇವು 
ಗಳನ್ನು ಗಾಜಿನ ಅಶ್ರಗವು ಬೇರ್ಪಡಿಸಿದೆಯೆಂದೂ ಆ ಪ್ರಯೋಗದ ಅರ್ಥವಾಗಿದ್ದಿತು. 

1802 ರಲ್ಲಿ ವೊಲಾಸ್ರನ್ (Wollastan ) ವಿಜ್ಞಾನಿಯು ಸೂರ್ಯನ ಬೆಳಕಿನ 
ವರ್ಣಪಟಲದಲ್ಲಿ ಹಲವಾರು ಕಪುಗೆರೆ ( dark lines ) ಗಳಿರುವುದನ್ನು ಕಂಡನು, 
1817 ರಲ್ಲಿ ಫ್ಯಾನ್‌ಹಾಫರ್‌ ಎಂಬ ಪ್ರಸಿದ್ದ ವಿಜ್ಞಾನಿಯು, ನಾವು ಈಗ ಉಪ 
ಯೋಗಿಸುವ ಒಂದು ರೋಹಿತಮಾಪಕ ( Spectrometer ) ವನ್ನು ನಿರ್ಮಾಣ 
ಮಾಡಿ ಅದರ ಸಹಾಯದಿಂದ ತೆಗೆದ ರೋಹಿತದಲ್ಲಿ ವರ್ಣರಂಜಿತ ಹಿನ್ನೆಲೆಯಲ್ಲಿ ಅತಿ 


Fe HB 


ca 


Na 
_ R (0) ( 0) Hd 

ARBEDE 


800 706 ( bo 56oo boo 

ತರಂಗಾಂತರ. NA 
ಚಿತ್ರ 5 . 1 ಫ್ರಾನ ಹಾಫರ್ ಕಪ್ಪುರೇಖೆಗಳು 


ಪರಮಾಣು ಮತ್ತು ಅದರ ರೋಹಿತದ ರಚನೆ 


109 


ಹೆಚ್ಚು ಸಂಖ್ಯೆಯ ಉದ್ದ ನಾಗಿರುವ ಕಪ್ಪು ಗೆರೆಗಳನ್ನು ಗುರುತಿಸಿದನು. ಕೆಂಪು 
ಅಂಚಿನಿಂದ ಹಿಡಿದು ನೀಲಿ ಅಂಚಿನವರೆಗೆ ಹರಡಿದ್ದ ಈ ಕಪ್ಪುಗೆರೆಗಳಿಗೆ A, B , C, D ... 
ಗಳೆಂಬ ಸಂಕೇತಗಳನ್ನು ಕೊಟ್ಟು ಅವು ಗಳ ತರಂಗಾಂತರಗಳನ್ನೂ ನಿಖರವಾಗಿ 
ಅಳೆಯಲು ಸಾಧ್ಯವಾಯಿತು. ಈ ಗುಂಪಿನಲ್ಲಿ D ಸಂಕೇತದ ಎರಡು ಅತಿ ಸಮೀಪ 
ವರ್ತಿಯಾದ ಗೆರೆಗಳು ಹಳದಿ ಪ್ರದೇಶದಲ್ಲಿದ್ದುದನ್ನು ಕಂಡು ಕಿರ್ಷಾಫ್ ಮತ್ತು 
ಬುನ್‌ಸನ್ ( Kirschoff and Bunsen ) ಎಂಬ ವಿಜ್ಞಾನಿಗಳು 1859 ರಲ್ಲಿ 
ತನ್ನು ಪ್ರಯೋಗಗಳ ಮೂಲಕ ಈ ಕಪು ಗೆರೆಗಳಿಗೆ ಒಂದು ವಿವರಣೆಯನ್ನು 
ಕೊಟ್ಟರು, ಇ ದ ರಿ೦ ದ ಕಪ್ಪುಗೆರೆಗಳಿಗೆ ಕಾರಣವನ್ನೂ ಸೂರ್ಯಮಂಡಲದ 
ರಚನೆಯ ಚಿತ್ರವನ್ನೂ ಕಲ್ಪನೆಮಾಡಲು ಸಾಧ್ಯವಾಯಿತು. ಇದೇ ಅಲ್ಲದೆ, ವಸ್ತು 
ಗಳನ್ನು ನಿರ್ದಿಷ್ಟವಾಗಿ ಕಂಡುಹಿಡಿಯಲು ಒಂದು ನವೀನ ಮಾರ್ಗವು ಸಿಕ್ಕಿದಂತಾ 
ಯಿತು. ಕಾಲಕ್ರಮೇಣ, ಈ ವಿಧಾನವು ಸಾಧಾರಣವಾದ ರಾಸಾಯನಿಕ ಗುಣ 
ಗಳಿಂದ ಕಂಡುಹಿಡಿಯುವ ಮಾರ್ಗಕ್ಕಿಂತ ಅತಿ ನಿಖರವೂ , ಸೂಕ್ಷ್ಮವೂ ಆದ 
ವಿಧಾನವಾಗಿ ತಿಳಿದುಬಂದಿತು . 

- ಪ್ರಯೋಗಶಾಲೆಯಲ್ಲಿ ಮಾಡಿದ ಪ್ರಯೋಗಗಳಿಂದ ಸೂರ್ಯನ ಬೆಳಕಿನ 
ರೋಹಿತದಲ್ಲಿ ಕಾಣುವ D - ಕಪ್ಪುಗೆರೆಗಳಿಗೂ ಸೋಡಿಯಂಮೂಲಧಾತು ವಸ್ತುವಿಗೆ 
ಸಹಜವಾಗಿರುವ ವಿಕಿರಣ ದ ಪ್ರಕಾಶಗೆರೆ (emission lines) ಗಳಿಗೂ ಸಂಬಂಧ 
ವಿರುವುದಾಗಿ ಗೊತ್ತಾಯಿತು. ಅಂದರೆ, ಅವುಗಳ ತರಂಗಾಂತರಗಳು ಒಂದೇ ಆಗಿದು , 
ರೋಹಿತದಲ್ಲಿ ಕಲ್ಪಿತವಾಗಿರುವ ಸ್ಥಾನಗಳೂ ಒಂದೇ ಆಗಿವೆ. ಇದರಿಂದ ಸೂರ್ಯ 
ಮಂಡಲದಲ್ಲಿ ಈ ಸೋಡಿಯಂ ಮೂಲಧಾತುವು ಹೊರವಲಯಗಳಲ್ಲಿ ಇದ್ದೆ ಇರ 
ಬೇಕೆಂದು ಊಹಿಸಲಾಯಿತು. ಹೀಗಾಗಿ, ಕಿರ್ಷಾಫ್ ವಿಜ್ಞಾನಿಯು ಕೆಳಗೆ ಕಂಡ 
ನಿಯಮಗಳನ್ನು ಪ್ರತಿಪಾದಿಸಿದನು : 
( 1) ಒಂದೊಂದು ರಾಸಾಯನಿಕ ಲಕ್ಷಣಗಳಿಂದ ಕೂಡಿದ ವಸ್ತುವಿಗೂ 

ತನ್ನದೇ ಆದ ಒಂದು ವೈಯಕ್ತಿಕ ( characteristic ) ವರ್ಣಪಟಲವು 
ಇರುತ್ತದೆ. 
ಒಂದೊಂದು ವಸ್ತುವೂ , ತನಗೆ ಸಹಜವಾದ ಯಾ ವ ವಿಕಿರಣವಿರು 
ಇದೆಯೋ , ಅ ದ ನ್ನು ಹೀರಲು (absorb ) ಸಾಮರ್ಥ್ಯ ವನ್ನು 
ಹೊಂದಿರುತ್ತದೆ, 


ಒಂದು ಬುನ್ಸನ್ ದೀಪದಲ್ಲಿ ಉಪ್ಪನ್ನು ಇಟ್ಟು ಉರಿಸಿದರೆ, ಅದರಿಂದ ಹೊರ 
ಡುವ ವಿಕಿರಣವು ಹಳದಿ ಬಣ್ಣ ವಾಗಿದ್ದು ಅದನ್ನು ಒಂದು ರೋಹಿತಮಾಪಕದ 
ಮೂಲಕ ವಿಶ್ಲೇಷಿಸಿದರೆ, ಆ ರೋಹಿತದಲ್ಲಿ ಕೇವಲ ಎರಡೇ ( ಅತಿ ಸಮೀಪದಲ್ಲಿರುವ) 
ಹಳದಿಗೆರೆಗಳು ಕಾಣುತ್ತವೆ. ಈಗ ಮತ್ತೊಂದು ಪ್ರಕಾಶಮಾನವಾದ ಬಿಳಿಯ ಬೆಳ 
ಕನ್ನು ಕೊಡುವ ಒಂದು ವಿದ್ಯುದ್ದೀಪದಿಂದ ಹೊರಡುವ ಬೆಳಕನ್ನು ಮೇಲೆ ತಿಳಿಸಿರುವ 


110 


ಪರಮಾಣು ಮತ್ತು ಅದರ ರಚನೆ 


ಸೋಡಿಯಂ ದೀಪದ ಮೇಲೆ ಸಂಗಮವಾಗುವಂತೆ ಮಾಡಿದರೆ, ಸೋಡಿಯಂ ದೀಪವು 
ತನಗೆ ಸಹಜವಾದ ವಿಕಿರಣ ( D ಗೆರೆಗಳು) ವನ್ನು ಮೂಲ ಬಿಳಿಯ ಬೆಳಕಿನಿಂದ 
ಹೀರಿ, ಮಿಕ್ಕ ತರಂಗಾಂತರಗಳನ್ನು ಮಾತ್ರ ಹಾಗೆಯೇ ಉಳಿಸಿ ಮುಂದಕ್ಕೆ ಕಳು 
ಹಿಸುತ್ತದೆ. ಈ ಬೆಳಕನ್ನು ರೋಹಿತವಾಪಕದಲ್ಲಿ ವಿಶ್ಲೇಷಿಸಿದರೆ ನಮಗೆ ಕಾಣು 
ವುದೇನೆಂದರೆ - ಪ್ರಕಾಶಮಾನವಾದ ಅವಿಚ್ಛಿನ್ನ ವರ್ಣರೋಹಿತದ ಹಿನ್ನೆಲೆಯಲ್ಲಿ, 
ಹಳದಿಯ ಎರಡು ಕಪ್ಪು ಗೆರೆಗಳು ಕಾಣುತ್ತವೆ. ಮಾರ್ಗದಲ್ಲಿಟ್ಟಿರುವ ಸೋಡಿಯಂ 
ದೀಪದ ತಾಪವು, ಮೂಲ ಬೆಳಕಿನ ತಾಪಕ್ಕಿಂತ ಕಡಿಮೆಯಾಗಿರುವುದರಿಂದ ಪ್ರಕಾಶ 
ಮಾನವಾದ (DD ) ವಿಕಿರಣವನ್ನು ಹೀರಿ, ತನ್ನ ಕಡಮೆ ಪ್ರಕಾಶದ ಗೆರೆಯನ್ನು 
ಅದೇ ಸ್ಥಾನದಲ್ಲಿ ಇರಿಸುತ್ತದೆ, ಹಿನ್ನೆಲೆಯ ಹೆಚ್ಚು ಪ್ರಕಾಶದಲ್ಲಿ ಇದು ಕಪ್ಪಗಿರು 
ವಂತೆ ಕಾಣುತ್ತದೆ. ಇದನ್ನು ಕೆಳಗಿನ ಚಿತ್ರ ( 5 . 2) ದಲ್ಲಿ ತೋರಿಸಿದೆ. 


V 


ಸೋಡಿಯಂ ವಿಕಿರಣ 

ಪಟಲ 


ಬಿಳಿಯ ಬೆಳಕಿನ 
ಆವಿಚ್ಛಿನ್ನ ಪಟಲ 


ಬಿಳಿಯ ಬೆಳಕು 
ಸೋಡಿಯಂ ದೀಪದ 
ಮಲಕ ಹಾಯ್ದ 
ನಂತರ ಉಂಟಾಗುವ 

ಪರಿಣಾಮ 
ಚಿತ್ರ 5 :2 ಗ್ರಹಣ ಪಟಲ ತತ್ತ್ವದ ನಿರೂಪಣೆ 


'ಸೂರ್ಯಮಂಡಲದ ಪರಿಸ್ಥಿತಿಯು ಈ ಪ್ರಯೋಗಶಾಲೆಯಲ್ಲಿ ಮಾಡಲಾದ 
ಪ್ರಯೋಗವನ್ನು ಹೋಲುವ ಮಾದರಿಯಲ್ಲಿರಬೇಕೆಂದು ಊಹಿಸಲಾಯಿತು. 
ಸೂರ್ಯನ ಮಧ್ಯಭಾಗ (Core) ದಲ್ಲಿ ಸುಮಾರು 2 ಕೋಟ ಡಿಗ್ರಿಗಳ ತಾಪದಲ್ಲಿರುವ 
ಒಂದು ಕುಲುಮೆಯ ರೀತಿಯಲ್ಲಿರುವ ಫೋಟೋಸ್ಪಿಯರ್ (photosphere ). 
ಇದರಿಂದ ಸಾವಿರಾರು ಮೈಲಿ ಹೊರಗಡೆ ಇರುವ ಬಾಹ್ಯವಲಯಗಳ ತಾಪವು ಕೇವಲ 
6000° ಇರಬಹುದು. ಇದಕ್ಕೆ ಕ್ರೋಮೋಸ್ಪಿಯರ್‌ ಎಂದು ಹೆಸರು . ಮಧ್ಯ ಭಾಗಕ್ಕೆ 


ಪರಮಾಣು ಮತ್ತು ಅದರ ರೋಹಿತದ ರಚನೆ 


111 


ಹೋಲಿಸಿದರೆ, ಇದು ಬಹಳ ತಂಪೆಂದು ಹೇಳಬೇಕು. ಹೀಗಾಗಿ, ಮಧ್ಯಭಾಗದಿಂದ 
ಹೊರಟ ಬಿಳಿಯ ಬೆಳಕಿನಲ್ಲಿ ಎಲ್ಲ ವರ್ಣಗಳೂ ಅವಿಚ್ಛಿನ್ನ ಪಟಲದಲ್ಲಿ ಅಡಗಿರುತ್ತವೆ, 
ಕೊನೋಸ್ಪಿಯರಿನಲ್ಲಿ ನಮ್ಮ ಭೂಮಿಯ ಮೇಲೆ ಕಾಣುವ ಎಲ್ಲ ವಸ್ತುಗಳೂ ಆ 
ತಾಪದಲ್ಲಿ ( 6000°C) ಇರುತ್ತವೆ. ಇವುಗಳೂ ತಮ್ಮ ಮೂಲಕ ಮಲ ಬಿಳಿಯ 
ಬೆಳಕು ಹಾಯುವಾಗ ಬೆಳಕು ತಮ್ಮ ತಮ್ಮ ವೈಯಕ್ತಿಕ ವಿಕಿರಣಗಳೆಲ್ಲವನ್ನೂ 
ಹೀರಿಬಿಡುತ್ತವೆ. ಅವುಗಳ ಸ್ಥಾನಗಳಲ್ಲಿ ತಮ್ಮ ತಂಪು ವಾತಾವರಣಕ್ಕೆ ಅನುಗುಣ 
ನಾದ ಅತಿ ಕಡಮೆ ಪ್ರಕಾಶದ ಗೆರೆಗಳನ್ನು ಸ್ಥಾಪಿಸುತ್ತವೆ. ಆದ್ದರಿಂದ ಈ ಬೆಳಕನ್ನು 
ನಾವು ನಮ್ಮ ರೋಹಿತಮಾಪಕದ ಮ ಲ ಕ ಹಾಯಿಸಿ ವಿಶ್ಲೇಷಿಸಿದರೆ, ಅತಿ 
ಪ್ರಕಾಶವಾದ ವರ್ಣರಂಜಿತ ಹಿನ್ನೆಲೆಯಲ್ಲಿ ಸಾವಿರಾರು ಕಪ್ಪುಗೆರೆಗಳು ಕಾಣುತ್ತವೆ. 
ಇವುಗಳ ತರಂಗಾಂತರಗಳನ್ನು ನಿರ್ದೇಶಿಸಿ, ಅವುಗಳಿಗೆ ಕಾರಣಭೂತವಾದ ಎಲ್ಲ 
ವಸ್ತುಗಳೂ ಕೊನೋಸ್ಪಿಯರಿನಲ್ಲಿರಬೇಕೆಂದು ತಿಳಿಯಬಹುದು. 


ಈ ಎಲ್ಲ ಪ್ರಯೋಗಗಳಿಂದ ಹೊರಬೀಳುವ ಮುಖ್ಯ ಭೌತ ತತ್ತ್ವವೇನೆಂದರೆ : 
ಒಂದೊಂದು ಮೂಲಧಾತುವಿಗೂ ತನ್ನದೇ ಆದ ವರ್ಣರೋಹಿತವು ಇರುತ್ತದೆ. ಇದು 
ಅದರ ಹಸ್ತಾಕ್ಷರದಂತೆ ಇರುವುದರಿಂದ, ಈ ಗುರುತಿನಿಂದ ಆ ಧಾತುವನ್ನು ನಿರ್ದಿಷ್ಟ 
ನಾಗಿ ಗೊತ್ತು ಮಾಡಲು ಸಾಧ್ಯವಾಗುತ್ತದೆ. ಈ ರೋಹಿತವು ದೃಶ್ಯಪ್ರದೇಶದಲ್ಲಿ 
ಮಾತ್ರ ಇರದೆ, ಅದರ ಎರಡು ಅಂಚುಗಳಿಗೆ ಆಚೆ ಇರುವ ಅತಿ ನೀಲ ( ultra- violet ) 
ಅಥವಾ ಅತಿ ರಕ್ತ (infra -red) ಪ್ರದೇಶದಲ್ಲಿಯೂ ಇರಬಹುದು , ಇದರ ರಚನೆಯು 
ಹೇಗೆಯೇ ಇರಲಿ, ಆ ಗುರುತಿನಿಂದ ಮೂಲಧಾತುವನ್ನು ನಿಖರವಾಗಿ ನಿರ್ದೆಶಿಸಿ , 
ಅದರ ಪರಮಾಣುವಿನ ರಚನೆಯ ವಿನ್ಯಾಸವನ್ನು ಕಂಡುಹಿಡಿಯಬಹುದು. 

ಈ ಅಧ್ಯಾಯದಲ್ಲಿ ಒಂದು ಮೂಲಧಾತುವಿನ ದೃಶ್ಯರೋಹಿತ ( optical 
Spectra ) ವನ್ನಾಗಲಿ X - ಕಿರಣ ರೋಹಿತ ( X -ray Spectra ) ವನ್ನಾಗಲಿ 
ವೀಕ್ಷಿಸುವುರಿಂದ ಆ ಧಾತುವಿನ ಪರಮಾಣುವಿನಲ್ಲಿರುವ ಎಲೆಕ್ಟ್ರಾನ್ ಗಳ ಸ್ಥಾನ 
ನಿರ್ದೇಶನವನ್ನು ಮಾಡಿ ಪರಮಾಣುವಿನ ರಚನೆಗೂ , ರೋಹಿತಕ್ಕೂ ಇರುವ ನಿಕಟ 
ಸಂಬಂಧವನ್ನು ಸೂಚಿಸಲಾಗುವುದು. 


DEPT 
. 
OF 
PHYSICS 


Myrs 


5 .2 ಜಲಜನಕದ ರೋಹಿತ 

ನನಗೆ ಗೊತ್ತಾಗಿರುವ ತೊ೦ಭ 3 ಕ್ಕಿ೦ತ ಹೆಚ್ಚಾದ ಮೂಲಧಾತುಗಳಲ್ಲಿ 
ಮೂಲಭೂತವಾಗಿ, ಅತ್ಯಂತ ಸರಳ ಸ್ವರೂಪವನ್ನು ಹೊಂದಿರುವ ಜಲಜನಕವನ್ನು 
ಪರಿಶೀಲನೆಗೆ ತೆಗೆದುಕೊಳ್ಳಬಹುದು. ಇದರ ರೋಹಿತವನ್ನು ಸಂಪೂರ್ಣವಾಗಿ 
ವೀಕ್ಷಣೆಮಾಡಿ ಅದರ ಸ್ವರೂಪದಿಂದ ಜಲಜನಕದ ಪರಮಾಣುವಿನ ರಚನೆಯನ್ನು 
ಅರ್ಥಮಾಡಿಕೊಳ್ಳುವುದೇ ಅತಿ ಸಾಹಸವಾದ ಕೆಲಸವಾಗುತ್ತದೆ. ಇನ್ನು ಹಲವಾರು 
ಎಲೆಕ್ಟ್ರಾನ್‌ಗಳನ್ನು ಹೊಂದಿರುವ ಇತರ ಧಾತುಗಳ ವಿಷಯಗಳು ಅತಿ ಕ್ಷಿಪ್ರವಾದುವು. 


112 


ಪರಮಾಣು ಮತ್ತು ಅದರ ರಚನೆ 


(51) 


n2 - 4 


0 


ಅವುಗಳ ವಿಚಾರವು ಇನ್ನೂ ಸಮರ್ಪಕವಾಗಿ ಬಗೆಹರಿದಿದೆಯೆಂದು ಹೇಳಲಾಗುವುದಿಲ್ಲ. 
ಆದ್ದರಿಂದ ಮೊದಲು ಜಲಜನಕವನ್ನೇ ನಿದರ್ಶನವನ್ನಾಗಿಟ್ಟುಕೊಂಡು ಅದರ ರೂಪ 
ರೇಖೆಗಳು ಗೊತ್ತಾದಮೇಲೆ ಇತರ ಕೃಷ್ಣ ಪರಮಾಣುಗಳ ಸ್ಕೂಲ ಪರಿಚಯವನ್ನು 
ಮಾಡಿಕೊಳ್ಳಬಹುದು. 

_1885 ರಲ್ಲಿ ಬಾಮರ್‌ ( Balmer ) ವಿಜ್ಞಾನಿಯು ಜಲಜನಕದರೋಹಿತದಲ್ಲಿ 
ಕಾಣುವ ನಾಲ್ಕು ಪ್ರಮುಖರೇಖೆಗಳಿಗೆ ಸಂಬಂಧಿಸಿದಂತೆ ಒಂದು ನಿಯಮವನ್ನು 
ಕಂಡುಹಿಡಿದನು. ಈ ನಿಯಮವೇ ಮುಂದಿನ ಸಂಶೋಧನೆಗಳಿಗೆ ಆಧಾರವಾಯಿತು. 
- 

12 
A - b - 
ಇಲ್ಲಿ ಸಿ ರೋಹಿತರೇಖೆಯ ತರಂಗಾಂತರ A° ( ಆಂಗ್‌ಸ್ಟಾಮ್ ಮಾನ) ದಲ್ಲಿ 

1 A° = 10 - 8 ಸೆಂ . ಮೀ . 
_ h = ನಿಯತಾಂಕ = 3645, 6 

n = ಪೂರ್ಣಾಂಕ : ಇದರ ಮೌಲ್ಯಗಳು 3, 4 , 5, 6 .... 
n ಗೆ ಬೇರೆ ಬೇರೆ ಮೌಲ್ಯಗಳನ್ನು ಕೊಟ್ಟಂತೆಲ್ಲ ವಿವಿಧ ರೋಹಿತ ಗೆರೆಗಳಿಗೆ ಅನು 
ಗುಣವಾದ ಸಿ ಬರುತ್ತದೆ, 

- ಇದು ಆಶ್ಚರ್ಯಕರವಾದ ಘಟನೆ. ಇಷ್ಟು ಸರಳನಿಯಮವನ್ನು ನೋಡಿದರೆ 
ಪ್ರಕೃತಿಯ ವ್ಯಾಪಾರಗಳಲ್ಲಿ ಈ ಪೂರ್ಣಾಂಕ ಸಂಖ್ಯೆಗಳ ಪಾತ್ರದ ವೈಚಿತ್ರವು 
ವಿಸ್ಮಯಕರವಾಗಿದೆ. 

ಉದಾ : n = 3 ಆದರೆ, 

- 32 
A = 3645 - 6 x 

* 32 - 4 - 
= = 6562°1 A° = 6 :562 • 10 -5 

ಸೆಂ . ಮೀ . (5€2) 
ಇದು , ರೇಖೆಯ ತರಂಗಾಂತರಕ್ಕೆ ಸಂಪೂರ್ಣವಾಗಿ ಸಮವಾಗಿದೆ. 
_ n – 4 ಆದರೆ 

_ 42 
- A = 3645 €6 x 

= = 4860 €8 A° 
* 42 _ 4 

(5€ 3) 
- 
- ಇದು ರೇಖೆಯ ತರಂಗಾಂತರ . 
ಇದಾದಮೇಲೆ 1889 ರಲ್ಲಿ ರಿಡ್ ಬರ್ಗ್ ಎಂಬ ವಿಜ್ಞಾನಿಯು ಈ ರೋಹಿತದ 
ವಿಷಯದಲ್ಲಿ ಹಲವಾರು ಸಂಶೋಧನೆಗಳನ್ನು ಮಾಡಿ ಜಲಜನಕಕ್ಕೆ ಮಾತ್ರವೇ 
ಅಲ್ಲದೆ ಇತರ ಧಾತುಗಳ ರೋಹಿತಗಳಿಗೂ ಅನ್ವಯವಾಗುವ ಒಂದು ಸಾರ್ವತ್ರಿಕ 
ನಿಯಮವನ್ನು ಕಂಡುಹಿಡಿದನು , ಇದರ ರೂಪವು ಹೀಗಿರುತ್ತದೆ: 

(54) 


5 


113 


ಪರಮಾಣು ಮತ್ತು ಅದರ ರೋಹಿತದ ರಚನೆ 


ಇದರಲ್ಲಿ V = ತರಂಗ ಸಂಖ್ಯೆ = - - 

R = ರಿಡ್‌ಬರ್ಗ್ ನಿಯತಾಂಕ 
m ಮತ್ತು n = ಪೂರ್ಣಾಂಕಗಳು 

m ನಿಯತಮಾಡಿ ಅದಕ್ಕಿಂತ ಹೆಚ್ಚಾಗಿರುವ ಸಂಖ್ಯೆಗಳನ್ನು n ಗೆ ಗೊತ್ತು 
ಮಾಡಿದರೆ, ಹಲವಾರು ರೋಹಿತಗಳಿಗೆ ಅನ್ವಯ ಮಾಡಬಹುದು. 

ಈ ರೂಪಕ್ಕೂ ಬಾರ್‌ರೂಪದ ಸೂತ್ರಕ್ಕೂ ಸಂಪೂರ್ಣ ಸಾಮ್ಯವಿರುವುದು 
ಕಂಡುಬರುತ್ತದೆ. 
ಭಾಮರ್‌ ಸೂತ್ರ : 

_ 3645 . 6 x n2 
A = 

( n2 - 4) 
3645 . 6 : n2 

- X 10 - 8 ಸೆಂ ಮೀ . 
- (n2 - 4) 
1 ( n2 - 4) 
A = n2 - 3645 - 6 
4 x 108 | 1 | 
3645 - 6 \ 22 


40 


* – 4 ) 


- 


X 10 - 8 


h2 


1 22 


n2 ) 


= R ( 3 ) 
= 109720 ( 


1 ) 


(5°5) 


ಇದು ರಿಡ್‌ಬರ್ಗ್ ಸೂತ್ರವೇ ಆಗುತ್ತದೆ. ಅಂದರೆ , 
R = ರಿಡ್‌ಬರ್ಗ್ ನಿಯತಾಂಕ = 109720 ಸೆಂ . ಮೀ .-1 

ಆದಹಾಗಾಯಿತು. 


5 .3 ಭೋರ್ ತತ್ರ್ಯ ಮತ್ತು ಜಲಜನಕದ ರೋಹಿತ 

ಮೇಲೆ ತಿಳಿಸಿದ ಅಂಶಗಳೆಲ್ಲವೂ 1890 ರಲ್ಲಿಯೇ ಗೊತ್ತಾಗಿದ್ದರೂ , ಅವುಗಳು 
ಕೇವಲ ಅನುಭವಾತ್ಮಕವಾಗಿ (empirical) ಉಳಿದವೇ ಹೊರತು, ಅವುಗಳಿಗೆ ಯಾವ 
ಶಾಸ್ತ್ರೀಯ ತಳಹದಿಯೂ ಇರಲಿಲ್ಲ . ಇದನ್ನು ಕಾಣಲು ಸುಮಾರು 23 ವರ್ಷಗಳ 
ವರೆಗೆ ಕಾಯಬೇಕಾಯಿತು. ಈ ಕಾಲಾವಧಿಯಲ್ಲಿ ಪರಮಾಣುವಿನ ರಚನೆಯ 
ವಿಚಾರದಲ್ಲಿ ಹಲವು ಆಕೃತಿಗಳು ಹೊರಬಿದ್ದವು. ಇವುಗಳನ್ನು ಹಿಂದಿನ ಅಧ್ಯಾಯದಲ್ಲಿ 


114 


ಪರಮಾಣು ಮತ್ತು ಅದರ ರಚನೆ 


ಸೂಚಿಸಲಾಗಿದೆ, ಥಾಂಸನ್ ಕಲ್ಪಿಸಿದ ಆಕೃತಿಯಾಗಲಿ, ರದರ್‌ಫರ್ಡ್ ಭಾವಿಸಿದ 
ಆಕೃತಿಯಾಗಲಿ ಸಮಂಜಸವಾದ ವಿವರಣೆ ಯನ್ನು ಕೊಡಲು ಅಸಮರ್ಥವಾಯಿತು. 

ರದರ್‌ಫರ್ಡ್ ವಿಜ್ಞಾನಿಯು ಕಲ್ಪನೆ ಮಾಡಿದ ಕೇಂದ್ರೀಯ ಬೀಜಾಂಶದ 
(nuclear atom ) ಪರಮಾಣುವಿನ ಆಕೃತಿಯು ಒಂದು ಪ್ರಗತಿಪರವಾದ ಹೆಜ್ಜೆ 
ಯಾದರೂ , ಅವನು ಭಾವಿಸಿದ್ದಂತೆ, ಎಲೆಕ್ಟ್ರಾನ್ ಕಣವು ಬೀಜಾಂಶದ ಸುತ್ತಲೂ 
ವರ್ತುಲಾಕಾರವಾಗಿ ಸುತ್ತುವುದರ ಪರಿಣಾಮವು ಪರಮಾಣು ಭದ್ರತೆಗೆ ಅಪಾಯ 
ವನ್ನು ತಂದಿತು . ಏಕೆಂದರೆ, ಆಗ ಪ್ರಚಲಿತವಾಗಿದ್ದ ವಿದ್ಯುತ್ಕಾಂತೀಯ ತತ್ತ್ವಕ್ಕೆ 
ಅದು ವಿರೋಧವಾಗಿದ್ದಿತು. ಈ ಸಂದಿಗ್ಧ ಸ್ಥಿತಿಯಲ್ಲಿಯೇ , ಭೋರ್ ವಿಜ್ಞಾನಿಯು 
ಕ್ರಾಂತಿಕಾರಕವಾಗಿ ಕಂಡುಬಂದ ತನ್ನ ಪ್ರಸಿದ್ದವಾದ ಕಲ್ಪನಾಂಶ ( postulates) 
ಗಳನ್ನು ಪ್ರಕಟಿಸಿದನು. ಇದು ನಡೆದಿದ್ದು 1913 ರಲ್ಲಿ. ಈ ಕಲ್ಪನಾಂಶಗಳನ್ನು 
ವಿಶದವಾಗಿ ಹಿಂದಿನ ಅಧ್ಯಾಯದಲ್ಲಿ ನಿರೂಪಿಸಲಾಗಿದೆ. ಆದ್ದರಿಂದ ಈಗ ಜಲಜನಕದ 
ರೋಹಿತಕ್ಕೆ ಅನ್ವಯದಲ್ಲಿ ಉಂಟಾದ ಸಮರ್ಥನೆಯನ್ನು ಮಾತ್ರ ಪ್ರಸ್ತಾಪಿಸ 
ಬೇಕಾಗಿದೆ. 

ಭೋರ್ ಕಲ್ಪನಾಂಶಗಳ ಪ್ರಕಾರ, ಬೀಜಾಂಶದ ಸುತ್ತ ಎಲೆಕ್ಟ್ರಾನ್ ಸುತ್ತುವ 
ಪಥಗಳು ಕೆಲವು ಮುಖ್ಯ ನಿಬಂಧನೆಗಳಿಗೆ ಒಳಪಟ್ಟಿರಬೇಕು. 

ಜಲಜನಕದ ಪರಮಾಣುವಿನಲ್ಲಿರುವ ಏಕೈಕ ಎಲೆಕ್ಟ್ರಾನ್ ಕಣವು ವೃತ್ತಗಳಲ್ಲಿ 
ಸುತ್ತುತ್ಯವೆಂದು ಭಾವಿಸಿದರೆ, ಅವುಗಳ ತ್ರಿಜ್ಯಗಳೆಲ್ಲವೂ 31, 2 , 43 ಗಳಾಗಿದ್ದರೆ, 


••• 


an 


- ೩ : 3 : 43 

= 12 : 2² : 32 
ಅತಿ ಕನಿಷ್ಠ ತ್ರಿಜ್ಯವು 31 - 0€ 53 • 10 -8 ಸೆಂ . ಮೀ . ಆಗಿದ್ದು 

a = 4 21 
- as = 9 41 . 


a = naq ಆಗಿರುತ್ತವೆ, (5 . 6) 
ಇಲ್ಲಿ n ಎಂಬುದು ಪೂರ್ಣಸಂಖ್ಯೆಯಾಗಿದ್ದು 1, 2, 3 , .... • 1 ಆಗಿದ್ದು ಈ 
ನಿರ್ದಿಷ್ಟ ವೃತ್ತಗಳಲ್ಲಿ ಸುತ್ತುವಾಗ, ಅ ವು ಗಳು ಸ್ಥಾಯಿ ಸಥಗಳಾಗಿದ್ದು 
( stationary orbit ) ಶಕ್ತಿಯ ವಿಕಿರಣವು ಆಗುವುದಿಲ್ಲ, ಒಂದೊಂದು ನಿರ್ದಿಷ್ಟ 
ಪಥಕೂ ಒಂದೊಂದು ನಿಯತವಾದ ಶಕ್ತಿಯ ಪ್ರಮಾಣವಿದ್ದು , ವೃತ್ತದ ತ್ರಿಜ್ಯವು 
ಹೆಚ್ಚಿದಂತೆಲ್ಲಾ ಅದರ ಪ್ರಮಾಣವು ಹೆಚ್ಚುತ್ತದೆ. ಈಗಾಗಲೇ ಮೂರನೆಯ 
ಅಧ್ಯಾಯದಲ್ಲಿ ಸೂಚಿಸಿರುವಂತೆ 1 ಮತ್ತು 1 , ಕ್ವಾಂಟಂ ಸಂಖ್ಯೆಗಳ ವೃತ್ತಗಳಲ್ಲಿ 
Wor ಮತ್ತು wo ಶಕ್ತಿ ಪ್ರಮಾಣಗಳಿದ್ದರೆ 


ಪರಮಾಣು ಮತ್ತು ಅದರ ರೋಹಿತದ ರಚನೆ 


115 


Wn1 = - 


27° m e4 
ni 2 h2 


22 m e4 
Wog = - 

n : h2 

2. 2 me4 | 1 
Wa2 - Wn1 = 

(5. 7) 
- h2 n2 n2 
ಇಲ್ಲಿ m = ಎಲೆಕ್ಟ್ರಾನ್ ಜಡಾಂಶ = 9• 10 - 28 ಗ್ರಾಂ 
- e = ಎಲೆಕ್ಟ್ರಾನ್ ವಿದ್ಯುದಂಶಮಾನ = 4. 8 x 10 * 10 e.Su. 

h = ಪ್ಲಾಂಕ್ ನಿಯತಾಂಕ = 6. 6 x 10 - 27 ಎರ್ಗ್ ಸೆಕಂಡು 

nq , 7 , ಪೂರ್ಣಾಂಕಗಳು, n > 1 . 
ಇಲ್ಲಿಂದ ಮುಂದೆ ಭೋರ್ ತನ್ನ ಹಿಂದಿನ ಕ್ಯಾಂಟಂ ನಿಯಮಗಳ ಜೊತೆಗೆ 
ಮತ್ತೊಂದನ್ನು ಸೇರಿಸಿದನು, ಇದೇನೆಂದರೆ , ಎಲೆ ಕ್ಲಾ ನ್ n ವೃತ್ತದಿಂದ ng 
ವೃತ್ತಕ್ಕೆ ಧುಮುಕುವಾಗ, ಆ ಪಥಗಳಿಗನುಗುಣವಾದ ಶಕ್ತಿಯ ವ್ಯತ್ಯಾಸವು ವಿಕಿರಣ 
ಹೊಂದುತ್ತದೆ. ಇದಕ್ಕೆ ಅನುರೂಪವಾಗಿ ಒಂದು ರೋಹಿತರೇಖೆಯು ಉದ್ಭವಿಸು 
ಇದೆ. ಇದರ ತರಂಗಾಂತರವನ್ನೂ ತರಂಗಸಂಖ್ಯೆಯನ್ನೂ ಕೆಳಗಿನ ರೀತಿಯಲ್ಲಿ 
ನಿಷ್ಪತ್ತಿಮಾಡಿದನು. 
ರೋಹಿತರೇಖೆಯ ತರಂಗಸಂಖ್ಯೆಯು , ಆಗಿ ತರಂಗಾಂತರವು ಆದರೆ , 

We – We = = = ೦ ) 
h 

= Cv 
1 Wnz - Wn1 
a 

hc 


- 27 


( 


1 ) 


(5 . 8) 


ಈ ರೂಪವನ್ನು ಬಾಮರ್‌- ರಿಡ್ ಬರ್ಗ್ ಸೂತ್ರಕ್ಕೆ ಹೋಲಿಸಿದರೆ, ಸ೦ ಪೂರ್ಣ 
ಸಮರ್ಥನೆ ಬರುತ್ತದೆ. 

ಈ ಸಮೀಕರಣ (5.5) ದಲ್ಲಿ ತೋರಿಸಿರುವ ರಿಡ್‌ಬರ್ಗ್ ನಿಯತಾಂಕಕ್ಕೆ 
( R) ಹೋಲಿಸಿದರೆ 

- 2n2 me4 
R = -- _ h3c * ಆಗಬೇಕಾಗುತ್ತದೆ. 

(5 . 9) 
ನನಗೆ ಗೊತ್ತಿರುವ m , e, h, c ಗಳ ಮೌಲ್ಯಗಳನ್ನು ಉಪಯೋಗಿಸಿದರೆ 


116 


ಪರಮಾಣು ಮತ್ತು ಅದರ ರಚನೆ 


2n2 ne4 

- - 109740 ಸೆಂ . ಮೀ . ಸೆಕಂಡ್ - 1 ಆಗುತ್ತದೆ. ( 5€ 10) 
_ h c 
ಪ್ರಯೋಗಗಳ ಆಧಾರದಿಂದ ಕಂಡುಹಿಡಿದ ಮೌಲ್ಯದ ಪ್ರಕಾರ, ಜಲಜನಕಕ್ಕೆ 
ಸಂಬಂಧಪಟ್ಟಂತೆ 

_ R = 109678 ಸೆಂ . ಮೀ . ಸೆಕಂಡ್ -1 ಆಗುತ್ತದೆ. (5 , 11) 
ಇವೆರಡೂ ಅತಿ ಸಮೀಪವಾಗಿರುವುದರಿಂದ ಭೋರ್‌ ತತ್ತ್ವಕ್ಕೆ ಸಮರ್ಥನೆ ದೊರೆ 
ತಂತಾಯಿತು. 

3ನೆಯ ಅಧ್ಯಾಯದಲ್ಲಿ ವಿಶದವಾಗಿ ತಿಳಿಸಿರುವಂತೆ ಭೋರ್ ನಿಷ್ಪತ್ತಿ ಮಾಡಿದ 
ಸಮೀಕರಣದಲ್ಲಿ 

2n2 me4 
R - - 

- h3c 
11 = 2 ; n = 3, 4, 5 ... ಎಂದು ಇಟ್ಟು ಕೊಂಡರೆ , 
ಬಾನುರ್ ಶ್ರೇಣಿಯ ರೇಖೆಗಳಿಗೆಲ್ಲಾ ಅನ್ವಯ ಮಾಡಿದಂತಾಗುತ್ತದೆ. ಆದರೆ ಈ 
ಹೊಸ ದೃಷ್ಟಿಯಲ್ಲಿ 11, 1, ಗಳು ಕೇವಲ ಪೂರ್ಣಾಂಕಗಳಲ್ಲ . ಅವುಗಳು ಎಲೆಕ್ಟ್ರಾನ್ 
ಸುತ್ತಬಹುದಾದ ವೃತಗಳ ನಿರ್ದಿಷ್ಟ ತ್ರಿಜಗಳು ಮತ್ತು ಶಕ್ತಿಗಳನ್ನು ಸೂಚಿಸ 
ತಕ್ಕ ಪೂರ್ಣಾಂಕಗಳು, ಅವುಗಳನ್ನು ಕ್ಯಾಂಟಂ ಸಂಖ್ಯೆಗಳೆಂದು ಪರಿಗಣಿಸಬೇಕು. 
ಒಂದೊಂದು ಸಂಖ್ಯೆಯ ಒಂದೊಂದು ಶಕ್ತಿ ಯ ಮಟ್ಟ ಅಥವಾ ಶಕ್ತಿಯ ಸ್ಥಿತಿ 
( energy state) ಯನ್ನು ಸೂಚಿಸುತ್ತದೆ, ಎಲೆ ಕ್ಲಾ ನ್ ಒಂದು ಪಥದಿಂದ 
ಮತ್ತೊಂದು ಪಥಕ್ಕೆ ಧು ನು ಕು ನಾ ಗ, ಈ ಶಕ್ತಿಸಿ ತಿಗಳ ನಡುವೆ ಪರಿವರ್ತನೆ 
ಯುಂಟಾಗಿ, ನಿರ್ದಿಷ್ಟ ಪ್ರಮಾಣದ ಶಕ್ತಿಯು ವಿಕಿರಣವಾಗಿ ಒಂದು ರೋಹಿತ 
ರೇಖೆಯು ಉತ್ಪನ್ನವಾಗುತ್ತದೆ. 


AV 


0€5 , 
-- 0€8ಪ್ತಿ 


R 


Hach 


H₂ by Hall 


- - € 5 ! 


•y 


- 


3: 40 


8obo 760 


to 56oo dboo 


- - 5G 


* e. W 


ಆ L 
ಜಲಜನಕದ 

H ರೋಹಿತದ ಬಾವುರ್ ( B ) 
ಪರಮಾಣುವಿನ ಶಕ್ತಿ ಮಟ್ಟ ಗಳು 

ರೇಖೆಗಳು 
ಚಿತ್ರ 5 - 3 -4, 


ಪರಮಾಣು ಮತ್ತು ಅದರ ರೋಹಿತದ ರಚನೆ 


117 


ಇದೇ ಚಿತ್ರವನ್ನೇ ಹಿಂದಿನ ಅಧ್ಯಾಯದಲ್ಲಿ ನಿರೂಪಿಸಿದ್ದರೂ , ಅದರ ಆಧಾರ 
ದಿಂದ ಕೆಲವು ಮುಖ್ಯ ಅಂಶಗಳು ವ್ಯಕ್ತವಾಗುತ್ತವೆ. ಈಗಾಗಲೇ ತಿಳಿಸಿರುವಂತೆ 
11, 12 .... ಗಳಿಗೆ ಬೇರೆ ಬೇರೆ ಮೌಲ್ಯಗಳನ್ನು ಕೊಡುವುದರಿಂದ, ಜಲಜನಕದ 
ರೋಹಿತದ ಬಾವರ್, ಲೈವಾನ್ , ಪಾಷನ್ , ಬ್ರಾಕೆಟ್ ಮುಂತಾದ ಹಲವು 
ರೋಹಿತ ಶ್ರೇಣಿಗಳಿಗೆ ಸಮರ್ಪಕವಾದ ಸಮರ್ಥನೆಯು ದೊರಕುತ್ತದೆ. 
5 .4 ಅನಧಿಕ ಪ್ರಚ್ಛನ್ಮಾಂತರಗಳು 
* ಈ ಚಿತ್ರವನ್ನೇ ಆಧಾರವನ್ನಾಗಿಟ್ಟುಕೊಂಡರೆ, ಇನ್ನೊಂದು ದೃಷ್ಟಿಕೋನ 
ದಲ್ಲಿಯೂ , ಒ೦ ದು ನವೀನ ಕಲ್ಪನೆಯನ್ನು ಸ್ಪಷ್ಟ ಪಡಿಸಲು ಅವಕಾಶವಿದೆ. 
ಪರಮಾಣುವಿಗೆ ಹೊರಗಿನಿಂದ ಯಾವುದಾದರೂ ಒಂದು ಮಾರ್ಗದಿಂದ ಶಕ್ತಿಯನ್ನು 
(ದೊರಕಿಸಿಕೊಟ್ಟು ಅದರ ಪರಿಣಾಮವಾಗಿ, ಪರಮಾಣುವನ್ನು ಉತ್ತೇಜಿಸುವುದಕ್ಕೆ 
( excitation ) ಸಂಬಂಧಪಟ್ಟ ವಿಷಯವಿದು . ಶಕ್ತಿಯನ್ನು ಕೊಡಲು ಒಂದು ಅತಿ 
ಸುಲಭವಾದ ಮಾರ್ಗವೆಂದರೆ , ಒಂದು ಎಲೆಕ್ಟ್ರಾನ್ ಕಣವನ್ನು ವಿದ್ಯುತ್ ಪ್ರಚ್ಛ 
ನ್ಯಾಂತರವುಳ್ಳ ( electric difference of potential) ಕ್ಷೇತ್ರದ ಪ್ರಭಾವದಿಂದ 
ವೇಗೋತ್ಕರ್ಷಕ್ಕೆ ಒಳಗಾಗಿಸಿ, ಅದರ ಚಲನಶಕ್ತಿಯನ್ನು ಪರಮಾಣುವಿಗೆ ಸೇರು 
ವಂತೆ ಮಾಡುವುದು , ಪ್ರಚ್ಛನ್ಮಾಂತರವನ್ನು ಹೆಚ್ಚಿಸಿದಂತೆಲ್ಲ ಆ ಶಕ್ತಿಯನ್ನು ವೃದ್ಧಿ 
ಯಾಗುವಂತೆ ಮಾಡಬಹುದು. ಹಿಂದೆಯೇ ತಿಳಿಸಿರುವಂತೆ ಈ ಶಕ್ತಿಯನ್ನು 
( V) ಮಾನದಲ್ಲಿ ಸೂಚಿಸಬಹುದು, 
1 eV - 1 - 6 x 10 - 12 ಎರ್ಗ್ 

( 5 : 12) 
ಈ ಶಕ್ತಿಯನ್ನು ಅದಕ್ಕೆ ಸಮಾನವಾದ ವೇಗೋತ್ಕರ್ಷಕ ಪ್ರಚ್ಛನ್ಮಾಂತರ 
ವಾದ V ವೋಲ್ಸ್ಗಳಿಂದ ಅಳೆಯಬಹುದು, 

ಈಗ ಜಲಜನಕದ ಪರಮಾಣುವನ್ನು ಗಣನೆಗೆ ತೆಗೆದುಕೊಂಡರೆ, ಅದು 
ಸಾಧಾರಣವಾಗಿ ಸುಭದ್ರವಾದ ಸ್ಥಿತಿಯಲ್ಲಿರುವಾಗ, ಅದರ ಶಕ್ತಿಯು ಕನಿಷ್ಠವಾಗಿದ್ದು 
ಎಲೆಕ್ಟ್ರಾನ್ ಕಣವು ತನ್ನ = | ಕ್ಯಾಂಟಂ ಪಥದಲ್ಲಿರುತ್ತದೆ. ಚಿತ್ರ ( 5 . 4 ) ದಲ್ಲಿ 
ತೋರಿಸಿರುವಂತೆ ಅದರ ಶಕ್ತಿ ( w ) ಪ್ರಮಾಣವು – 13. 6 ev ಆಗಿರುತ್ತದೆ. 
V ವೋಲ್ಡ್ ವೇಗೋತ್ಕರ್ಷಕ್ಕೆ ಒಳಗಾಗಿಸಿರುವ ಹೊರಗಿನ ಎಲೆಕ್ಟ್ರಾನ್ ಕಣವನ್ನು 
ನಮ್ಮ ಜಲಜನಕದ ಪರಮಾಣುವಿನೊಂದಿಗೆ ಘರ್ಷಣೆ ಹೊಂದುವಂತೆ ಮಾಡೋಣ. 
V ಯ ಮೌಲ್ಯವನ್ನು ೦ ನಿಂದ ಹಿಡಿದು ಕ್ರಮೇಣ ಹೆಚ್ಚಿಸುತ್ತ ಹೋದರೆ, ಒಂದು 
ಅವಧಿಯು ಬರುವವರೆಗೆ, ಈ ಅಧಿಕ ಶಕ್ತಿಯಿಂದ ಜಲಜನಕದ ಪರಮಾಣುವಿನ 
ಮೇಲೆ ಯಾವ ಆಂತರಿಕ ಪರಿಣಾಮವೂ ಆದಂತೆ ಕಾಣುವುದಿಲ್ಲ. ಈ ಶಕ್ತಿ 
ವಿನಿಮಯದಿಂದ ಪರಮಾಣುವಿನ ಚಲನಶಕ್ತಿ ಮತ್ತು ಚಲನಪರಿಮಾಣಗಳು 
( kinetic energy and momentum ) ಬದಲಾಗಬಹುದೇ ಹೊರತು, ಆಂತರಿಕ 
ಶಕ್ತಿಯಲ್ಲಿ ಏನು ಪರಿಣಾಮವೂ ಇಲ್ಲ . ಇಂಥ ಘರ್ಷಣೆಗಳಿಗೆ ಸ್ಥಿತಿಸ್ಥಾಪಕ 


118 

ಪರಮಾಣು ಮತ್ತು ಅದರ ರಚನೆ 
ಘರ್ಷಣೆ ( elastic collisions) ಗಳೆಂದು ಹೆಸರು . V ಯ ಪ್ರಮಾಣವು 10 . 2 
ವೋಲ್ಸ್ ಗಳನ್ನು ಮುಟ್ಟಿದರೆ , ಹೊಸ ಸಂಭವವು ಉಂಟಾಗುತ್ತದೆ. ಎಲೆಕ್ಟ್ರಾನ್ 
ಕಣದ ಅಷ್ಟು ಶಕ್ತಿಯ (10. 2 ev ) ಪರಮಾಣುವಿನಿಂದ ಗ್ರಹಣ ( absorb ) 
ವಾಗಿ, ಅದು ಉತ್ತೇಜಿಸಲ್ಪಡುತ್ತದೆ ( excited). 

ಈ ಉತ್ತೇಜನದಿಂದ ಪರಮಾಣುವಿನ ಆಂತರಿಕ ಶಕ್ತಿ ( internal energy ) 
ಯು ಒಂದು ನಿರ್ದಿಷ್ಟ ಮಟ್ಟಕ್ಕೆ ಏರಿ, ಅದರ ಫಲವಾಗಿ, ಪರಮಾಣುವಿನ ಎಲೆಕ್ಟ್ರಾನ್ 
ಕಣವು ತನ್ನ ಸ್ಥಾಯಿಪಥವನ್ನು (n = 1) ಬಿಟ್ಟು ಸ್ವಲ್ಪ ದೂರದಲ್ಲಿರುವ ಎರಡನೇ 
ನಿರ್ದಿಷ್ಟ ಪಥಕ್ಕೆ (n = 2) ಹೋಗುತ್ತದೆ. ಈ ಪಥದಲ್ಲಿ ಎಲೆಕ್ಟ್ರಾನ್ ಕಣವು 
ಅತ್ಯಲ್ಪ ಕಾಲ ( 10 -8 ಸೆಕಂಡ್ ) ಮಾತ್ರ ಇದ್ದು ತನ್ನ ಸ್ವಸ್ಥಾನವಾದ n = 1 ಪಥಕ್ಕೆ 
ವಾಪಸ್ ಆಗುತ್ತದೆ. ಹೀಗೆ ವಾಪಸ ಅಗುವ ಕಾಲದಲ್ಲಿ ಪರಮಾಣುವಿನಿಂದ 
ಗ್ರಹಣವಾದ ಅಧಿಕ ಶಕ್ತಿಯು ( 10. 2 eV ) ಸಂಪೂರ್ಣವಾಗಿ ಹೊರಬೀಳುತ್ತದೆ. 
ಇದರಿಂದಲೇ ಲೈಮಾನ್ ಶ್ರೇಣಿಯ ಮೊದಲನೆಯ ರೇಖೆಯು ಉತ್ಪನ್ನವಾಗುತ್ತದೆ. 
ಈ ಸಂಭವದಿಂದ ಎರಡು ಮುಖ್ಯ ಅಂಶಗಳು ಖಚಿತವಾಗುತ್ತವೆ, ಪರಮಾಣುವಿನ 
ಉತ್ತೇಜನವೆಂದರೆ, ನಿರ್ದಿಷ್ಟ ಮೌಲ್ಯದ ಶಕ್ತಿಯ ಗ್ರಹಣವೆಂದರ್ಥ. ಶಕ್ತಿಯ 
ವಿಕಿರಣವು ಯಾವ ರೀತಿಯಲ್ಲಿ ವಿಚ್ಛಿನ್ನವಾಗಿರುತ್ತದೆಯೋ ಅದೇ ರೀತಿಯಲ್ಲಿಯೇ 
ಶಕ್ತಿಯ ಗ್ರಹಣವೂ ಕೂಡ ಅದೇ ಕ್ಯಾಂಟಂ ನಿಯಮಕ್ಕೆ ಅನುಸಾರವಾಗಿ ವಿಚ್ಚಿನ್ನ 
ರೀತಿಯಲ್ಲಿ ನಡೆಯುತ್ತದೆ. ಅಂದರೆ, ನಿಗದಿಯಾದ ಶಕ್ತಿಪ್ರಮಾಣಗಳು ಹಂತ ಹಂತ 
ವಾಗಿ ಗ್ರಹಣವಾಗುತ್ತವೆ. ಮೇಲಿನ ಉದಾಹರಣೆಯಲ್ಲಿ ಮೊದಲನೆಯ ಹಂತವು 
V = 10. 2 ವೋಲ್ಸ್ ಗಳನ್ನು ಮುಟ್ಟಿದಾಗ ಬರುತ್ತದೆ. ಇದಕ್ಕೆ ಮೊದಲನೆಯ 
ಅವಧಿಕ ಪ್ರಚ್ಛ ನ್ಯಾಂತರ ( irst Critical potential ) ಎಂದು ಹೆಸರು . 

ಈ ಹಂತದಲ್ಲಿ ನಡೆಯುವ ಘರ್ಷಣೆಗೆ ಸ್ಥಿತಿಸ್ಥಾಪಕವಲ್ಲದ ( inelastic ) 
ಘರ್ಷಣೆ ಎಂದು ಹೆಸರು. ಇದೇ ತತ್ಯದ ಪ್ರಕಾರ, v ಯ ಮೌಲ್ಯವನ್ನು 10 . 2 
ವೋಲ್ಸ್ ಗಳಿಗಿಂತ ಹೆಚ್ಚಿಸುತ್ತ ಹೋದರೆ , ಮುಂದಿನ ಘಟ್ಟದಲ್ಲಿ V = 12.09 
ವೋಲ್ಸ್ ಗಳಾಗುತ್ತದೆ. ಇದು (W3 - W1) ಗೆ ಸಮಾನವಾಗಿದ್ದು , ಎಲೆಕ್ಟ್ರಾನಿ 
ಕಣವು n = 1 ರಿಂದ n = 3 ಪಥಕ್ಕೆ ಪರಿವರ್ತನೆ ಹೊಂದುತ್ತದೆ. ಅಲ್ಲಿಯೂ 
ಕೂಡ ಸ್ಥಿರವಾಗಿರದೆ, n = 2 , n = 1 ಪಥಗಳಿಗೆ ಮರಳುತ್ತದೆ. ಅದಕ್ಕೆ ಅನುಗುಣ 
ವಾಗಿ ಶಕ್ತಿ ವಿಕಿರಣವಾಗಿ, ಬಾನು‌ ಅಥವಾ ಲೈವಾನ್ ರೇಖೆಗಳು ಕಾಣುವ 
ಸಂಭವವುಂಟಾಗುತ್ತದೆ. n = 1 ರಿಂದ n = 2 , 3 , 4 ಪಥಗಳಿಗೆ ಏರಿಸಲು 
ಬೇಕಾಗುವ ಶಕ್ತಿಯನ್ನು ಒದಗಿಸಲು ಬೇಕಾಗುವ ಪ್ರಚ್ಛನ್ಯಾಂತರಗಳು, ಕ್ರಮವಾಗಿ 
10. 2 , 12. 09, 12 . 75 .... .... ವೋಲ್ಸ್ ಗಳಾಗುತ್ತವೆ. ಇವುಗಳನ್ನೆಲ್ಲ 
ವಿವಿಧ ಅವಧಿಕ ಪ್ರಚ್ಛನ್ಮಾಂತರ ( critical potentials) ಅಥವಾ ಅನುರಣಕ 
ಪ್ರಚ್ಛ ನ್ಯಾಂತರ (resonance potentials ) ಗಳೆಂದು ಕರೆಯಬಹುದು, ಹೀಗೆಯೇ 
V ಯ ಮೌಲ್ಯವನ್ನು ಹೆಚ್ಚಿಸುತ್ತ ಅಂತಿಮವಾಗಿ V = 13.6 ವೋಲ್ಸ್ಗ ಳ ಮೌಲ್ಯ 


ಪರಮಾಣು ಮತ್ತು ಅದರ ರೋಹಿತದ ರಚನೆ 


119 


ವನ್ನು ಮುಟ್ಟಿದರೆ ಮತ್ತೊಂದು ಮುಖ್ಯ ಸಂಭವವು ಉತ್ಪನ್ನವಾಗುತ್ತದೆ. ಈ 
ಘಟ್ಟವನ್ನು ಮುಟ್ಟಿ ದ ರೆ ( - 13 . 6 ev = Wi) ಅತಿ ಕನಿಷ್ಠ ಪ್ರಮಾಣಕ್ಕೆ 
( + 13. 6 eV ) ಶಕ್ತಿಯುಕೂಡುವುದರ ಫಲವಾಗಿ, ಎಲೆಕ್ಟ್ರಾನ್ ಕಣವು n = 1 
ಪಥದಿಂದ n = ಗೆ ಅಂದರೆ, ಪರಮಾಣುವಿನ ಕೇಂದ್ರದ ಬಂಧನವನ್ನು ಸಂಪೂರ್ಣ 
ನಾಗಿ ತ್ಯಜಿಸಿ ಹೊರಬೀಳುತ್ತೆ ದೆ. ಹೀಗಾಗಿ ಜಲಜನಕದ ಪರಮಾಣುವಿನ 
ಬೀಜಾಂಶವಾದ ಪ್ರೋಟಾನ್ ಮಾತ್ರ ಉಳಿದು ಪರಮಾಣುವು ವಿದ್ಯುತ್ ವಿಭಜನೀ 
ಕೃತ ( ionised) ಸ್ಥಿತಿಯಲ್ಲಿ ಇರುತ್ತದೆ. ಹೀಗೆ ಮಾಡಲು ಬೇಕಾದ 13 .6 ವೋಲ್ಸ್ 
ಪ್ರಮಾಣದ ಪ್ರಚ್ಛನ್ಯಾಂತರಕ್ಕೆ ವಿದ್ಯುದ್ವಿಭಜನ ಪ್ರಚ್ಛನ್ನಾಂತರ (ionisatida 
potential) ಎಂದು ಹೆಸರು. ಜಲಜನಕದಲ್ಲಿ ಒಂದೇ ಎಲೆಕ್ಟ್ರಾನ್ ಇರುವುದರಿಂದ 
ಅದನ್ನು ಪ್ರತ್ಯಕಿಸಲು ಒಂದೇ ಮೌಲ್ಯ ದ ಪ್ರಚ್ಛನ್ಯಾಂತರವಿರಬೇಕು, 
ಹೀಲಿಯಂ ಪರಮಾಣುವಿಗೆ ಎರಡು ಎಲೆಕ್ಟ್ರಾನ್ ಗಳಿರುವುದರಿಂದ, ಅದಕ್ಕೆ ಎರಡು 
ಪ್ರತ್ಯೇಕವಮೌಲ್ಯಗಳುಳ್ಳ ವಿದ್ಯುದ್ವಿಭಜನ ಪ್ರಚ್ಛನ್ಮಾಂತರಗಳು 24 .5 ಮತ್ತು 78. 69 
ವೋಲ್ಸ್ ಗಳಿಗೆ ಸಮನಾಗಿರುತ್ತವೆ 

ಈ ರೀತಿಯಾಗಿ ಪರಮಾಣುವನ್ನು ಉತ್ತೇಜಿಸುವ ವಿಧಾನಗಳಿಗೆ ಸಂಬಂಧ 
ಪಟ್ಟ ಎಲ್ಲ ವಿಷಯಗಳು, ಜಲಜನಕಕ್ಕೆ ಮಾತ್ರವಲ್ಲದೆ ಹಲವಾರು ಇತರ ಧಾತುಗಳ 
ಪರಮಾಣುಗಳಿಗೆ ಅನ್ವಯವಾಗುವ ಸಮರ್ಥನೆಯು ಪ್ರಯೋಗಗಳ ಮೂಲಕ 
ಬಂದಿರುವುದರಿಂದ, ಬೋರ್‌ ತತ್ರ್ಯಕ್ಕೆ ಹೆಚ್ಚು ಬೆಂಬಲ ದೊರಕಿತು. 


5 5 ಜಲಜನಕಕ್ಕೆ ಸಮಾನವಾದ ಪರಮಾಣುಗಳ ರೋಹಿತಗಳು 

ಬೋರ್ ವಿಜ್ಞಾನಿಯು ತನ್ನ ಮುಖ್ಯ ಕಲ್ಪನಾಂಶಗಳನ್ನೆಲ್ಲ ಮೊದಲು ಸರಳ 
ರಚನೆಯ ಜಲಜನಕದ ಪರಮಾಣುವಿಗೆ ಅನ್ವಯ ಮಾಡಿದನು . ಇದರಿಂದ ಹಲವು 
ಮುಖ್ಯ ಸಮರ್ಥನೆಗಳು ದೊರೆತರೂ , ಅವನಿಗೆ ಸಂಪೂರ್ಣ ಸಮಾಧಾನವಾಗಲಿಲ್ಲ. 
ಮೊದಲನೆಯದಾಗಿ, ರೋಹಿತರೇಖೆಗಳ ತರಂಗಸಂಖ್ಯೆ ( ) ಗೆ ಸಂಬಂಧಪಟ್ಟ 
ಪ್ರಯೋಗಗಳ ಪ್ರಕಾರ, R = ರಿಡ್‌ಬರ್ಗ್ ನಿಯತಾಂಕ – 109678 

ಸೆಂ . ಮೀ . - 1 
2m³ ime4 
ಭೋರ್ ಸಮೀಕರಣದಂತೆ " = 109740 ಸೆಂ . ಮೀ .- 1 


hsc 


ಅತಿಸಮೀಪವಾಗಿದ್ದರೂ , ಇವುಗಳ ಮೌಲ್ಯಗಳ ವ್ಯತ್ಯಾಸದಲ್ಲಿ ಒಂದು ಅರ್ಥವಿರ 
ಬೇಕೆಂದು ಊಹಿಸಿ, ಭೋರ್ ವಿಜ್ಞಾನಿಯು ತನ್ನ ಕಲ್ಪನಾಂಶದಲ್ಲಿ ಸ್ವಲ್ಪ ತಿದ್ದುಪಡಿ 
ಮಾಡಿ ನೋಡಲು ಪ್ರಯತ್ನ ಮಾಡಿದನು. ಎಲೆಕ್ಟ್ರಾನ್ ಕ ಣ ವು ಕೇಂದ್ರದ 
ಬೀಜಾಂಶದ ಸುತ್ತಲೂ ಸುತ್ತುವಾಗ ಬೀಜಾಂಶ ( N ) ವು ಸ್ಥಿರವಾಗಿದ್ದು , ಎಲೆಕ್ಟ್ರಾನ್ 
ಮಾತ್ರ ಸುತ್ತುವುದೆಂದು ಭಾವಿಸಲಾಗಿದ್ದಿತು. ವಾಸ್ತವವಾಗಿ ನೋಡಿದರೆ, ಈ 
ಬೀಜಾಂಶದ ಜಡಾಂಶ ( ) ವು ಎಲೆಕ್ಟ್ರಾನ್ ಜಡಾಂಶ ( m ) ಕ್ಕೆ ಹೋಲಿಸಿದರೆ ಬಹಳ 


120 


ಪರಮಾಣು ಮತ್ತು ಅದರ ರಚನೆ 


ಹೆಚ್ಚಾಗಿದ್ದರೂ , ಜಲಜನಕವಾದ ನಂತರ ಇರುವ ಹಲವಾರು ಪರಮಾಣುಗಳನ್ನು 
ತೆಗೆದುಕೊಂಡರೆ, ಅದರ ತೂಕವೂ ಅದರೊಂದಿಗೆ ಅದರ ಧನ ವಿದ್ಯುದಂಶ ( Ze) ವೂ 
ಹೆಚ್ಚುತ್ತ ಹೋಗುತ್ತದೆ. ಈ ಎಲ್ಲ ಪರಮಾಣುಗಳಿಗೂ ಅನ್ವಯಿಸುವ ಒಂದು 
ಸೂತ್ರದ ಪ್ರಕಾರ ಭೋರ್ ವಿಜ್ಞಾನಿಯು ಕೇಂದ್ರ (N) ವೂ ಸ್ಥಿರವಾಗಿರದೆ, ಸಣ್ಣ 


ಚಿತ್ರ 55 ಕೇಂದ್ರ ಬೀಜಾಂಶದ ನಿರ್ದಿಷ್ಟ ಜಡಾ೦ಶದ ತಿದ್ದುಪಡಿ 

(Correction for finite mass of nucleus) 
ತ್ರಿಜ್ಯದ ವೃತ್ತದಲ್ಲಿ ಸುತ್ತುವುದೆಂದು ಭಾವಿಸಿದನು . ಅಂದರೆ, ಕೇಂದ್ರ ( N ) ವೂ 
ಹೊರಗಿನ ಎಲೆಕ್ಟ್ರಾನ್ ( e” ಯ ಕೂಡ ra ಮತ್ತು rj ತ್ರಿಜ್ಯಗಳನ್ನು ಹೊಂದಿರುವ 
ವೃತ್ತಗಳಲ್ಲಿ ೧ ಎಂಬ ಗುರುತ್ವ ಕೇಂದ್ರದ ಸುತ್ತಲೂ ಸುತ್ತುತ್ತವೆಂದು ಭಾವಿಸಬೇಕು. 

ಪರಮಾಣು ಬೀಜಾಂಶದ ಕೇಂದ್ರ ( N) ದಲ್ಲಿರುವ ಧನವಿದ್ಯುದಂಶ = + Ze . 
ಅದರ ತೂಕ = Mz, ಎಲೆಕ್ಟ್ರಾನ್ ಕಣದ ತೂಕ = m , ವಿದ್ಯುದಂಶ = - eo 
ಇವುಗಳ ನಡುವಣ ಅಂತರ = a [ ಚಿತ್ರದಲ್ಲಿ ತೋರಿಸಿರುವಂತೆ ೩ = T { + ] 
ಎಂದು ಇಟ್ಟುಕೊಂಡರೆ, ನಾವು ಸಾಮಾನ್ಯವಾಗಿ ಜಲಜನಕಕ್ಕೆ ಸಮಾನವಾದ 
ಪರಮಾಣುಗಳನ್ನೆಲ್ಲ ಗಣನೆಗೆ ತಂದುಕೊಂಡಂತಾಗುತ್ತದೆ, ಇದರ ಸಮತ್ವವೇನೆಂ 
ದರೆ, ಹೊರಗಡೆ ಸುತ್ತುವ ಎಲೆಕ್ಟ್ರಾನ್ ಒಂದು ಮಾತ್ರ ; ಕೇಂದ್ರದಲ್ಲಿರುವ ವಿದ್ಯುದಂಶ 
ಮತ್ತು ತೂಕ ಬೇರೆಬೇರೆಯಾಗಿರುತ್ತವೆ. 7 = 1 ಆದರೆ, ಜಲಜನಕವಾಗುತ್ತದೆ; 
2 = 2 ಆದರೆ, ಒಂದೇ ಎಲೆಕ್ಟ್ರಾನ್ ಹೊಂದಿರುವ ಹೀಲಿಯಂ ಪರಮಾಣು, ಅಂದರೆ , 
ಹೀಲಿಯಂನಲ್ಲಿರಬೇಕಾದ ಎರಡು ಎಲೆಕ್ಟ್ರಾನಿಗಳಲ್ಲಿ ಒಂದನ್ನು ತೆಗೆದುಹಾಕಿದರೆ ಉಳಿ 
ಯುವುದು ವಿದ್ಯುದ್ವಿಭಜನೀಕೃತಹೀಲಿಯಂ ಪರಮಾಣು ( Fie *) ( Singly , ionised 
helium atom ) ಇದರ ರೋಹಿತವನ್ನು ಕಿಡಿರೋಹಿತ ( Spark spectrum ) 
ಎಂದು ಕರೆಯುತ್ತೇವೆ. ಲಿಥಿಯಂನಲ್ಲಿರುವ ಮೂರು ಎಲೆಕ್ಟ್ರಾನ್‌ಗಳಲ್ಲಿ ಎರಡನ್ನು 
ತೆಗೆದುಹಾಕಿದರೆ, ಉಳಿಯುವುದು ( Li + +). ಇದರಲ್ಲಿ ಒಂದು ಎಲೆಕ್ಟ್ರಾನ್ ಮಾತ್ರ 
ಇದು Z = 3 ಆಗುತ್ತದೆ, 7 ಮೌಲ್ಯಗಳು ಬೇರೆಯಾದರೂ , ಹೊರಗಡೆ ಸುತ್ತು 
ವುದು ಒಂದೇ ಎಲೆಕ್ಟ್ರಾನ್ ಆದ್ದರಿಂದ H , He +, Li* * ಗಳ ರೋಹಿತಗಳಲ್ಲಿ ಒಂದು 
ಸಾಮ್ಯವನ್ನು ಕಾಣಬಹುದು. ಈ ದೃಷ್ಟಿಯಲ್ಲಿ He+ ಮತ್ತು Li ++ ಗಳು 
ಜಲಜನಕಕ್ಕೆ ಸಮಾನವಾದ ಪರಮಾಣುಗಳೆಂದು ಹೆಸರನ್ನು ಹೊಂದಿವೆ, 


ಪರಮಾಣು ಮತ್ತು ಅದರ ರೋಹಿತದ ರಚನೆ 


121 


ಈ ತಿದ್ದುಪಡಿಯನ್ನು ಮುಂದುವರಿಸಿ, ಭೋರ್ ವಿಜ್ಞಾನಿಯು ಅಂತಿಮವಾಗಿ 
- ನಿಷ್ಪತ್ತಿ ಮಾಡಿದ ಸಮೀಕರಣವು ಕೆಳಗಿನ ರೂಪಕ್ಕೆ ಬಂದಿತು. 

- 2n² me4 M , 


V 


h3 


M , 4 


m 


2 


- My 1 1 1 
= R - Z2 - - - - - 

(5: 13 ) 
M , + m | n 2 n2 ? 
ಇದನ್ನು ನೋಡಿದರೆ, ಒಂದು ಮೂಲಬದಲಾವಣೆಯಾಗಿರುವುದು. ' R ' ಎಂದು 
ನಿಯತಾಂಕವೆಂದು ಭಾವಿಸಲಾಗಿದ್ದ ಸಂಖ್ಯೆಗೆ ಬದಲು , ಅದನ್ನು ಗುಣಿಸುವ ಒಂದು 
ಪದವಿನ್ಯಾಸವಿದೆ. ಇದರಿಂದ z ಅಥವಾ ಪರಮಾಣುಸಂಖ್ಯೆಯು ಬದಲಾಯಿಸಿ 
ದಂತೆ ಅದಕ್ಕೆ ಅನುಗುಣವಾಗಿ, ನಿಯತಾಂಕವು ಬದಲಾಗುತ್ತದೆ. ಇದು ಒಂದೊಂದು 
ಪರಮಾಣುವಿಗೂ ಪ್ರತ್ಯೇಕ ಮೌಲ್ಯವನ್ನು ಹೊಂದಿರುತ್ತದೆ. 
ಜಲಜನಕ : 2 = 1 
2m 2 med M . 

My 
V = _ h3c ( Mr + m) = ೧ 

(5 . 14 ) 
ಇಲ್ಲಿ Mx = ಜಲಜನಕದ ಪರಮಾಣುವಿನ ಕೇಂದ್ರದ ತೂಕ = 1840 m ಎಂದು 
ಇಟ್ಟು ಕೊಳ್ಳಬಹುದು. ಈ ನಿಯತಾಂಕವು Rs ಆದರೆ, 

Ru = 

_ 2n2 met ( 1840 m | 
- h3c \ 1841 m ) 


– = Ke - ( Mx + m ) . 


= 109740 ( 840 ). 


= 109680 ( ಸುಮಾರು) ಆಗುತ್ತದೆ. 

( 5 € 15) 
ಪ್ರಯೋಗಗಳಿಂದ ಬಂದ ಬೆಲೆಗೂ ಇದಕ್ಕೂ ವ್ಯತ್ಯಾಸ ಅತ್ಯಲ್ಪ . ಇದರಿಂದ 
ತಿದ್ದುಪಡಿಗೆ ಸಮರ್ಥನೆ ದೊರಕಿದಂತಾಯಿತು, 
He + 2 = 2 

Mane 
C = Rs : 

(Mxe + m ) 


೧n 
) : 22 


(5 .16) 


= R.,4 ( - ) 
Mr = 4 M ಎಂದು ಇಟ್ಟು ಕೊಂಡು, ಇದನ್ನು ಅನ್ವಯಿಸಿದರೆ, 


C 


122 

ಪರಮಾಣು ಮತ್ತು ಅದರ ರಚನೆ 
Ile + ಸೋಹಿತದ ಹಲವಾರು ರೇಖೆಗಳ ತರಂಗಸಂಖ್ಯೆಗಳಿಗೆ ಸಮತ್ವವು ಕಂಡು 
ಬರುತ್ತದೆ. 

ಹೀಗೆ, ಭೋರ್ ತತ್ರ್ಯಕ್ಕೆ ಮತ್ತೊಂದು ಪ್ರಮುಖ ಸಮರ್ಥನೆಯು ಬಂದಿತು. 
5 .6 ರೋಹಿತರೇಖೆಗಳ ಸೂಕ್ಷರಚನೆ - ಸದಿಶ ಪರಮಾಣುವಿನ 

- ಆಕೃತಿ 

ಪರಮಾಣುವಿನ ಆಕೃತಿಯ ರಚನೆಯ ಸ್ವರೂಪವನ್ನು ತಿಳಿಯಲು ಮಾಡಿದ , 
ಸಂಶೋಧನೆಗಳ ಚರಿತ್ರೆಯಲ್ಲಿಬೋರ್‌ಪ್ರತಿಪಾದಿಸಿದ ಮಾದರಿಯು ಪ್ರಮುಖಸ್ಥಾನ 
ವನ್ನು ಹೊಂದಿದೆ . ಆದರೂ , ಅದರಲ್ಲಿ ಅಡಗಿರುವ ಕಲ್ಪನಾಂಶಗಳಿಂದ ಜಲಜನಕದ 
ರೋಹಿತದಲ್ಲಿಯೇ ಕಾಣಿಸಿಕೊಳ್ಳುವ ಹಲವಾರು ರೇಖೆಗಳಿಗೆ ವಿವರಣೆ ಹೊಂದಲು 
ಸಾಧ್ಯವಾಗಲಿಲ್ಲ. ಈಗಾಗಲೇ ತಿಳಿಸಿರುವಂತೆ ಭಾಮರ್‌ಶ್ರೇಣಿಯಲ್ಲಿಯೇ ಕಾಣುವ 
H ರೇಖೆಯನ್ನೇ ತೆಗೆದುಕೊಂಡರೆ, ಅದಕ್ಕೆ ಒಂದು ಸೂಕ್ಷ್ಮ ರಚನೆಯು ಇದೆ. 
ಅತಿ ಸಮೀಪದಲ್ಲಿರುವ ಹಲವು ಅಂಗರೇಖೆಗಳು ಇವೆ. ಫೋರ್‌ ಪ್ರತಿಪಾದಿಸಿದ 
ಸರಳ ಕಲ್ಪನೆಗಳಿಂದ ಇವುಗಳಿಗೆ ಕಾರಣವನ್ನು ಕಂಡುಹಿಡಿಯಲು ಸಾಧ್ಯವಿಲ್ಲ. 
ಹಲವಾರು ಎಲೆಕ್ಟ್ರಾನ್‌ಗಳಿರುವ ಪರಮಾಣುಗಳಿಗೆ ಸಂಬಂಧಪಟ್ಟ ರೋಹಿತರೇಖೆ 
ಗಳಿಗೆ ಸರಿಹೋಗುವ ವಿವರಣೆಯು ದೊರಕುವಹಾಗಿಲ್ಲ. ಕಾಂತಕ್ಷೇತ್ರದ ಪ್ರಭಾವ 
ದಿಂದ ಉಂಟಾಗುವ ರೇಖೆಗಳು ದ್ವಿಗುಣ ಮತ್ತು ತ್ರಿಗುಣವಾಗುವುದನ್ನೂ ಸಾಧಿಸು 
ವಂತಿಲ್ಲ . ಈ ಎಲ್ಲ ಕಾರಣಗಳಿಂದ ಪರಮಾಣುವಿನ ರಚನೆಯ ಆಕೃತಿಯು ಇನ್ನೂ 
ಕ್ಲಿಷ್ಟವಾಗಿರಬಹುದೆಂದು ಊಹಿಸಬಹುದು, 
ಈ ಹಿಂದಿನ ಅಧ್ಯಾಯದಲ್ಲಿ ವಿಶದವಾಗಿ ತಿಳಿಸಿರುವಂತೆ, ರೋಹಿತರೇಖೆಗಳ 
ಸೂಕ್ಷ್ಮ ರಚನೆಗೆ ವಿವರಣೆಯನ್ನು ತಿಳಿಯಬೇಕಾದರೆ, ಸದಿಶ ಪರಮಾಣುವಿನ 
ಆಕೃತಿಯನ್ನು ಕಲ್ಪನೆ ಮಾಡುವುದು ಅನಿವಾರ್ಯವಾಯಿತು. ಇದರ ಫಲವಾಗಿ 
ಒಂದೊಂದು ಎಲೆಕ್ಟ್ರಾನನ್ನೂ ನಿರ್ದೆಶಿಸಿ ಅ ದ ರ ಸ್ಥಾನವಿನ್ಯಾಸವನ್ನು ಸೂಚಿಸ 
ಬೇಕಾದರೆ, ಒಂದು ಕ್ವಾಂಟಂ ಸಂಖ್ಯೆಗೆ ಬದಲು, ನಾಲ್ಕು ಅಥವಾ ಕಾಂತಕ್ಷೇತ್ರದ 
ಪ್ರಭಾವಕ್ಕೆ ಒಳಗಾಗಿರುವಾಗ, ಏಳು ಕ್ವಾಂಟಂ ಸಂಖ್ಯೆಗಳು ಬೇಕಾಗುತ್ತವೆ. 
ಎಲೆಕ್ಟ್ರಾನ್‌ಗಳು ನಿರ್ದಿಷ್ಟ ವಲಯಗಳಲ್ಲಿ ಪೌಲಿ ನಿಯಮಕ್ಕೆ ಅನುಸಾರವಾಗಿ, 
K, L M .... ಮುಂತಾದ ವಲಯಗಳಲ್ಲಿ ಹಂಚಿಕೆಯಾಗಿರುತ್ತವೆ. ಒಂದೊಂದು 
ಎಲೆಕ್ಟ್ರಾನ್ ಕಣವೂ ವೃತ್ತಗಳಲ್ಲಿ ಸುತ್ತದೆ, ದೀರ್ಘವೃತ್ತಗಳಲ್ಲಿ ಸುತ್ತುತ್ತದೆ. ಈ 
ಪಥದಲ್ಲಿ ಸುತ್ತುವುದರೊಂದಿಗೆ, ತನ್ನ ಅಕದಮೇಲೆ ಭ್ರಮಣಮಾಡಲು ಅವಕಾಶ 
ವಿರುತ್ತದೆ, ಇದರಿಂದ ಪ ಫ ದ ಚಲನಪರಿಮಾಣ ಮತ್ತು ಭ್ರಮಣ ಚಲನ 
ಪರಿಮಾಣಗಳು ಇರುತ್ತವೆ. ಎಲೆಕ್ಟ್ರಾನ್‌ಗೆ ವಿದ್ಯುದಂಶವಿರುವುದರಿಂದ ಅದಕ್ಕೆ 
ಒಂದು ಕಾಂತಶಕ್ತಿಯ ಚಲನಪರಿಮಾಣಗಳನ್ನೂ ಅನ್ವಯಿಸಬೇಕು. ಇದೇ ಅಲ್ಲದೆ 
ಪಥಗಳು ಬಾಹ್ಯಾವರಣದಲ್ಲಿ ಕೆಲವು ನಿರ್ದಿಷ್ಟ ದಿಕ್ಕುಗಳ ಅಭಿಮುಖವಾಗಿ ಮಾತ್ರ 


SOISXHCO 


ಪರಮಾಣು ಮತ್ತು ಅದರ ರೋಹಿತದ ರಚನೆ 

123 
ಕ್ಯಾಂಟಂ ನಿಯಮಗಳಿಗೆ ( spatial quantisation ) ಒಳಪಟ್ಟಿರಬೇಕು. ಈ ಅಂಶ 
ಗಳೆಲ್ಲವೂ ಈಗಾಗಲೇ ನಿರೂಪಿತವಾಗಿವೆ . 

ಈ ಮಾದರಿಯನ್ನು ಅನುಸರಿಸಿದರೆ, ಒಂದೊಂದು ಎಲೆಕ್ಟ್ರಾನ್‌ಗೆ ಸಂಬಂಧ 
ಪಟ್ಟಂತೆ, ಪ್ರಧಾನ ಕ್ವಾಂಟಂ ಸಂಖ್ಯೆ ( n ) ಯ ಜೊತೆಗೆ ಕೆಲವು ನಿಯಮಬದ್ದವಾದ 
ಮೌಲ್ಯಗಳುಳ್ಳ ಮರು ಸಂಖ್ಯೆಗಳನ್ನು ಕಲ್ಪಿಸಬೇಕು. ಇವುಗಳನ್ನು, 1, S; j 
ಎಂದು ಕರೆಯಬಹುದು. 
i = 1 + s ಆಗಿರುವುದರಿಂದಲೂ $ = 1 ಆಗಿರುವುದರಿಂದಲೂ , 
j = 1 + ! 

(5 . 17) 
ಹೀಗಾಗಿ ಬೋರ್‌ ಸರಳತದ ಪ್ರಕಾರ 1 ಸಂಖ್ಯೆಗೆ ಒಂದೇ ಶಕ್ತಿಯ 
ಮಟ್ಟಕ್ಕೆ ಬದಲು, ಕೆಲವು ಉಪಮಟ್ಟಗಳನ್ನು ಸೇರಿಸಬೇಕು. ಭೋರ್ ತತ್ರ್ಯದ 
ಪ್ರಕಾರ ಬಾನುರ್ ರೇಖೆ H , ಯನ್ನು ಸೂಚಿಸಲು n = 3 ರಿಂದ n = 2 ಮಟ್ಟಕ್ಕೆ 
ಪರಿವರ್ತನೆಯೆಂದು ತಿಳಿಸಿದೆವು. ಈಗ ಹೊಸ ಕಲ್ಪನೆಯ ಪ್ರಕಾರ n = 3 ಕ್ಕೆ 
ಅನ್ವಯವಾಗುವಂತೆ ಹಲವು ಮಟ್ಟಗಳೂ , n = 2 ಕ್ಕೆ ಅನ್ವಯಿಸುವ ಕೆಲವು ಮಟ್ಟ 
ಗಳೂ ಇರಬೇಕಾಗುತ್ತದೆ. ಇವುಗಳಲ್ಲಿ ಯಾವುದಾದರೂ ಎರಡು ಮಟ್ಟಗಳ ನಡುವೆ 
ಪರಿವರ್ತನೆಯಾಗಬಹುದಾದ್ದರಿಂದ ಹಲವು ಸಾ ಧೃ ತೆ ಗಳು ಕಂಡುಬರುತ್ತವೆ. 
ಒಂದೊಂದು ಸಾಧ್ಯವಾಗುವ ಪರಿವರ್ತನೆಗೂ ಒಂದೊಂದು ರೇಖೆಯನ್ನು ಅನ್ವಯಿಸ 
ಬಹುದು. ಹೀಗಾಗಿ H ರೇಖೆಗೆ ಹಲವು ಅಂಗರೇಖೆಗಳಿಗೆ ಅವಕಾಶವಿದ್ದಂತಾ 
ಯಿತು. ಇದನ್ನೇ ಉದಾಹರಣೆಯನ್ನಾಗಿ ತೆಗೆದುಕೊಂಡು ವಿವರಣೆಯನ್ನು ಪಡೆಯ 
ಬಹುದು, 

ಒಂದೊಂದು ಶಕ್ತಿಯ ಮಟ್ಟವನ್ನn, 1 ಮತ್ತು 1 ಗಳಿಂದಸೂಚಿಸಬಹುದು . 
ಮೂರನೆಯ ಅಧ್ಯಾಯದಲ್ಲಿ ತಿಳಿಸಿರುವಂತೆ, 1 ಮತ್ತು 1 ಗಳ ಮೌಲ್ಯಗಳು 
ಕ್ಸ್ಪ್ತ ವಾಗಿರುವ ರೀತಿ ಹೀಗಿದೆ : 
n = 2 1 - ೧ j = ( 3 + 9 ) = + } (1) 

* 1 = ೧ ] == ( 1 – ) = -- … ಇದಕ್ಕೆ ಅರ್ಥವಿಲ್ಲ 
_ 1 - 1 1 = 1 + 1 - … 
1 - 1 j = 1 – = ? 

ಒಟ್ಟು 3 ಮಟ್ಟಗಳು 
n = 3 1 = ೧ j = ? 

1 = 1 
1 – 1 
1 = ? 

(iv ) 
1 – 2 

(v) 
ಒಟ್ಟು 5 ಮಟ್ಟಗಳು 


(ii) . 


- 


124 


ಪರಮಾಣು ಮತ್ತು ಅದರ ರಚನೆ 


Hg ರೇಖೆಗೆ ಕಾರಣವು n = 3 ಮಟ್ಟದಿಂದ n = 2 ಮಟ್ಟಕ್ಕೆ ಪರಿವರ್ತನೆ 
ಯೆಂದರೆ, ( n = 3) ಮೊದಲಿನ 5 ಮಟ್ಟಗಳಿಂದ ಎರಡನೆಯ ( n = 2 ) ಮೂರು 
ಮಟ್ಟ ಗಳಿಗೆ ಇರುವ ಸಾಧ್ಯತೆಗಳನ್ನು ಪರಿಶೀಲಿಸಬೇಕು. 

ಆದರೆ , ಈ ಪರಿವರ್ತನೆಗಳಲ್ಲಿ ಕೆಲವು ಸಾಧುವಾಗಿಯೂ ಕೆಲವು ನಿಷಿದ್ಧ 
ವಾಗಿಯೂ ಇರುತ್ತವೆ. ಇದರ ನಿಯಮಗಳು (selection rules) ಹೀಗಿವೆ: 

A1 = + 1 . 
Aj = + 1 ಅಥವಾ A i = 0 

(5 .18) 

* 
ಈ ನಿಯಮಗಳನ್ನು ಗಮನದಲ್ಲಿಟ್ಟು ಕೊಂಡು ಕೆಳಗಿನ ಚಿತ್ರವನ್ನು ರೂಪಿಸಬಹುದು. 


• 


- 


n 


- 3 


ಪದ ( Term ) 
2 5 D … 
23 D 3 

P 

P1 
0 | S ! 


[೧] 


[೧೧೧/೧೪-೧+C 


| 


n - 2 


1 3 1 3 
| 1 | ² | 
70 / S / 


ಚಿತ್ರ 5 - 6 ಜಲಜನಕದ He ಸೂಕ್ಷ ರಚನೆ 


ನಿಯಮಬದ್ದವಾದ ಪರಿವರ್ತನೆಗಳಿಂದ ಸಾಧ್ಯತೆಗಳನ್ನು ತೋರಿಸಲು ಸಂಧಿರೇಖೆ 
ಗಳನ್ನು | ಸಂಕೇತದಿಂದ ನಿರೂಪಿಸಿದೆ, ಇಂಥ ಏಳು ಪರಿವರ್ತನೆಗಳಲ್ಲಿ 3 ಮತ್ತು 
5 ರಲ್ಲಿ ಎರಡು ಸಮಾನಸಂಧಿಗಳಿವೆ . ಒಟ್ಟಿನಲ್ಲಿ 5 ಅಂಗರೇಖೆಗಳಿಗೆ ಸಮರ್ಥನೆ 
ದೊರೆತಂತಾಯಿತು, 

ಪಟ್ಟಿಯ ಕೊನೆಯಲ್ಲಿ ತೋರಿಸಿರುವಂತೆ ಒಂದೊಂದು ಮಟ್ಟಕ್ಕೂ ಅನ್ವಯ 
ವಾಗುವ ಪದವಿವರಣೆ ಇದೆ. 1 = 0 ಎಂದರೆ s: 1 = 1 ಎಂದರೆ : 1 = 2, 
ಎಂದರೆ . ಹೀಗೆ ಸಂಕೇತಗಳಿವೆ . ಇದರ ಪಕ್ಕದಲ್ಲಿ 1 ಯ ಮೌಲ್ಯವನ್ನು ತೋರಿ 
ಸಿರುತ್ತದೆ. 

ಈ ಸಂಕೇತದ ಪ್ರಕಾರ 
ರೇಖೆ 1 ವಿವರಣೆ 3 DS2 – 2 P3: 2 
ರೇಖೆ 4 ವಿವರಣೆ 3 S1:2 – 2 P3 , 2 

(5 . 19) 


ಪರಮಾಣು ಮತ್ತು ಅದರ ರೋಹಿತದ ರಚನೆ 


125 


ಒಂದೇ ಒಂದು ಎಲೆಕ್ಟ್ರಾನ್ ಇರುವ ಜಲಜನಕಕ್ಕೆ ಇಷ್ಟು ಕ್ಲಿಷ್ಟವಾದ ಮಟ್ಟಗಳಿರ 
ಬೇಕಾದರೆ , ಹಲವಾರು ಎಲೆಕ್ಟ್ರಾನ್‌ಗಳಿರುವ ಪರಮಾಣುಗಳಲ್ಲಿ ಆ ಎಲ್ಲ ಎಲೆಕ್ಟ್ರಾನ್ 
ಗಳ ಸ್ಥಿತಿಗಳನ್ನೆಲ್ಲ ಸ ದಿಶರೀತಿಯಲ್ಲಿ ಒಟ್ಟುಗೂಡಿಸುವುದರ ಫಲಿತಾಂಶಗಳು 
ಎಷ್ಟು ಸಂದಿಗ್ಧ ವಾಗುತ್ತವೆಂಬುದನ್ನು ಅರಿಯಬಹುದು. ಇದೇ ಅಲ್ಲದೆ, ಸಾಮಾನ್ಯ 
ವಾಗಿ, ರೋಹಿತರೇಖೆಗಳ ರ ಚ ನೆಗಳೆಲ್ಲ ವೂ , ಹೊರಗಿನ ವಲಯದಲ್ಲಿರುವ ಬಿಡಿ 
ಎಲೆಕ್ಟ್ರಾನ್‌ಗಳೆಂದು ಹೆಸರಿರುವ ಸಂಯೋಗ ಶಕ್ತಿಯ ಎಲೆಕ್ಟ್ರಾನ್‌ಗಳ ಚಲನವಲನ 
ಗಳನ್ನು ಅವಲಂಬಿಸಿದೆಯಾದರೂ , ಒಳಗಿನ ವಲಯಗಳಲ್ಲಿ ಪೂರ್ತ ಭರ್ತಿಯಾಗಿರುವ 
ಎಲೆಕ್ಟ್ರಾನ್‌ಗಳ ಪ್ರಭಾವವನ್ನೂ ಗಣನೆಗೆ ತಂದುಕೊಳ್ಳಬೇಕಾಗುತ್ತದೆ. ಹೀಗಾಗಿ, 
ಪರಮಾಣುಸಂಖ್ಯೆ ( z) ಯು ಹೆಚ್ಚಿದಂತೆಲ್ಲ ಪ ರ ಮಾ ಣು ಗಳ ತೂಕಗಳೂ 
ಎಲೆಕ್ಟ್ರಾನ್‌ಗಳ ಸಂಖ್ಯೆಗಳೂ ಹೆಚ್ಚಾಗುವುದರಿಂದ ಅತಿ ಕ್ಲಿಷ್ಟ ಸಮಸ್ಯೆಗಳು ಉದ್ಭವ 
ವಾಗುತ್ತವೆ. ಇದರಿಂದ ಪರಮಾಣುರಚನೆಗೂ , ರೋಹಿತರೇಖೆಗಳ ರಚನೆಗಳಿಗೂ 
ಸಮಂಜಸವಾದ ಸಂಬಂಧವನ್ನು ತಿಳಿಸುವ ರೋಹಿತಶಾಸ್ತ್ರವು ಬಹಳ ದೊಡ್ಡದಾದ 
ಪ್ರತ್ಯೇಕ ಶಾಖೆಯಾಗಿ ಬೆಳೆಯುತ್ತಿದೆ. 


ಇದೇ ಅಲ್ಲದೆ, ರೋಹಿತಗಳ ಸೂಕ್ಷ ರಚನೆಯ ಜೊತೆಗೆ ಇನ್ನೂ ಅತಿ 
ಸೂಕ್ಷ್ಮವಾದ ರಚನೆಗಳನ್ನುಳ್ಳ ರೋಹಿತರೇಖೆಗಳು ಬಹಳ ಸೂಕ್ಷ್ಮ ಉಪಕರಣಗಳ 
ಸಹಾಯದಿಂದ ಕಂಡುಬರುತ್ತವೆ. ಈ ಸೂಕ್ಷ್ಮ ರಚನೆಯಲ್ಲಿ ವಿವಿಧ ಅಂಗರೇಖೆಗಳ 
ತರಂಗಾಂತರಗಳೂ 1 A° ಗಿಂತಲೂ ಬಹಳ ಕಡಮೆ ಪ್ರಮಾಣದ್ದಾಗಿರುತ್ತವೆ. 
ಇವುಗಳ ಕಾರಣವನ್ನು ತಿಳಿಯಬೇಕಾದರೆ , ಪರಮಾಣುವಿನ ಬೀಜಾಂಶದ ಕಣಗಳ 
ರಚನೆಯನ್ನೂ ಚಲನವಲನಗಳನ್ನೂ ತಿಳಿಯಬೇಕಾಗುತ್ತದೆ. ಇದಕ್ಕೆ ಅತಿಸೂಕ್ಷ್ಮ 
ರಚನೆ ಎಂದು ಹೆಸರು . ಇದನ್ನು ಇನ್ನೊಂದು ಪುಸ್ತಕದಲ್ಲಿ ಪ್ರಸ್ತಾಪಿಸಲಾಗುತ್ತದೆ. 


5 .7 X - ಕಿರಣಗಳ ರೋಹಿತರೇಖೆಗಳು 

ಇದುವರೆಗೂ ನಿರೂಪಿಸಲಾಗಿರುವ ರೋಹಿತರೇಖೆಗಳ ವ್ಯಾಪ್ತಿ ಯು ದೃಶ್ಯ 
ಭಾಗದಲ್ಲಿಯ ರಕ್ಷಾತೀತ (infra-red) ಪ್ರದೇಶದಲ್ಲಿಯೂ , ನೀಲಿ ಅಂಚಿಗೆ ಆಚೆ 
ಇರುವ ನೀಲಾತೀತ (ultra - violet ) ಪ್ರದೇಶದಲ್ಲಿಯೂ ಇರುತ್ತದೆ. ದೃಶ್ಯ 
ರೋಹಿತದ ಎರಡು ಮಿತಿಗಳನ್ನು ಸುಮಾರು 4000 A° - 7000 A° ಎಂದು 
ಇಟ್ಟುಕೊಂಡರೆ, ನೀಲಾತೀತ ಭಾಗದಲ್ಲಿ ಸುಮಾರು 1000 A° ವರೆಗೂ , ರಕ್ಷಾತೀತ 
ಪ್ರದೇಶದಲ್ಲಿ 10, 000 A° ಮತ್ತು ಅದರ ಸಮೀಪದಲ್ಲಿಯೂ ಅವಧಿಗಳನ್ನು 
ಸೂಚಿಸಬಹುದು . 


ಈ ಎಲ್ಲ ದೃಶ್ಯರೇಖೆಗಳಿಗೂ , ಪರಮಾಣುವಿನ ಹೊರ ವಲಯಗಳಲ್ಲಿ 
( ಅಪೂರ್ಣ) ಸ್ಥಾಪಿತವಾಗಿರುವ ಸಂಯೋಗಶಕ್ತ ಎಲೆಕ್ಟ್ರಾನ್‌ಗಳ ಚಲನವಲನ 
ಗಳಿಗೂ ಇರುವ ಸಂಬಂಧವನ್ನು ತಿಳಿಸಿದ್ದಾಯಿತು. 


126 


ಪರಮಾಣು ಮತ್ತು ಅದರ ರಚನೆ 


ಈಗ ಕೆಲವು ಸಂದರ್ಭಗಳಲ್ಲಿ ಪೂರ್ಣವಾಗಿರುವ ಒಳವಲಯಗಳಲ್ಲಿರುವ 
ಎಲೆಕ್ಟ್ರಾನ್‌ಗಳ ವಿನಿಮಯವಾಗಲು ಅವಕಾಶವಿರುತ್ತದೆ. ಈ ವಿನಿಮಯಕ್ಕೆ ಕಾರಣ 
ಭೂತವಾಗುವಂತೆ ಅತಿ ಹೆಚ್ಚಿನಪ್ರಮಾಣದ ಶಕ್ತಿಯ ಪ್ರಭಾವವಿರಬೇಕು. ಏಕೆಂದರೆ, 
ಒಳವಲಯ ( K, L ...) ಗಳಲ್ಲಿರುವ ಎಲೆಕ್ಟ್ರಾನ್‌ಗಳಿಗೂ ಕೇಂದ್ರ ಬೀಜಾಂಶಕ್ಕೂ 
ಬಂಧನಶಕ್ತಿಗಳ ಪ್ರಮಾಣವು ಬಹಳ ಹೆಚ್ಚಾಗಿದೆ. ಈ ಬಂಧನಗಳಿಗೆ ಒಳಗಾಗಿರುವ 
ಎಲೆಕ್ಟ್ರಾನ್‌ಗಳನ್ನು ಒಂದು ವಲಯದಿಂದ ಮತ್ತೊಂದು ವಲಯಕ್ಕೆ ತಳ್ಳಬೇಕಾದರೆ , 
x - ಕಿರಣಗಳಿಗೆ ಸ್ವಾಭಾವಿಕವಾಗಿರುವ ಹೆಚ್ಚು ಶಕ್ತಿಯು ಆವಶ್ಯಕ. 


W 


S , S , 


: 


S . 


ಚಿತ್ರ 5 -7 (4) ಬ್ಯಾಗ್ ರೋಹಿತಮಾಪಕ 


6 


6, 


5 
- ೧ ತಕ್ಷಣ ಕೋಣ) 


R 


As a 


ಚಿತ್ರ 5 -7 (6) x - ಕಿರಣಗಳ ಪ್ರತಿಫಲನ 
ಈ ರೀತಿಯಾಗಿ, I ವಲಯದಿಂದ K ವಲಯಕ , M ವಲಯದಿಂದ 
ವಲಯಕ್ಕೂ ಎಲೆಕ್ಟ್ರಾನ್ ಗಳು ಚಲಿಸಲ್ಪಟ್ಟರೆ, ಈ ಪರಿವರ್ತನೆಯಿಂದ ಉತ್ಪನ್ನ 
ವಾಗುವ ಶಕ್ತಿಯ ವಿಕಿರಣವು ಹೆಚ್ಚು ಪ್ರಮಾಣಗಳಲ್ಲಿದ್ದು ಆ ವಿಕಿರಣದ ತರಂಗಾಂ 
ತರವು x - ಕಿರಣಗಳ ತರಂಗಾಂತರಗಳಿಗೆ ಸಮಾನವಾಗಿರುತ್ತದೆ. ಇವುಗಳ ಅವಧಿಗಳು 
ಸುಮಾರು 0. 1 A° – 10 A° ಇರಬಹುದು. ಇದು ಅದೃಶ್ಯಭಾಗದಲ್ಲಿರುವುದರಿಂದ 


ಪರಮಾಣು ಮತ್ತು ಅದರ ರೋಹಿತದ ರಚನೆ 


127 


AL 


ಬೆಳಕಿನ ರೋಹಿತಗಳಿಗೆ ಅನುಕೂಲವಾಗುವ ರೋಹಿತಮಾಪಕಗಳು ಪ್ರಯೋಜನ 
ನಾಗುವುದಿಲ್ಲ. ಅವು ಗಳಿ ಗಾ ಗಿ ಯೇ ಸೂಕ್ತ ಮಾರ್ಪಾಡುಗಳನ್ನು ಮಾಡಿ ಉಪ 
ಕರಣಗಳನ್ನು ನಿರ್ಮಿಸಬೇಕು. 

ಇದರಲ್ಲಿ ಅತಿ ಮುಖ್ಯವಾದ ಬಾ ಗೆ ರೋಹಿತಮಾಪಕ ( Bragg Spectro 
meter ) ವನ್ನು ಪರಿಶೀಲಿಸಬಹುದು, 

ಬೆಳಕಿನ ತರಂಗದೂರವನ್ನು ಕಂಡುಹಿಡಿಯುವ ಪ್ರಾಯೋಗಿಕ ವಿಧಾನಗಳನ್ನು 
ನೆನಪಿನಲ್ಲಿಟ್ಟುಕೊಂಡರೆ, ಅದಕ್ಕಿಂತ ಅತಿ ಕಡಿಮೆ ಪ್ರಮಾಣದ ತರಂಗಾಂತರಗಳ 
X - ಕಿರಣಗಳನ್ನು ಉಪಯೋಗಿಸುವಾಗ ಮಾಡಬೇಕಾದ ಸೂಕ್ತ ಮಾರ್ಪಾಡುಗಳು 
ಅರ್ಥವಾಗುತ್ತವೆ. 

ಮೊದಲು ಬೆಳಕನ್ನು ವಿಕಿರಣ ಮಾಡುವ ಮೂಲಸ್ಥಾನ. ಇದು ಸಾಮಾನ್ಯ 
ವಾಗಿ ಅನಿಲಗಳ ಹಬೆಯ ನಾಳಿಕೆ ( gas discharge lamps ) ಗಳಾಗಿರಬಹುದು 
ಅಥವಾ ಬೇರೆ ವಿಧಗಳಲ್ಲಿಯೂ ಇರಬಹುದು, ಇದಕ್ಕೆ ಬದಲಾಗಿ ನಾವು ಈ ಉಪ 
ಕರಣದಲ್ಲಿ ಒಂದು x - ಕಿರಣದ ನಾಳಿಕೆಯನ್ನು ಇಟ್ಟುಕೊಳ್ಳಬೇಕು. ಇದರಲ್ಲಿ 
ಉತ್ಪನ್ನವಾಗುವ x - ಕಿರಣಗಳನ್ನು ಉಪಯೋಗಿಸಿಕೊಳ್ಳಬಹುದು . 

ಬೆಳಕಿನ ಪ್ರಯೋಗದಲ್ಲಿ ಒಂದು ರೋಹಿತಮಾಪಕವನ್ನು ಅಶ್ರಗದ ಜೊತೆ 
ಯಲ್ಲಿಯೋ , ವಕ್ರವಿಯೋಜನೆಯನ್ನು ಉಪಯೋಗಿಸಿ ಒಂದು ರೇಖಾಫಲಕದ 
ಮೂಲಕವೋ ಉಪಯೋಗಿಸಬೇಕು, ಬೆಳಕಿನ ಕಿರಣಗಳು ರೋಹಿತಮಾಪಕದ 
ಕಾಲಿಮೇಟರ್‌ ಮೂಲಕ ಹಾಯು ಒಂದು ಸಮಾನಾಂತರ ಬಿಂಬದ ರೀತಿಯಲ್ಲಿ 
ಗ್ರೇಟಂಗ್‌ನಮೇಲೆ ಬಿದ್ದು ಅಲ್ಲಿಂದ ಕೆಲವು ನಿರ್ದಿಷ್ಟ ಕೋನಗಳಲ್ಲಿ ವಕ್ರನಿಯೋಜನೆ 
ಹೊಂದುವುದರಿಂದ ಆಯಾ ದಿಕ್ಕುಗಳಿಗೆ ಅನುಗುಣವಾಗಿ ದೂರದರ್ಶಕ ಭಾಗವನ್ನು 
ತಿರುಗಿಸಿದರೆ , ಪ್ರಕಾಶರೇಖೆಗಳು ಕಾಣುತ್ತವೆ. ಈ ಕೋನಗಳನ್ನು ಅಳತೆಮಾಡಿ, 
ಗ್ರೇಟಿಂಗ್‌ನ ನಿಯತ ಅಂತರ ( grating Constant) ವನ್ನು ತಿಳಿದುಕೊಂಡು ಒಂದು 
ಸೂತ್ರದ ಪ್ರಯೋಗದಿಂದ ಬೆಳಕಿನ ತರಂಗಾಂತರವನ್ನು ಕಂಡುಹಿಡಿಯಬಹುದು. 
ಕಣ್ಣಿನಲ್ಲಿ ನೋಡುವುದಕ್ಕೆ ಬದಲಾಗಿ ಆ ಸ್ಥಾನಗಳಲ್ಲಿ ಒಂದು ಛಾಯಾಚಿತ್ರದ 
ತಟ್ಟೆಯನ್ನು ಇಟ್ಟರೆ, ಅದರ ಮೇಲೆ ಪ್ರಕಾಶರೇಖೆಗಳನ್ನು ಗುರುತಿಸಬಹುದು . ಈ 
ಪ್ರಯೋಗವು ಸಫಲವಾಗಬೇಕಾದರೆ, ಗ್ರೇಟಿಂಗ್‌ನ ನಿಯತಸಂಖ್ಯೆ ಅಂದರೆ, ಪಾರ 
ದರ್ಶಕ ಅಂತರಗಳು ಅತಿ ಸೂಕ್ಷನಾಗಿಯೂ , ಬೆಳಕಿನ ತರಂಗಾಂತರ ( ೩) ದ 
ಪ್ರಮಾಣಕ್ಕೆ ಅನುರೂಪವಾಗಿಯೂ ಇರಬೇಕು, ಅದಕ್ಕಾಗಿಯೇ ಗ್ರೇಟಿಂಗ್‌ನಲ್ಲಿ 
ಸಾಧಾರಣವಾಗಿ 1 ಅಂಗುಲಕ್ಕೆ 15, 000 ಅಥವಾ 20, 000 ಸಮಾನಾಂತರ 
ರೇಖೆಗಳು ಇರಬೇಕು. 


OQ 


ಈ ರೋಹಿತವಾಪಕಕ್ಕೆ ಸಂಬಂಧಪಟ್ಟ ಭಾಗವನ್ನು X - ಕಿರಣದ ಉಪ 
ಕರಣದಲ್ಲಿ ಸಂಪೂರ್ಣವಾಗಿ ಮಾರ್ಪಡಿಸಬೇಕು. ಇದನ್ನೇ ಬ್ಲಾಗ್ ರೋಹಿತ 


128 


ಪರಮಾಣು ಮತ್ತು ಅದರ ರಚನೆ 


ಮಾಪಕನೆಂದು ಕರೆಯುವುದು. ಇದರಲ್ಲಿಯೂ ಕಾಲಿಮೇಟರ್‌ ಭಾಗದಲ್ಲಿ ಮಸೂರ 
ಗಳಿಗೆ ಬದಲಾಗಿ , ದಪ್ಪನಾದ ಸೀಸದ ತಟ್ಟೆಗಳಲ್ಲಿ ಕೊರೆಯಲಾಗಿರುವ ಸಣ್ಣ ರಂಧ್ರ 
ಗಳನ್ನು ಕಲ್ಪಿಸಿರುವುದರ ಮೂಲಕ ಕಿರಣಗಳು ನೇರವಾಗಿಯೂ ಒಂದು ಸಂಕುಚಿತ 
ಮಾರ್ಗದಲ್ಲಿಯೂ ಹಾಯುತ್ತವೆ, ಮಧ್ಯ ಭಾಗದಲ್ಲಿರುವ ನ ರ್ತು ಲ ಮೇಜಿನ 
ಬದಲಾಗಿ ಇಲ್ಲಿಯೂ ಅಂತಹದೇ ಒಂದು ವರ್ತುಲಾಕಾರದ ಆಧಾರ ತಟ್ಟೆಯನ್ನು 
ಸ್ಥಾಪಿಸಬೇಕು. ಇದರ ಮೇಲೆರೇಖಾ ಫಲಕಕ್ಕೆ ಬದಲಾಗಿ ಒಂದು ಹರಳನ್ನು 
ಸ್ಥಾಪಿಸಬೇಕು. ಸಾಮಾನ್ಯವಾಗಿ, ಕಲ್ಲುಪ್ಪು , ಕ್ಯಾಲ್ಸಿಟ್‌ಗಳನ್ನು ಬಳಸುತ್ತಾರೆ. 
ಇದನ್ನು ಉಪಯೋಗಿಸುವ ಕಾರಣವೇನೆಂದರೆ - ಈ ಹರಳುಗಳ ಅಂತಶ್ರಚನೆ 
ಯಲ್ಲಿರುವ ಪರಮಾಣುಗಳ ನಡುವಣ ಅಂತರವು ಅತಿ ಕಡಮೆಯಾಗಿಯೂ ಅತಿ ಕ್ರಮ 
ಬದ್ಧವಾಗಿಯೂ , X - ಕಿರಣಗಳ ತರಂಗದೂರ ( ೧) ಕ್ಕೆ ಅನುರೂಪವಾಗಿಯೂ ಇರು 
ತನೆ, ಪರಮಾಣುಗಳ ಜೋಡಣೆಯ ಮರು ಪರಿಮಾಣಗಳನ್ನೊಳಗೊಂಡ ಜಾಲಕ 
( three - dimensional lattice ) ದಂತೆ ವರ್ತಿಸುವುದರಿಂದ ಅವುಗಳ ಮೂಲಕ 
X - ಕಿರಣಗಳು ಹಾಯು ಪ್ರತಿಫಲನವಾಗಲು ಸಹಾಯವಾಗುತ್ತದೆ. ಮೂರನೆಯ 
ಭಾಗವಾದ ದೂರದರ್ಶಕಕ್ಕೆ ಬದಲಾಗಿ, x - ಕಿರಣಗಳ ಪ್ರಯೋಗದಲ್ಲಿ ಒಂದು 
ವಿದ್ಯುದ್ವಿಭಜನಾಲಯ ( ionisation chamber) ವಿರುತ್ತದೆ. ಇದರಲ್ಲಿ ಇರುವ 
ಅನಿಲಗಳ ಮೂಲಕ x - ಕಣಗಳು ಹಾಯುವಾಗ ಆ ಅನಿಲಗಳು ವಿದ್ಯುದ್ವಿಭಜನೆ 
( ionisation ) ಹೊಂದಿ, ವಿದ್ಯುದ್ವಾಹೀ ಕಣಗಳಿಂದ ( ions ) ಏರ್ಪಡುವ ವಿದ್ಯುತ್ 
ಪ್ರವಾಹವನ್ನು ಅಳೆಯುವುದರಿಂದ x - ಕಿರಣಗಳನ್ನು ಗುರುತಿಸಲು ಸಾಧ್ಯವಾಗುತ್ತದೆ. 
ಈ ವಿದ್ಯುತ್ ಪ್ರವಾಹವನ್ನು ಅಳೆಯಲು ಒಂದು ಸೂಕ್ಷ್ಮ ವಿದ್ಯುನ್ಮಾಪಕವಿರುತ್ತದೆ. 
ಇದಕ್ಕೆ ಬದಲಾಗಿ ಛಾಯಾಚಿತ್ರದ ತಟ್ಟೆಯನ್ನು ಉಪಯೋಗಿಸಬಹುದು . ಈ ವಿದ್ಯು 
ದ್ವಿಭಜನಾಲಯವನ್ನು ಒಂದು ನಾಳಿಕೆಗೆ ಅಳವಡಿಸಿ ಅದನ್ನು ತಿರುಗಿಸಲು 
ಅವಕಾಶವಿದ್ದು ಆ ಕೋನಗಳನ್ನು ಸೂಕ್ಷ್ಮವಾಗಿ ಅಳೆದು ತೋರಿಸಲು ಸಾಧ್ಯವಿದೆ. 
ಇದರಲ್ಲಿಯ ಬ್ಯಾಗ್ ಸೂತ್ರದ ಪ್ರಕಾರ ತರಂಗಾಂತರವನ್ನು ಗೊತ್ತು ಮಾಡಲು 
ಸಾಧ್ಯವಿದೆ. 


ಈ ವಿವರಣೆಯ ಹಿನ್ನೆಲೆಯಲ್ಲಿ ಚಿತ್ರ , 57 ರಲ್ಲಿ ತೋರಿಸಿರುವ ನಿರೂಪಣೆ 
ಯನ್ನು ವಿಮರ್ಶೆಮಾಡಬಹುದು, 


- x ಎಂಬುದು x - ಕಿರಣಗಳನ್ನು ಉತ್ಪಾದನೆ ಮಾಡುವ ನಾಳಿಕೆ, ಇದು 
ಸಂಪೂರ್ಣ ನಿರನಿಲವಾಗಿರಬೇಕು. ಇದರ ಒಂದು ಕಡೆ F ಎಂಬುದು ಲೋಹ 
ತಂತು. ಇದಕ್ಕೆ ಪ್ರತ್ಯೇಕವಾದ ವಿದ್ಯುತ್ರೋಶ B ವನ್ನು ಅಳವಡಿಸಿ, ವಿದ್ಯುತ್ಪವಾಹ 
ವನ್ನು ತಂತುವಿನ ಮೂಲಕ ಹರಿಸಿದರೆ, ಅದು ಕಡುಗೆಂಪಾಗಿ ( red-hot ) 
ಎಲೆಕ್ಟ್ರಾನ್ ಕಣಗಳನ್ನು ಹೊರಸೂಸುತ್ತದೆ. ಮತ್ತೊಂದು ಕಡೆ T ಎಂಬುದು ಲಕ್ಷ 
ವಸ್ತು . ನಾವು ಯಾವ ವಸ್ತುವಿನ x - ಕಿರಣಗಳ ರೋಹಿತವನ್ನು ಪರೀಕ್ಷಿಸಬೇಕೋ 


ಪರಮಾಣು ಮತ್ತು ಅದರ ರೋಹಿತದ ರಚನೆ 


129 


ಆ ವಸ್ತು (ಲೋಹ) ವನ್ನು ಲಕ್ಷವನ್ನಾಗಿ ಉಪಯೋಗಿಸಬೇಕು. ಹಲವಾರು 
ಲಕ್ಷವಸ್ತುಗಳನ್ನು ಉಪಯೋಗಿಸುವುದರಿಂದ ಅವುಗಳ ವೈಶಿಷ್ಟಕ್ಕೆ ಅನುರೂಪ 
ನಾದ x - ಕಿರಣಗಳ ರೋಹಿತಗಳನ್ನು ವೀಕ್ಷಿಸಬಹುದು. ಇದನ್ನು B, ಎಂದು 
ತೋರಿಸಿರುವ ಅತಿ ಬೃಹತ್ಸಮಾಣದ ವಿದ್ಯುತ್ ಕೋಶ( high-tension battery ) ದ 
ಧನಧ್ರುವಕ್ಕೆ ಸಂಪರ್ಕ ಹೊಂದಿಸಬೇಕು. ಇದರ ವೋಲ್ವೇಜ್ ಪ್ರಮಾಣವು 
50, 000 V , 100 , 000 V ಗಳಷ್ಟು ಹೆಚ್ಚಾಗಿರಬೇಕು. ವೊಲೈರ್ಜ್ 
ಹೆಚ್ಚಿದಷ್ಟೂ x - ಕಿರಣಗಳ ತೀಷ್ಣತೆಯು ಹೆಚ್ಚಿ , ತರಂಗಾಂತರವು ಕಡಿಮೆಯಾಗಿರು 
ಇದೆ. ತರಂಗಾಂತರ ( ) ವು ಕಡಮೆಯಾದಷ್ಟೂ ಅದರ ತೀಕತೆಯು ಹೆಚ್ಚು . 
F ತಂತುವಿನಿಂದ ಹೊರಟ ಎಲೆಕ್ಟ್ರಾನ್ ಕಣಗಳು ಬೃಹತ್ ವಿದ್ಯುತ್ ಕ್ಷೇತ್ರದಲ್ಲಿ 
ಹಾಯುವಾಗ ಅಪಾರವಾದ ವೇಗವನ್ನು ಹೊಂದಿ, ಲಕ್ಷವಸ್ತು ( T) ವನ್ನು 
ಘರ್ಷಣೆಮಾಡಿ ತಡೆಯಲ್ಪಡುತ್ತವೆ. ತೀವವೇಗದ ಎಲೆಕ್ಟ್ರಾನ್‌ಗಳು ಥಟ್ಟನೆ ತಡೆ 
ಹೊಂದುವುದರಿಂದಲೇ , x - ಕಿರಣಗಳು ಉತ್ಪನ್ನವಾಗುತ್ತವೆ. ಇವುಗಳನ್ನು ಲಕ್ಷ 
ವಸ್ತುವಿನಿಂದ ಹೊರಡುವ ಅತಿ ಕ ಡ ಮ ತರಂಗದೂರದ ( ಸುಮಾರು 15 A°) 
ವಿದ್ಯುತ್ಕಾಂತೀಯ ಅಲೆಗಳನ್ನಾಗಿ ಪರಿಗಣಿಸಬಹುದು . 

ಬ್ಯಾಗ್ರೋಹಿತವಾಪಕ ಭಾಗ (S ) ಮೇಲೆ ವಿಶದವಾಗಿ ಸೂಚಿಸಿರುವಂತೆ 
ಇದರ ಮೂರು ಭಾಗಗಳು ನಿರೂಪಿತವಾಗಿವೆ . X - ನಾಳಿಕೆಯಿಂದ ಕಿರಣಗಳು 
Sn - S, ಎಂಬ ರಂಧ್ರಗಳ ಮೂಲಕ ಒಂದು ಸಂಕುಚಿತವಾದ ರೇಖೆಯ ರೂಪದಲ್ಲಿ 
ನೇರವಾಗಿ ಪ್ರವಾಹವಾಗಿ, ಮು ಧ್ಯಭಾಗದಲ್ಲಿರುವ ವರ್ತುಲತಟ್ಟೆಯ ಮೇಲಿರುವ 
C ಎಂಬ ಹರಳಿನ ಮೇಲೆ ಬೀಳುತ್ತವೆ. ಈ ಹರಳು ಕಲ್ಲುಪ್ಪಿನದಾಗಿದ್ದರೆ ( rock 
salt) ಅದರ ಸೀಳುಪದರಗಳಲ್ಲಿ ಯಾವುದಾದರೂ ಒಂದನ್ನು ಆರಿಸಿಕೊಂಡು ಅದರ 
ಮೇಲೆ ಅಧಿಪತಿತವಾಗುವಂತೆ ಮಾಡಬೇಕು, x - ಕಿರಣಗಳು ಆ ಮುಖದ ಮೇಲೆ 
ಬೀಳುವ ಈ ಕ್ಷಣ ಕೊ ನ (glancing angle ) ವನ್ನು ಗುರುತುಮಾಡಬೇಕು. 
X - ಕಿರಣಗಳು ಹರಳಿನ ಮೂಲಕ ಹಾಯುವಾಗ ಅದರ ಒಳಗಿನ ಜಾಲಕದ ಮೇಲೆ 
ಬಿದ್ದು ಅಲ್ಲಿಂದ ಪ್ರತಿಫಲಿತವಾಗಿ ಒಂದು ನಿರ್ದಿಷ್ಟಕೋನದಲ್ಲಿ ಹೊರಬೀಳುತ್ತವೆ. 
ಇವುಗಳನ್ನು ಗ್ರಹಣವಾಡಲು ತಿರುಗುವ ವಿದ್ಯುದ್ವಿಭಜನಾಲಯದ ನಾಳಿಕೆ (1) 
ಯನ್ನು ತಿರುಗಿಸುತ್ತ ಒಂದು ನಿರ್ದಿಷ್ಟ ಕೋನದಲ್ಲಿಟ್ಟರೆ, ಆ ಸ್ಥಾನದಲ್ಲಿ ಬರುವ ವಿದ್ಯುತ್ 
ಪ್ರವಾಹವು ಅತ್ಯುಚ್ಚ ಪ್ರಮಾಣದಲ್ಲಿರುವುದನ್ನು ಕಾಣಬಹುದು. ಈ ವಿದ್ಯುತ್ 
ಪ್ರವಾಹದ ಪ್ರಮಾಣವನ್ನು 9 ಎಂದು ತೋರಿಸಿರುವ ವಿದ್ಯುನ್ಮಾಪಕದಿಂದ ಅಳೆಯ 
ಬಹುದು, 


ಈ ಪ್ರಯೋಗದಲ್ಲಿ ಉಪಯೋಗಿಸಲಾಗುವ ವಸ್ತುವಿನಿಂದ ಹೊರಬೀಳುವ 
x - ಕಿರಣಗಳ ತರಂಗದೂರವು ಒಂದೇ ಪ್ರಮಾಣದ್ದಾಗಿದ್ದರೆ ( monochromatic ) 
ಹರಳಿನ ಮೇಲೆ x - ಕಿರಣಗಳು 6 ಪ್ರಮಾಣದ ಈಕ್ಷಣಕೋನದಲ್ಲಿ ಬೀಳುತ್ತವೆ. 
ಅವುಗಳು ಈ ಮೂಲದಿಕ್ಕಿಗೆ 26 ಕೋನದಲ್ಲಿ ಭಾಗಿರುವಂತೆ, ವಿದ್ಯುದ್ವಿಭಜನಾಲಯ 


130 


ಪರಮಾಣು ಮತ್ತು ಅದರ ರಚನೆ 


ವನ್ನು ಒಳಗೊಂಡಿರುವ ನಾಳಿಕೆ (tube ) ಯನ್ನು ತಿರುಗಿಸಿದರೆ, ಆ ದಿಕ್ಕಿನಲ್ಲಿ ಅಳೆಯ 
ಲಾಗುವ ವಿದ್ಯುತ್ಪವಾಹದ ಪ್ರಮಾಣವು (1) ಅತ್ಯುಚ್ಚ ವಾಗಿರುತ್ತದೆ. ಬ್ಯಾಗ್ 
ನಿಯಮದ ಪ್ರಕಾರ, 6 ಪ್ರಮಾಣಗಳು, 6 , 82, ... ಆಗಿರುವಾಗಲೂ , ವಿದ್ಯುತ್ 
ವಾಹದ ಅತ್ಯುಚ್ಚ ಪ್ರಮಾಣಗಳು ಕಾಣಬರುತ್ತವೆ. ಇದನ್ನು ಚಿತ್ರ 5 -7 ( b) ರಲ್ಲಿ 
ತೋರಿಸಿದೆ. P , P , P .... ಶೃಂಗಗಳು 0 1, 8 , 9 , ....ಕೋನಗಳಿಗೆ ಸರಿಯಾಗಿ 
ರುತ್ತವೆ. 

- ಹೀಗೆ ಉಪಕರಣದ ವಿವಿಧಭಾಗಗಳ ವಿವರಣೆಯನ್ನು ತಿಳಿದಮೇಲೆ, 
ಪ್ರಯೋಗದ ಫಲಿತಾಂಶಗಳನ್ನು ರೂಢಿಸುವುದನ್ನು ಈಗ ತಿಳಿಯಬಹುದು . 

x- ನಾಳಿಕೆಯಲ್ಲಿ ತೀವ್ರ ವೇಗದ ಎಲೆಕ್ಟ್ರಾನ್‌ಗಳು ಲಕ್ಷವಸ್ತು ( 1) ವಿನ 
ಮೇಲೆ ಘರ್ಷಣೆಯಾದರೆ, x - ಕಿರಣಗಳು ಉತ್ಪನ್ನವಾಗುತ್ತವೆಂದು ಹೇಳಿದ್ದೇವೆ, 
ಈ ಕಿರಣಗಳನ್ನು ಮೇಲೆ ತಿಳಿಸಿದ ರೋಹಿತಮಾಪಕದಿಂದ ವಿಶ್ಲೇಷಿಸಿದರೆ, ನನಗೆ 
ಎರಡು ಮುಖ್ಯ ವಿಷಯಗಳು ಗೊತ್ತಾಗುತ್ತವೆ : 
(1) x - ಕಿರಣಗಳ ರೋಹಿತದಲ್ಲಿ ಒಂದು ಅವಿಚ್ಛಿನ್ನ ರೋಹಿತವಾಗಿದ್ದು 

ಇದಕ್ಕೆ ಒಂದು ಚೂಪಾದ ಅಂಚು ಇರುತ್ತದೆ. ಅದು ಒಂದು 
ನಿರ್ದಿಷ್ಟ ಕನಿಷ್ಠ ತರಂಗ ( min) ದೂರವನ್ನು ಹೊಂದಿರುತ್ತದೆ ; ಇದು 
ಲಕ್ಷವಸ್ತುವಿನ ರಚನೆಯನ್ನು ಅವಲಂಬಿಸಿರುವುದಿಲ್ಲ , 
ಈ ಅವಿಚ್ಛಿನ್ನ ರೋಹಿತದ ಹಿನ್ನೆಲೆಯಲ್ಲಿ ಮತ್ತೊಂದು ರೋಹಿತವು 
ಸ್ಥಾಪಿತವಾಗಿದೆ. ಇದನ್ನು ವೈಯಕ್ತಿಕ ಅಥವಾ ವಿಶಿಷ್ಟ X - ಕಿರಣಗಳ 
ರೋಹಿತನೆಂದು ಕರೆಯಬಹುದು. ಇದರಲ್ಲಿ ಕಂಡುಬರುವ ತರಂಗ 
ದೂರಗಳು ಲಕ್ಷವಸ್ತುವಿನ ರಚನೆಯನ್ನು ಅವಲಂಬಿಸಿರುತ್ತವೆ. 
ಚಿತ್ರ 5-7 (b) ರಲ್ಲಿ ತೋರಿಸಿರುವ ರೇಖಾಚಿತ್ರದಲ್ಲಿ 61 , 62 ... 
ಕೋನಗಳಿಗೆ ಅನುಗುಣವಾದ ಶೃಂಗಗಳೆಲ್ಲ ಒಂದು ನಿರ್ದಿಷ್ಟ ತರಂಗ 

ದೂರಕ್ಕೆ ಸಂಬಂಧಪಟ್ಟವು. 
ಲಕ್ಷವಸ್ತುಗಳನ್ನು ಒಂದು ಕ್ರಮವಾಗಿ ನಾವು ಬದಲಾಯಿಸಿ, ಒಂದೊಂದಕ್ಕೂ 
ಅನ್ವಯಿಸಿ ಪ್ರಯೋಗಗಳನ್ನು ಮಾಡಿ, ಚಿತ್ರ 5 , 7 (b ) ರಲ್ಲಿ ತೋರಿಸಿರುವ ರೇಖಾಚಿತ್ರ 
ಗಳ ಮೂಲಕ ಪರಿಶೀಲನೆ ನಡೆಸಿದರೆ, ಆ x - ಕಿರಣಗಳ ತರಂಗದೂರ( ವನ್ನು ಕಂಡು 
ಹಿಡಿಯಬಹುದು. ಇದಕ್ಕೆ ಕೆಳಗೆ ತಿಳಿಸಿರುವ ನಿಯಮವನ್ನು ಉಪಯೋಗಿಸಬೇಕು. 
ಬ್ರಾ ಗ್ ಸೂತ್ರ 2d sin 0 = 1 ) 

2d sin 82 = 2 ) 
2d sin 8 = n) 

(5 . 20) 
ಇಲ್ಲಿ 61 , 6 , ಗಳು ಚಿತ್ರ 5 - 7 (b) ರಲ್ಲಿ ತೋರಿಸಿರುವುದರಿಂದ ಗೊತ್ತಾಗು 
ಇದೆ, 4 = ಜಾಲಕ ನಿಯತಾಂಕ (lattice space in the Crystal). 


ಪರಮಾಣು ಮತ್ತು ಅದರ ರೋಹಿತದ ರಚನೆ 


131 


ಇದಕ್ಕೆ ನಾವು ಯಾವ ಹರಳನ್ನು ಉಪಯೋಗಿಸುತ್ತೇವೆಯೋ , ಅದರ 
ಅಂತರಚನೆಯನ್ನು ಹರಳು ಶಾಸ್ತ್ರ ( crystailography) ದಿಂದ ಗೊತ್ತುಮಾಡ 
ಬಹುದು, ಯಾವ ನಿರ್ದಿಷ್ಟ ಸೀಳುಪದರವನ್ನು ಪ್ರಯೋಗದಲ್ಲಿ ಉಪಯೋಗಿಸು 
ತೇವೆಯೋ ಅದಕ್ಕೆ ತಕ್ಕಂತೆ ಯನ್ನು ಗೊತ್ತು ಮಾಡಬೇಕು. 

ಕಲ್ಲುಪ್ಪು (NaCl) ಹರಳನ್ನು ತೆಗೆದುಕೊಂಡರೆ, 1 - 2-8X10 -9 ಸೆಂ . ಮೀ . 
ಆಗುತ್ತದೆ, 

6q = 11°.8 ಆದರೆ 
1 = 2 x 28 x 10 - 8 x sin 11° - 8 

= 1 : 5 • 10 -8 ಸೆಂ . ಮೀ . = 1 . 15 A° ಆಗುತ್ತದೆ, (5€21) 


5 . 8 ನೋ ನಿಯಮ 

- ವಸ್ತುಗಳ x - ಕಿರಣಗಳ ರೋಹಿತಗಳ ವಿಷಯಗಳ ಬಗೆಗೆ ಕೂಲಂಕಷವಾಗಿ 
ಸಂಶೋಧನೆಗಳನ್ನು ನಡೆಸಿ ಒಂದು ಮುಖ್ಯವಾದ ನಿಯಮವನ್ನು ಪ್ರತಿಪಾದಿಸಿದ 
ನೋಸ್ಥಿ 1913 - 14 ರಲ್ಲಿ ತನ್ನ ಪ್ರಯೋಗಗಳನ್ನು ಮಾಡಿದನು, ಈ ಮೇಧಾವಿಯು 
ಅತ್ಯಲ್ಪ ಕಾಲದಲ್ಲಿಯೇ ಅಪಾರವಾದ ಕೀರ್ತಿಯನ್ನು ಗಳಿಸಿ ಪ್ರಸಿದ್ಧನಾದನು. ಅತಿ 
ಚಿಕ್ಕ ವಯಸ್ಸಿನಲ್ಲಿಯೇ ಅಕಾಲ ಮರಣಕ್ಕೆ ತುತ್ತಾದ ಈ ತರುಣ ವಿಜ್ಞಾನಿಯಿಂದ 
ನಿರೀಕ್ಷಿಸಬಹುದಾಗಿದ್ದ ಸೇವೆಯು ವಿಜ್ಞಾನಕ್ಕೆ ಲಭಿಸದಿದ್ದುದು ದುರ್ದೆವದ ಸಂಗತಿ . 

ಮೋಸ್ಥಿಯು x - ಕಿರಣದ ನಾಳಿಕೆಯಲ್ಲಿ ಅಲ್ಯುಮಿನಿಯಂನಿಂದ ಹಿಡಿದು 
ಚಿನ್ನದವರೆಗೆ ಸುಮಾರು 40 ವಿವಿಧ ವಸ್ತುಗಳನ್ನು ಲಕ್ಷಗಳನ್ನಾಗಿಟ್ಟು ಅವುಗಳಿಂದ 
ಹೊರಬಿದ್ದ ವಿಶಿಷ್ಟ X - ಕಿರಣಗಳ ರೋಹಿತಗಳನ್ನು ವಿಮರ್ಶೆ ಮಾಡಿದನು. ಇವುಗಳ 
ತರಂಗಾಂತರ ವ್ಯಾಪ್ತಿಯು 0.4 A° ಇಂದ 8 A ” ( 1 A° = 108 ಸೆಂ . ಮೀ . ) ಗೆ 
ಸೀಮಿತವಾಗಿದ್ದಿತು. ರೋಹಿತಗಳ ರೇಖೆಗಳನ್ನು ಛಾಯಾಚಿತ್ರದ ತಟ್ಟೆಗಳ 
ಮೇಲೆ ತೆಗೆದು ಅವುಗಳ ಕಾಂತಿ ಪ್ರಮಾಣಗಳನ್ನೂ ( Intensities) ತರಂಗಾಂತರ 
ಗಳನ್ನೂ ಕಂಡುಹಿಡಿದನು , ಪ್ರಯೋಗಗಳ ಆಧಾರದ ಮೇಲೆ ಗೊತ್ತಾದ ಅಂಶ 
ಗಳನ್ನು ಕೆಳಗೆ ಸೂಚಿಸಿದೆ : 


di 


a 


ರೋಹಿತರೇಖೆಗಳನ್ನು ಎರಡು ಮುಖ್ಯ ಗುಂಪುಗಳನ್ನಾಗಿ ವಿಂಗಡಿಸ 
ಬಹುದು. ಮೊದಲನೆಯದಾದ K ಶ್ರೇಣಿಯಲ್ಲಿ ತರಂಗಾಂತರಗಳ 
ಪ್ರಮಾಣಗಳು ಕಡಮೆ , ಇದಕ್ಕಿಂತ ಹೆಚ್ಚು ಪ್ರಮಾಣದ ತರಂಗಾಂ 

ತರಗಳು [ ಶ್ರೇಣಿಯಲ್ಲಿ (L - Series) ಅಡಗಿವೆ. 
( 2) ದೃಶ್ಯ ರೋಹಿತದೊಡನೆ ಹೋಲಿಸಿದರೆ, x - ಕಿರಣಗಳ ರೇಖೆಗಳು 

ಕಡಮೆ ಸಂಖ್ಯೆಯಲ್ಲಿಯೂ ಸರಳರಚನೆಯುಳ್ಳಂತೆಯೂ ಕಂಡು 


132 


ಪರಮಾಣು ಮತ್ತು ಅದರ ರಚನೆ 


( 3 ) . 


ಬರುತ್ತದೆ. ಲಕ್ಷ ವಸ್ತುಗಳ ಪರಮಾಣುತೂಕ ಹೆಚ್ಚಿದಂತೆಲ್ಲ 
ತರಂಗಾಂತರಗಳು ಕಡಿಮೆ ಪ್ರಮಾಣದ ಕಡೆಗೆ ಸರಿಯುತ್ತವೆ. 
ಪರ ನಾ ಣು ಸ೦ಖ್ಯೆ ( z) ಯ ನ್ನೇ ಆಧಾರವಾಗಿಟ್ಟುಕೊಂಡರೆ, 
ಯಾವುದಾದರೂ ಒಂದು ನಿರ್ದಿಷ್ಟ ಶ್ರೇಣಿಯ ರೋಹಿತರೇಖೆಗಳನ್ನು 
ಉದಾಹರಣೆಗೆ K ರೇಖೆ) ಮಾತ್ರ ಗಮನಿಸಿದರೆ, ಅವುಗಳ ಸ್ಪಂದನ 
ಸಂಖ್ಯೆಗಳಿಗೂ ಪರಮಾಣುಸಂಖ್ಯೆಗಳಿಗೂ ಸಂಬಂಧಿಸುವಂತೆ ಒಂದು 
ಸರಳ ನಿಯಮವಿರುತ್ತದೆ. y = ಸ್ಪಂದನಸಂಖ್ಯೆಯೂ , Z = ಪರ 
ಮಾಣು ಸಂಖ್ಯೆಯೂ ಆಗಿದ್ದು , 9 ಮತ್ತು 2 ಗಳನ್ನು ರೇಖಾಚಿತ್ರ 
ದಲ್ಲಿ ಸೂಚಿಸಿದರೆ, ಒಂದು ಸರಳರೇಖೆಯು ಬರುತ್ತದೆ. ಇದೇ ತರಹ 
ಸಂಬಂಧವೇ ಮಿಕ್ಕ ಶ್ರೇಣಿಗಳಿಗೂ ( L, M ...) ಅನ್ವಯಿಸುತ್ತದೆ, 
« = R (Z - 1 ) 

(5€22 ) 
ಇದೇ ಪ್ರಸಿದ್ದವಾದ ನೋಸ್ಥಿ ನಿಯಮ , 


- 


Z 


ಚಿತ್ರ 5 - 8 ಮೊಸ್ಪಿ ನಿಯಮ 
ಈ ನಿಯಮದ ಪ್ರಾಶಸ್ಯವು ಅತಿ ಮಹತ್ವವನ್ನು ಹೊಂದಿದೆ, ಇದರ ಮುಖ್ಯ 
ಪರಿಣಾಮಗಳನ್ನು ಕೆಳಗೆ ಸಂಗ್ರಹಿಸಿದೆ. 
(i) ಮೇಲಿನ ಚಿತ್ರದಲ್ಲಿ ನಿರೂಪಿಸಿದಂತೆ, ಸರಳರೇಖೆಯು ಬರಬೇಕಾದರೆ 

vy ಮತ್ತು zಗಳನ್ನು ಎರಡು ಅಕ್ಷಗಳಲ್ಲಿಯೂ ನಮೂದಿಸಬೇಕು, 
ಅಂದರೆ ಪರಮಾಣುಸಂಖ್ಯೆ (2) ಗೆ ಇದರಲ್ಲಿ ಪ್ರಾಶಸ್ಯ ವಿದೆಯೇ 
ಹೊರತು, ಪರಮಾಣುತೂಕ( A) ಕೈ ಅಲ್ಲ. ಭೌತ ಮತ್ತು ರಾಸಾ 
ಯನಿಕ ಗುಣಗಳೆಲ್ಲವೂ ಮುಖ್ಯವಾಗಿ ಪರಮಾಣುಸಂಖ್ಯೆಯಿಂದಲೇ 
ರೂಪಿತವಾಗುತ್ತವೆ. 2 ಎಂಬುದು ಪರಮಾಣುವಿನ ಕೇಂದ್ರದಲ್ಲಿ 
ರುವ ಧನವಿದ್ಯುನ್ಮಾನವೆಂದಾಗಲಿ ಹೊರವಲಯಗಳಲ್ಲಿ ಸುತ್ತುವ 

ಎಲೆಕ್ಟ್ರಾನ್‌ಗಳ ಸಂಖ್ಯೆಯೆಂದಾಗಲಿ ಪರಿಗಣಿಸಬಹುದು. 
( ii ) ಈ ಹೊಸ ದೃಷ್ಟಿಯಿಂದ ಧಾತುಗಳ ಆವರ್ತ ಕೋಷ್ಟಕದಲ್ಲಿ ಕಂಡು 
ಈ ಬರುವ ನ್ಯೂನತೆಗಳನ್ನು ಸರಿಪಡಿಸಬಹುದು, 


ಪರಮಾಣು ಮತ್ತು ಅದರ ರೋಹಿತದ ರಚನೆ 


133 


ಉದಾ : ಆರ್ಗಾನ್ ತೂಕವು 40 ಆಗಿದ್ದರೂ , ಇದಾದಮೇಲೆಯೇ ಕಡಮೆ 
ತೂಕ ( 39) ದ ಪೊಟಾಸಿಯಂ ಬರಬೇಕಾಗುತ್ತದೆ. ಏತಕ್ಕೆಂದರೆ , ಆರ್ಗಾನ್ 
ಪರಮಾಣುಸಂಖ್ಯೆ 18 ಮತ್ತು ಅದಾದಮೇಲೆ ಪೊಟಾಸಿಯಂಗೆ ಪರಮಾಣ 
ಸಂಖ್ಯೆ = 19, 

ಆದ್ದರಿಂದ 18 A40 ಆದಮೇಲೆ 19K 39 ಬರಬೇಕಾದುದೇ ಸಾಧುವಾಗಿದೆ. 
ಹೀಗೆಯೇ , 2 Co58 -9 ಆದಮೇಲೆ Ni5 8€7, ಬರಬೇಕು, 
( iii ) ಈ ನಿಯಮವನ್ನೇ ಆಧಾರವನ್ನಾಗಿಟ್ಟುಕೊಂಡರೆ, ಮೋಸ್ಟಿ ಚಿತ್ರದಲ್ಲಿ 

ಕೆಲವು ಕಡೆಗಳಲ್ಲಿ ಖಾಲಿ ಸ್ಥಾನಗಳನ್ನು ಕಂಡರೆ, ಆ ಜಾಗಗಳಲ್ಲಿ 
ಮುಂದೆ ಗೊತ್ತಾಗಬಹುದಾದ ಕೆಲವು ವಸ್ತುಗಳು ಇರಬೇಕೆಂದು 
ಊಹಿಸಬಹುದು. ಈ ತತ್ತ್ವದಿಂದಲೇ , ಹ್ಯಾಘನಿಯಂ, ಇಲಿ 
ನಿಯಂ, ( Hf 72, II 61 ...) ಮುಂತಾದ ಕೆಲವು ಹೊಸ ಧಾತು 

ಗಳನ್ನು ಕಂಡುಹಿಡಿಯಲಾಯಿತು. 
( iv ) . ಕೆಲವು ಅಪೂರ್ವ ಮೃತ್ತು (rare earths) ಗಳ ಪರಮಾಣುಸಂಖ್ಯೆ 

- ಗಳನ್ನು ನಿರ್ಧಾರವಾಡಿ ಅವುಗಳಿಗೆ ಸ್ಥಾನಗಳನ್ನು ಕಲ್ಪಿಸಲು 

ಸಾಧ್ಯವಾಯಿತು. 
ಈ ರೀತಿಯಾಗಿ, ಎಲ್ಲ ಮೂಲಧಾತುಗಳನ್ನೂ ಗಣನೆಗೆ ತೆಗೆದುಕೊಂಡರೆ, 
ಅವುಗಳ x - ಕಿರಣಗಳ ರೇಖೆಗಳನ್ನು K , L , M , N , .. . ಶ್ರೇಣಿಗಳನ್ನಾಗಿ ವಿಂಗಡಿಸ 
ಬಹುದು, ಒಂದೊಂದರಲ್ಲಿಯೂ , ಸೂಕ್ಷ್ಮ ರಚನೆ ( fine structure) ಗೆ ಅನು 
ಗುಣವಾಗಿ ಅಂಗರೇಖೆಗಳನ್ನು ಗುರುತಿಸಬಹುದು. X - ಕಿರಣಗಳ ರೇಖೆಗಳ ಒಟ್ಟು 
ಸಂಖ್ಯೆಯ ಮೂಲಧಾತುವಿನ ಪರಮಾಣುರಚನೆಯನ್ನೂ X - ಕಿರಣದ ನಾಳಿಕೆಯಲ್ಲಿ 
ಉಪಯೋಗಿಸುವ ಉತ್ತೇಜನ ವೋಲ್ವೇಜನ ( excitation voltage) ಅನ 
ಲಂಬಿಸಿರುತ್ತದೆ. 


5.9 X - ಕಿರಣಗಳ ರೋಹಿತಕ್ಕೆ ಪರಮಾಣುವಿನ ರಚನೆಯಿಂದ 

ಸಮರ್ಥನೆ 

ವಸ್ತುಗಳ ವಿಶಿಷ್ಟ X - ಕಿರಣಗಳ ರೋಹಿತಕ್ಕೆ ಕಾರಣವನ್ನು ಪರಮಾಣುವಿನ 
ರಚನೆಯಿಂದ ಕಂಡುಹಿಡಿಯಲು ಬೋರ್ ನಿಯಮಗಳನ್ನೇ ಉಪಯೋಗಿಸಿಕೊಳ್ಳ 
ಬಹುದು. 

ಹಿಂದಿನ ಅಧ್ಯಾಯದಲ್ಲಿ ಪರಮಾಣುವಿನ ರಚನೆಯಲ್ಲಿರುವ ಎಲೆಕ್ಟ್ರಾನ್ 
ಗಳೆಲ್ಲವೂ ಒಂದು ನಿರ್ದಿಷ್ಟ ಕ್ರಮದಲ್ಲಿ K , L , M .... ಎಂಬ ವಿವಿಧ ವಲಯಗಳನ್ನು 
ಆಕ್ರಮಿಸಿರುತ್ತವೆಂದು ತಿಳಿದಿದ್ದೇವೆ. ಇವುಗಳ ಮೂತ್ರ ಸಂಖ್ಯೆಯು Z ಆಗಿದ್ದರೆ, 
ಕೇಂದ್ರದಲ್ಲಿರುವ ಧನವಿದ್ಯುದಂಶವು + Ze ಆಗಿರುತ್ತದೆ, ಇದಕ್ಕೆ ಅತಿಸಮೀಪದಲ್ಲಿರುವ 


134 


ಪರಮಾಣು ಮತ್ತು ಅದರ ರಚನೆ 


K ವಲಯದಲ್ಲಿ ಎರಡು ಎಲೆಕ್ಟ್ರಾನ್‌ಗಳಿಗೆ ಮಾತ್ರ ಸ್ಥಾನವಿರುತ್ತದೆ. ಅದರಿಂದಾಚೆಗೆ 
L , M ... ವಲಯಗಳಲ್ಲಿ 8, 18.... ಎಲೆಕ್ಟ್ರಾನ್ ಗಳಿರಬಹುದು, ಹಗುರವಾದ ಧಾತು 
ಗಳಿಂದ ಆರಂಭಿಸಿದರೆ, ಎಲೆಕ್ಟ್ರಾನ್‌ಗಳೆಲ್ಲವೂ K ವಲಯದಿಂದ ಆರಂಭಿಸಿ, ಮುಂದಿನ 
ವಲಯಗಳನ್ನು ಒಂದು ಕ್ರಮದಲ್ಲಿ ತುಂಬುತ್ತ ಹೋಗುತ್ತವೆ. ಎಲ್ಲಕ್ಕಿಂತಲೂ 
ಅತ್ಯಧಿಕವಾಗಿರುವ ಬಂಧಕ ಶಕ್ತಿಯು ಕೇಂದ್ರಕ್ಕೂ K ವಲಯಕ್ಕೂ ನಡುವೆ 
ಇರುತ್ತದೆ. ಆದ್ದರಿಂದ K ವಲಯದಿಂದ ಒಂದು ಎಲೆಕ್ಟ್ರಾನನ್ನು ಉಚ್ಚಾಟನೆಮಾಡಿಸ 
ಬೇಕಾದರೂ ಅತ್ಯಧಿಕ ಶಕ್ತಿಯು ಬೇಕು. ಇದಕ್ಕಿಂತ ಸ್ವಲ್ಪ ಕಡಮೆ ಶಕ್ತಿಯನ್ನು 
ಪ್ರಯೋಗಿಸಿದರೆ, I ವಲಯದಿಂದ ಎಲೆಕ್ಟ್ರಾನನ್ನು ಕೀಳಲು ಸಾಧ್ಯ . ಪರಮಾಣು 
ಸಂಖ್ಯೆ (2) ಯು ಹೆಚ್ಚಿದಂತೆಲ್ಲ ಕೇಂದ್ರದ ಧನವಿದ್ಯುದಂಶ ( Ze ) ವು ಹೆಚ್ಚುವುದ 
ರಿಂದ ಅದಕ್ಕೂ ಒಳವಲಯಗಳ ಎಲೆಕ್ಟ್ರಾನ್‌ಗಳಿಗೂ ನಡುವಣ ಅಂತರ ಶಕ್ತಿಯು 
ಹೆಚ್ಚುತ್ತದೆ. ಹೊರವಲಯಗಳಲ್ಲಿರುವ ಬಿಡಿ (free ) ಎಲೆಕ್ಟ್ರಾನ್‌ಗಳನ್ನು ಹೊರ 
ದೂಡಿಸುವುದು ಅಷ್ಟೇನೂ ಕಷ್ಟವಿಲ್ಲ. 

_ x - ಕಿರಣರೋಹಿತ ರೇಖೆಗಳನ್ನು ಉತ್ಪಾದಿಸಲು ಹೆಚ್ಚು ಶಕ್ತಿಯುಬೇಕಾಗಿರು 
ವುದರಿಂದ ಅತ್ಯಂತ ಒಳಗಡೆಯ ವಲಯಗಳಲ್ಲಿರುವ ಎಲೆಕ್ಟ್ರಾನ್‌ಗಳಿಗೂ ಇವು 
ಗಳಿಗೂ ಸಂಬಂಧವಿರಬೇಕೆಂದು ಊಹಿಸಬಹುದಾಗಿದೆ. x - ಕಿರಣದ ನಾಳಿಕೆಯಲ್ಲಿ 
ಲಕ್ಷವಸ್ತುವನ್ನು ಘರ್ಷಣೆಗೆ ಒಳಗಾಗಿಸುವ ಎಲೆಕ್ಟ್ರಾನ್‌ಗಳ ತೀವ್ರಶಕ್ತಿಯು, 
ಆ ವಸ್ತುವಿನ ಪರಮಾಣುವಿನಲ್ಲಿರುವ K ವಲಯದ ಎಲೆಕ್ಟ್ರಾನನ್ನು ಒಳಹೊಕ್ಕು 
ಕೀಳಲು ಸಮರ್ಥವಾಗಿದ್ದರೆ, ಆ ಎಲೆಕ್ಟ್ರಾನ್ ಹೊರಬೀಳುವುದರಿಂದ ತೆರಪಾದ 
ಸ್ಥಾನವನ್ನು 1 ವಲಯದಿಂದ ಎಲೆಕ್ಟ್ರಾನ್ ಭರ್ತಿಮಾಡಲು ಅವಕಾಶವಿದೆ. ಪರ 
ಮಾಣುವು K ಸ್ಥಿತಿಯಿಂದ L ಸ್ಥಿತಿಗೆ ಪರಿವರ್ತನೆ ಹೊಂದುವುದರಿಂದ, ಇವುಗಳ 
ವ್ಯತ್ಯಾಸದ ಶಕ್ತಿಗೆ ಅನುಗುಣವಾಗಿ ವಿಕಿರಣವಾಗುತ್ತದೆ. ಇದನ್ನೇ ನಾವು K 
ರೇಖೆಯೆಂದು ಕರೆಯುತ್ತೇವೆ. ಇದರ ಸ್ಪಂದನಸಂಖ್ಯೆಯು ” ಆದರೆ, ಕ್ಯಾಂಟಂ 
ನಿಯಮದ ಪ್ರಕಾರ 

- Wx - WL 

_ V - - - - Wk ಮತ್ತು WL ಗಳು ಪರಮಾಣುವು K ಮತ್ತು 
[ ಸ್ಥಿತಿಗಳಲ್ಲಿರುವಾಗ ಹೊಂದಿರುವ ಶಕ್ತಿಗಳು .] 

(5°23 ) 
M ವಲಯದಿಂದ K ವಲಯಕ್ಕೆ ಎಲೆಕ್ಟ್ರಾನ್ ಬಿದ್ದರೆ, K ; ರೇಖೆಯು 
ಬರುತ್ತದೆ. 
WK - WM 

(5 . 24) 


DB = - h 


I ವಲಯದ ಖಾಲಿ ಸ್ಥಾನವನ್ನು ಭರ್ತಿಮಾಡಲು , M , N .... ಗಳಿಂದ ಎಲೆಕ್ಟ್ರಾನ್ 
ಗಳು ಬಿದ್ದರೆ, Lಶ್ರೇಣಿಯ ರೇಖೆಗಳು ಉತ್ಪನ್ನವಾಗುತ್ತವೆ. ಇವುಗಳ ರಚನೆಗಳ 
ಮಾದರಿಗಳನ್ನು ಕೆಳಗಿನ ಚಿತ್ರಗಳು ನಿರೂಪಿಸುತ್ತವೆ. ಅವುಗಳಲ್ಲಿ ವಲಯಗಳ 


ಪರಮಾಣು ಮತ್ತು ಅದರ ರೋಹಿತದ ರಚನೆ 


135 


ನಡುವೆ ಆಗುವ ಪರಿವರ್ತನೆಗಳೂ ಅವುಗಳಿಗೆ ಅನುರೂಪನಾದ ಶಕ್ತಿ ಮಟ್ಟಗಳ 
ನಿರೂಪಿತವಾಗಿವೆ. 


- 


- 


- - - 


Ma 


ಚಿತ್ರ 59 X - ಕಿರಣರೋಹಿತಗಳ ರಚನೆ 


ಸದಿಶ ಪರಮಾಣುವಿನ ರಚನೆಯ ಮಾದರಿಯನ್ನು ಅನುಸರಿಸಿ, 1 , 1 , j 
ಕ್ವಾಂಟಂ ಸಂಖ್ಯೆಗಳನ್ನು ಗಣನೆಗೆ ತೆಗೆದುಕೊಂಡರೆ, I ನಲ್ಲಿ ಮೂರು M ನಲ್ಲಿ 
5 , N ನಲ್ಲಿ 7 ಉಪಮಟ್ಟ ಗಳನ್ನು ಕಲ್ಪಿ ಸಿ ದ ರೆ, K , K ....ರೇಖೆಗಳಿಗೆ ಅ೦ಗ 
ರೇಖೆಗಳನ್ನು ಕಂಡುಹಿಡಿಯಲು ಸಾಧ್ಯವಾಗುತ್ತದೆ. ಅವುಗಳನ್ನು K K , .... 
ಗಳೆಂದು ಸೂಚಿಸಬೇಕಾಗುತ್ತದೆ. 

ಹೀಗಾಗಿ, ಪರಮಾಣುವಿನ ರಚನೆಗೂ , X - ಕಿರಣಗಳರೋಹಿತಗಳ ರಚನೆಗೂ 
ಇರುವ ಹೊಂದಾಣಿಕೆಯನ್ನು ಕ್ಯಾಟಂ ತತ್ತ್ವದ ಸಮರ್ಥನೆಯ ರೀತಿಯಲ್ಲಿ 
ಕಾಣಬಹುದು . 


5°10 ಕಾಂಪ್ಟನ್ ಪ್ರಕ್ರಿಯೆ 

x - ಕಿರಣಗಳ ಒಂದು ಸಮೂಹ ಜಾಲವು (bean of x-rays) ಯಾವು 
ದಾದರೂ ಒಂದು ವಸ್ತುವಿನ ಮೂಲಕ ಹಾಯುವಂತೆ ಮಾಡಿದರೆ, ಹೊರಬೀಳುವ 
ವಿಕಿರಣದಲ್ಲಿ ಎರಡು ಅಂಗಗಳಿರುತ್ತವೆ. ( 1) ಒಂದು ಅಂಗದ ತರಂಗಾಂತರವು 
ಮೂಲ ಕಿರಣಗಳ ತರಂಗಾಂತರದಷ್ಟೇ ಇದ್ದು , ಇದನ್ನು ಮಾರ್ಪಾಡು ಹೊಂದ 
ದಂಥ ಚದರಿದ ವಿಕಿರಣವೆಂದು ( unmodited scattered radiation ) ಕರೆಯ 
ಬಹುದು, ಇದನ್ನು " ಸಂಸಕ್ತ ಚದರುವಿಕೆ ೨” ಯೆಂದು ( coherent scattering) 
ಕರೆಯಲಾಗಿದೆ . ( 2 ) ಚದರಿದ ವಿಕಿರಣದ ಮತ್ತೊಂದು ಅಂಗದಲ್ಲಿ ತರಂಗಾಂತರವು 
ಮೂಲ ಕಿರಣಗಳ ತರಂಗಾಂತರಕ್ಕಿಂತ ಹೆಚ್ಚಾಗಿದ್ದು ಇದನ್ನು “ ಅಸಂಸಕ್ತ ಚದರು 
ವಿಕೆ ” ( incoherent scattering) ಯೆಂದೂ ಕರೆಯುವುದುಂಟು. 

ಸಾಂಪ್ರದಾಯಿಕ ವಿದ್ಯುತ್ಕಾಂತೀಯ ತತ್ತ್ವಕ್ಕೆ ಅನುಸಾರವಾಗಿ, ಚದರು 
ವಿಕೆಯಲ್ಲಿ ತರಂಗಾಂತರದ ವ್ಯತ್ಯಾಸವು ಆಗುವುದಕ್ಕೆ ಅವಕಾಶವಿಲ್ಲ. ಪ್ರಯೋಗ 


136 

ಪರಮಾಣು ಮತ್ತು ಅದರ ರಚನೆ 
ಗಳಲ್ಲಿಯಾದರೋ , ಅಸಂಸಕ್ತ ಚದರುವಿಕೆಯಲ್ಲಿ ತರಂಗಾಂತರದ ವ್ಯತ್ಯಾಸವು 
ಸ್ಪಷ್ಟವಾಗಿ ಕಂಡುಬರುತ್ತದೆ. ಈ ತೊಡಕನ್ನು ನಿವಾರಿಸಲು 1922 ರಲ್ಲಿ 
ಕಾಂಪ್ಟನ್ ( Compton ) ಎಂಬ ಅಮೆರಿಕನ್ ವಿಜ್ಞಾನಿಯು, ಕ್ಯಾಂಟಂ ತತ್ತ್ವವನ್ನು 
ಅನುಸರಿಸಿದರೆ ಸಮಂಜಸವಾದ ವಿವರಣೆಯನ್ನು ಕೊಡಲು ಸಾಧ್ಯವೆಂದು ತೋರಿಸಿ 
ಕೊಟ್ಟನು. ಅಂದರೆ x - ಕಿರಣಗಳೂ ಕೂಡ, ಬೆಳಕಿನಂತೆಯೇ ಎರಡು ಮುಖಗಳ 
ಸ್ವರೂಪವನ್ನು ಒಳಗೊಂಡಿವೆಯೆಂದು ನಂಬಲೇಬೇಕಾಯಿತು. ಕಾಂಪ್ಪನ್ ಕಲ್ಪನೆಯ 
ಪ್ರಕಾರ, X - ಕಿರಣಗಳನ್ನು ವಸ್ತುವಿನ ಮೇಲೆ ಪ್ರಯೋಗಿಸಿದರೆ , ಆ ವಸ್ತುವಿ 
ನೊಡನೆ ಸಂಘರ್ಷಣೆ ಹೊಂದುವಾಗx- ಕಿರಣಗಳನ್ನು ಒಂದು ಶಕ್ತಿಯ ಕಣ 
( photon) ವೆಂದು ಗಣನೆಮಾಡಿ ಅದು ಧಾತುವಿನ ಎಲೆಕ್ಟ್ರಾನ್ ಕಣದೊಂದಿಗೆ 
ಘರ್ಷಣೆ ಹೊಂದುವುದರಿಂದ ಉಂಟಾಗುವ ಪರಿಣಾಮಗಳನ್ನು ಕಂಡುಹಿಡಿಯ 
ಬೇಕು. ಈ ಕ್ರಿಯೆಯಲ್ಲಿ ಪರಿಮಾಣ ( momentum) ಮತ್ತು ಶಕ್ತಿ ( energy ) ಗಳು 
ನಿತ್ಯತೆಯ ನಿಯಮಕ್ಕೆ ಬದ್ಧವಾಗಿರುವಂತೆ ತಿಳಿಯಬಹುದು . 


ಜಮಣಿ - ಕಣ 


-- -- - 


ಚಿತ್ರ 5-10 ಕಾಂಪ್ಟನ್ ಪ್ರಕ್ರಿಯೆ (x - ಕಣದ ಚದರುವಿಕೆ) 
ಕಾಂಪ್ಟನ್ ಮಾಡಿದ ಮುಖ್ಯ ಕಲ್ಪನೆಯ ರೇಖಾರೂಪವನ್ನು ಚಿತ್ರ 5: 10ರಲ್ಲಿ 
ತೋರಿಸಿದೆ. ' x ' ಎಂಬ x - ಕಣ PO ಸೀರದಲ್ಲಿ ಚಲಿಸುತ್ತ ೦ ಬಿಂದುವಿನಲ್ಲಿ ಸ್ಥಾಯಿ 
ಯಾಗಿರುವ (stationary ) ಎಲೆಕ್ಟ್ರಾನ್ ಕಣದೊಡನೆ ಸಂಘರ್ಷಣೆ ಹೊಂದುವುದರ 
ಪರಿಣಾಮವಾಗಿ , x ಕಣವು OP' ದಿಕ್ಕಿನಲ್ಲಿಯೂ , ಎಲೆಕ್ಟ್ರಾನ್ (e) ಕಣವು 
09 ದಿಕ್ಕಿನಲ್ಲಿಯೂ ದಿಕ್ಪಲ್ಲಟವನ್ನು ಹೊಂದುತ್ತವೆ, 

' x ' ಕಣದ ಚದರುವಿಕೆಯ ಕೊ ನ ( angle of scattering = POQ = 0 
eಿ ಎಲೆಕ್ಟ್ರಾನ್ ಕಣವು ಹಿಂದಕ್ಕೆ ಸರಿಯುವ ಕೋನ ( angle of 

recoil) = ROQ = 0 
' x ' ಕಣದ ಮೂಲ ಶಕ್ತಿ ( PO ದಿಕ್ಕಿನಲ್ಲಿ) = hp 
ಮೂಲ ಚಲನ ಸರಿಮಾಣ ( PO ದಿಕ್ಕಿನಲ್ಲಿ) - 


ಪರಮಾಣು ಮತ್ತು ಅದರ ರೋಹಿತದ ರಚನೆ 


137 


hu ' 


ಚದರಿದ ಮೇಲೆ, OP' ದಿಕ್ಕಿನಲ್ಲಿ ಶಕ್ತಿಯು = hp ' ಮತ್ತು ಚಲನ ಪರಿಮಾಣ 
= , ಎಲೆಕ್ಟ್ರಾನ್ ಕಣದ ಘರ್ಷಣೆಗೆ ಮೊದಲು ಶಕ್ತಿ = moc ' ( ಸಾಪೇಕ್ಷ 
ತತ್ರ್ಯದ ಪ್ರಕಾರ) (theory of relativity), ಹಿಂದಕ್ಕೆ ಸರಿದ ಮೇಲೆ ಇದರ 

m . ca 
ಶಕ್ತಿ 09 ದಿಕ್ಕಿನಲ್ಲಿ . (p = 09 ದಿಕ್ಕಿನಲ್ಲಿ ಎಲೆಕ್ಟ್ರಾನ್ ವೇಗ) 

mov 
ಮತ್ತು ಅದರ ಚಲನ ಸರಿಮಾಣ = 

( OQ ದಿಕ್ಕಿನಲ್ಲಿ) . 

1 - p 21c². 
ಈ ರೀತಿಯಾಗಿ ಘರ್ಷಣೆಗೆ ಒಳಗಾಗಿರುವ X - ಕಣ ಮತ್ತು ಎಲೆಕ್ಟ್ರಾನ್ ಕಣಗಳಿಗೆ 
ಸಂಬಂಧಪಟ್ಟ ಶಕ್ತಿ ಮತ್ತು ಚಲನ ಪರಿಮಾಣಗಳನ್ನು ಇಟ್ಟುಕೊಂಡು, ಅವುಗಳನ್ನು 
ಸದಿಶರೀತಿಯಲ್ಲಿ ಗಣಿಸಿ ನಿತ್ಯತ್ವ (Conservation) ದ ನಿಯಮಗಳನ್ನು ಭಾವಿಸಿದರೆ, 
ನಮಗೆ ಬರುವ ಸಮೀಕರಣದ ರೂಪವು ಕೆಳಗೆ ತೋರಿಸಿದಂತಿರುತ್ತದೆ. 

1 ) h 
= - - ( 1 - COs 8 ) 

(5€25) 
_ b | mC 
ಮೂಲಕಣಗಳ ತರಂಗಾಂತರವು ² ಆಗಿಯೂ , ಚದರಿದ ಕಣಗಳ ತರಂಗಾಂತರವು 
' ಆಗಿಯೂ ಇದ್ದರೆ, 


2h 


. 


_ y = - Y ' - – ಆಗಿ , 

(5°26) 
- A , A ' 
( A'- A) = dA = ( 1 - cos 8 ) 

( 5€27 ) 
moc 

2h . 
ಅಥವಾ - dh = , Sin2 - - 

(5:28) 
- m 

2 
ಇದರಲ್ಲಿ ವ್ಯಕ್ತವಾಗುವ ಮುಖ್ಯ ಅಂಶಗಳು ಗಮನಾರ್ಹವಾದುವು. 
(i) ತರಂಗಾಂತರದ ವ್ಯತ್ಯಾಸ (d ) ) ವು ಮೂಲತರಂಗಾಂತರದ ಮೌಲ್ಯ 

(೧ ) ವನ್ನಾಗಲಿ, ಚದರಿಸುವ ವಸ್ತುವಿನ ಸ್ವರೂಪವನ್ನಾಗಲಿ ಅವ 
ಲಂಬಿಸಿರುವುದಿಲ್ಲ . 
8 = 0 ಆದರೆ d) = 0, ಇದು ಸಂಸಕ ಚದರುವಿಕೆಯಾಗುತ್ತದೆ. 


6 – 90° ಆದರೆ d) -- - - = ನಿಯತಾಂಕ -- ಕಾ೦ ಪ್ರ ನ್ ತರಂ 


mcC 


ಗಾಂತರ ( Compton Wavelength ) 

= 0°0242x10 - 8 ಸೆಂ . ಮೀ . 
= 0. 024 A೦ 


( 5€29 ) 


138 


ಪರಮಾಣು ಮತ್ತು ಅದರ ರಚನೆ 


ಕಾಂಪ್ಪನ್ ಮಾಡಿ ತೋರಿಸಿದ ಹಲವಾರು ಪ್ರಯೋಗಗಳಲ್ಲಿ ವಿವಿಧ ಧಾತು 
ಗಳನ್ನು ಒಳಗೊಂಡ ವಸ್ತುವನ್ನು ಚದರಿಸುವ ಪಧಾರ್ಥವನ್ನಾಗಿ ಉಪಯೋಗಿಸ 
ಲಾಯಿತು. ಅವುಗಳಲ್ಲೆಲ್ಲ ಮೇಲಿನ ಸಮೀಕರಣಕ್ಕೆ ಸಂಪೂರ್ಣ ಸಮರ್ಥನೆ 
ದೊರೆಯಿತು. ಈ ಪ್ರಯೋಗದ ಮೂಲಭೂತವಾದ ತತ್ತ್ವದ ಮಹತ್ತ್ವಕ್ಕಾಗಿ, 
ಕಾಂಪ್ಟನ್ ವಿಜ್ಞಾನಿಗೆ ನೊಬೆಲ್ ಪಾರಿತೋಷಕವು ಲಭಿಸಿದುದು ನ್ಯಾಯ 
ವಾಗಿಯೇ ಇದೆ. 

ಹೀಗಾಗಿ, X - ಕಿರಣಗಳ ಎರಡು ಮುಖಗಳ ಸ್ವರೂಪಕ್ಕೂ ( ಅಲೆ ಮತ್ತು 
ಕಣ) ಅದೇ ವಿಧವಾದ ಲಕ್ಷಣಗಳನ್ನು ಹೊಂದಿರುವ ಬೆಳಕಿಗೂ ಸಾಮ್ಯವನ್ನು 
ಕಲ್ಪಿಸಿದಂತಾಯಿತು, ಮತ್ತು ವಿಕಿರಣದ ಸ್ವರೂಪವು ಕ್ವಾಂಟಂ ತತ್ರ್ಯಕ್ಕೆ ಸಮರ್ಥನೆ 
ಯನ್ನು ಕೊಡುತ್ತದೆಂದೂ ವ್ಯಕ್ತವಾಯಿತು. 


5 . 11 ಅಣುಗಳಿಗೆ ಸಂಬಂಧಪಟ್ಟ ರೋಹಿತಗಳು 

ಪರಮಾಣುವಿನ ರಚನೆಯಲ್ಲಿರುವ ಎಲೆಕ್ಟ್ರಾನ್‌ಗಳ ಸ್ಥಾನವಿನ್ಯಾಸಗಳಿಗೆ 
ಸಂಬಂಧಪಟ್ಟಂತೆ ಉಂಟಾಗುವ ಶಕ್ತಿಯ ಬದಲಾವಣೆಗಳಿಂದ ರೂಪಿತವಾಗುವ 
ರೋಹಿತಗಳನ್ನು ಪ ರ ಮಾ ಣು ರೋಹಿತಗಳೆಂದು ಕರೆಯಬಹುದು. ನನಗೆ 
ಈಗಾಗಲೇ ಗೊತ್ತಾಗಿರುವಂತೆ, ಮೂಲಧಾತುವಿನ ಹಲವಾರು ರಾಸಾಯನಿಕ ಮತ್ತು 
ಭೌತ ವ್ಯಾಪಾರಗಳನ್ನು ಆ ಧಾತುವಿನ ಅಣು ( molecule) ವನ್ನೇ ಪ್ರಧಾನ ಅವಿಭಾಜ್ಯ 
ಅಂಗವೆಂದು ತಿಳಿಯುವುದರ ಮೂಲಕ ಸರಿಹೊಂದಿಸಬಹುದು. ಆದುದರಿಂದ, 
ಧಾತುವು ಅಣುವಿನ ಸ್ಥಿತಿಯಲ್ಲಿ ಇರುವಾಗ, ಅದರಿಂದ ಉತ್ಪನ್ನವಾಗುವ ಶಕ್ತಿಗಳ 
ಪ್ರಮಾಣಗಳ ಬದಲಾವಣೆಗಳನ್ನು ಅವಲಂಬಿಸಿರುವಂತೆ ಅಣುಗಳ ರೋಹಿತಗಳು 
ಅಥವಾ ರೇಖಾತಂಡಗಳ ರೋಹಿತಗಳು ಕಾಣಿಸಿಕೊಳ್ಳುತ್ತವೆ. ಇವುಗಳ ರೂಪ 
ರೇಖೆಗಳಸ್ಕೂಲವಿಮರ್ಶೆಯನ್ನು ಈಗ ಮಾಡಬಹುದು. 
- ರೇಖಾತಂಡಗಳನ್ನು ಸೂಕ್ಷ್ಮ ಉಪಕರಣಗಳಿಂದ ವಿಶ್ಲೇಷಣ ಮಾಡಿದರೆ, 
ಒಂದೊಂದು ತಂಡವೂ ಅತಿಸಮೀಪದಲ್ಲಿ ಒಟ್ಟುಗೂಡಿರುವ ಹಲವಾರು ರೇಖೆಗಳ 
ಸಮೂಹವೆಂದು ಗೊತ್ತಾಗುತ್ತದೆ. ಈ ಸಮೂಹಕ್ಕೆ ಒಂದು ಮೊನಚಾದ ಕೊನೆ 
ಯಿರುತ್ತದೆ. ಇದನ್ನು ತಂಡದ ಶಿರ (band -head) ಎಂದು ಕರೆಯಬಹುದು, ಅಣು 
ಗಳ ಚಲನವಲನಗಳಿಂದ ಉತ್ಪನ್ನವಾಗುವ ರೋಹಿತಗಳನ್ನು ಅವುಗಳ ಸ್ವರೂಪದ 
ದೃಷ್ಟಿಯಿಂದಲೂ , ತರಂಗಾಂತರಗಳ ಅವಧಿಗಳ ದೃಷ್ಟಿಯಿಂದಲೂ ಮೂರು ಮುಖ್ಯ 
ಭಾಗಗಳನ್ನಾಗಿ ವಿಂಗಡಿಸಬಹುದು : 

(1) ಭ್ರಮಣ ತಂಡಗಳು ( Rotation bands ) 

ಇವುಗಳ ತರಂಗಾಂತರಗಳ ಉಚ್ಚ ಮತ್ತು ಕನಿಷ್ಠ ಮಿತಿಗಳು ಅತಿರಕ್ತ 
ಪ್ರದೇಶಕ್ಕೆ ಬಹಳ ದೂರದ ಪ್ರದೇಶದಲ್ಲಿ ( far infra -red) ಇರುತ್ತವೆ. ಈ ಅವಧಿಗಳ 


ಪರಮಾಣು ಮತ್ತು ಅದರ ರೋಹಿತದ ರಚನೆ 


139 


ಮಿತಿಗಳು 150p - 30p , [೬ = 10- 4 ಸೆಂ . ಮೀ .] , ಈ ತರಹದ ರೋಹಿತಗಳು 
HCI, HBr ಮತ್ತು HI ಗಳ ಅಣುಗಳಿಗೆ ಸಂಬಂಧಪಟ್ಟ ವರ್ಣಪಟಲಗಳಲ್ಲಿ 
ಕಾಣಬರುತ್ತವೆ. ನೀರು ಮತ್ತು ಅಮೋನಿಯ ( HO, NITs) ಗಳ ರೋಹಿತಗಳು 
ಕೂಡ ಈ ಗುಂಪಿನಲ್ಲಿ ಸೇರುತ್ತವೆ. ಈ ಗುಂಪುರೇಖೆಗಳ ನಡುವಣ ಕಂಪನಸಂಖ್ಯೆ 
ಗಳ ಅಂತರವು ನಿಯತವಾಗಿರುತ್ತದೆ. ತರಂಗಸಂಖ್ಯೆ ( ಯು ಕೆಳಗಿನ ಸೂತ್ರಕ್ಕೆ 
ಒಳಪಟ್ಟಿರುತ್ತದೆ: 

ö = am - bm3 

( m = 4 , 6 , 7 ...) a ಮತ್ತು b ನಿಯತಾಂಕಗಳು 
( 2) ಭನಣ- ಕ೦ಪನ ತಂಡಗಳು ( Rotation - vibration bands ) 

ಈ ತಂಡಗಳಲ್ಲಿ ಎರಡು ಶಾಖೆಗಳಿರುತ್ತವೆ. ಇವುಗಳ ತರಂಗಾಂತರಗಳ ಅವಧಿ 
ಗಳು ಸುಮಾರು ( 5 - 1 ): ಇದು ಅತಿರಕ್ತ ಪ್ರದೇಶದಲ್ಲಿ ಅತಿ ಸಮೀಪದಲ್ಲಿರು 
ತದೆ (near infra-red). CO ; ಇಂಥ ತಂಡಗಳನ್ನು ಉತ್ಪನ್ನ ಮಾಡುತ್ತದೆ. 


(3) ಎಲೆಕ್ಟ್ರಾನಿಕ್ ತಂಡಗಳು ( Electronic bands ) 

ಇದರಲ್ಲಿ ಹಲವಾರು ತಂಡಗಳ ಸಮೂಹಗಳು ಇರುತ್ತವೆ. ಒಂದೊಂದು 
ತಂಡಕ್ಕೂ ಒಂದು ಮೊನಚಾದ ಶಿರವು ಇದ್ದು ಅಲ್ಲಿಂದ ಕಡಮೆ ತರಂಗದೂರದ ಕಡೆಗೆ 
ಲಯಿಸಿ ಹೋಗುತ್ತದೆ (fade ), ಸಯನಜೆನ್ ( CN ) ರೋಹಿತಗಳು ಈ ಗುಂಪಿಗೆ 
ಸೇರುತ್ತವೆ. ಇವು ಗಳು ದೃಶ್ಯವರ್ಣಪಟಲದಲ್ಲಿಯೂ , ಅತಿನೀಲದ ಪ್ರದೇಶ 
ದಲ್ಲಿಯೂ ಇರುತ್ತವೆ. ತರಂಗಾಂತರಗಳ ಅವಧಿಯು 7000 A° - 1000 A° 
(1 A° = 10 - 8 ಸೆಂ . ಮೀ .), ಇವುಗಳಿಗೆ ಸಂಬಂಧಿಸುವ ಸೂತ್ರವು ಹೀಗಿರುತ್ತದೆ. 

y = A + Bm + Cm2, ( m = 1, 2, 3,... (5: 31 ) 


ಚಿತ್ರ 5 : 11 ಅಣುಗಳ ರೋಹಿತ ರೇಖಾತಂಡಗಳು 

(Molecular spectra ) 
ಈ ಅಣುಗಳಿಗೆ ಸಂಬಂಧಪಟ್ಟ ರೋಹಿತಗಳು ಸಾಮಾನ್ಯ ಪರಮಾಣು 
ರೋಹಿತಗಳಿಗಿಂತ ಕ್ಲಿಷ್ಟ ರಚನೆಯನ್ನು ಹೊಂದಿರುವುದಕ್ಕೆ ಅವುಗಳು ಉತ್ಪನ್ನವಾಗುವ 
ರೀತಿಯೇ ಕಾರಣವಾಗಿರಬೇಕು. ಇದನ್ನು ವಿಶ್ಲೇಷಣಮಾಡಲು ಘೋರ ನಿಯಮ 
ಗಳು ಸಹಾಯವಾಗುತ್ತವೆ. ಎರಡೇ ಎರಡು ಪರಮಾಣುಗಳನ್ನೊಳಗೊಂಡಿರುವ 
ಒಂದು ಅಣು ( diatomic molecule ) ವನ್ನು ತೆಗೆದುಕೊಂಡರೆ ( ಉದಾ : HC1, 


140 


ಪರಮಾಣು ಮತ್ತು ಅದರ ರಚನೆ 


CN ...) ಅದರ ಎರಡು ಪರಮಾಣುಗಳ ನಡುವಣ ಅಂತರವು ಪರಮಾಣುಗಳ 
ಪ್ರಮಾಣಗಳ ದೃಷ್ಟಿಯಿಂದ ಹೆಚ್ಚಾಗಿಯೇ ಇರುತ್ತದೆ. ಈ ಪರಮಾಣು ಯುಗ್ಯ 
ವನ್ನು ಒಂದು ಏಕಮಾನವನ್ನಾಗಿ ತೆಗೆದುಕೊಂಡರೆ , ಅದು ತನ್ನ ಗುರುತ್ವಕೇಂದ್ರದ 
ಮೂಲಕ ಹಾಯುವ ಒಂದು ಅಕ್ಷದ ಸುತ್ತಲೂ ಭ್ರಮಣ ಮಾಡಲು ಅವಕಾಶವಿದೆ. 
ಇದೂ ಅಲ್ಲದೆ, ಬಿಡಿ ಪರಮಾಣಗಳು ಕೂಡ ತಮ್ಮನ್ನು ಬಂಧಿಸುವ ನೇರದಲ್ಲಿಯೇ , 
ಸ್ವಸ್ಥಾನಗಳ ಎರಡು ಕಡೆಗಳಲ್ಲಿಯೂ ಕಂಪನ ಮಾಡಲು ಸಾಧ್ಯವಿದೆ. ಹಾಗೆಯೇ , 
ಒಂದೊಂದು ಪರಮಾಣುವಿನಲ್ಲಿಯೂ ಇರುವ ಎಲೆಕ್ಟ್ರಾನ್ ಕಣಗಳು ಗೊತ್ತಾದ ಪಥ 
ಗಳಲ್ಲಿ ಸುತ್ತುತ್ತಲೇ ಇರುತ್ತವೆ. ಆದುದರಿಂದ, ಒಂದು ಅಣುವಿನ ಒಂದು ಶಕ್ತಿಯ 
ಸ್ಥಿತಿಯಲ್ಲಿ ಈ ಪ್ರಮಾಣದ ಶಕ್ತಿಯನ್ನು ತಿಳಿಯಬೇಕಾದರೆ, ಅದರ ಮೂರು ಅಂಗ 
ಗಳನ್ನೂ ಒಟ್ಟುಗೂಡಿಸಬೇಕು. 


_ w = E + Ex + E ( E = ಭ್ರಮಣಶಕ್ತಿ ; E , = ಕಂಪನ 
ಶ ; E = ಎಲೆಕ್ಟ್ರಾನ್ ಕಣಗಳಿಂದ ಉತ್ಪನ್ನವಾಗುವ ಶಕ್ತಿ ) (5 . 32) 

ಈ ಸಂಯುಕ್ತ ಮೌಲ್ಯಗಳನ್ನುಳ್ಳ ಅಣುವಿನ ಶಕ್ತಿಯು 1 ಇಂದ 2 ಗೆ 
ಪರಿವರ್ತನೆ ಹೊಂದುವಾಗ ಉತ್ಪನ್ನವಾಗುವ ರೋಹಿತದ ಕಂಪನಸಂಖ್ಯೆಯು 
V ಆದರೆ ಬೋರ್‌ ನಿಯಮದ ಪ್ರಕಾರ 
- hp = W1 - W2 
W1 – We 

(5€ 33 ) 
- h 
( E + E + El) - ( E : + E2 + 2) 


- 


( E - E ) El - E , E – 

+ 
- h " h 

h . 
_ y = V + Vr + Ve 

( 5 : 34 ) 
ಇದರಲ್ಲಿ ಶುದ್ಧ ಭ್ರಮಣಕ್ಕೆ ಸಂಬಂಧಪಟ್ಟದ್ದು , « = ಶುದ್ದ ಕಂಪನಕ್ಕೂ 
» = ಎಲೆಕ್ಟ್ರಾನ್‌ಗಳಿಗೆ ಸಂಬಂಧಪಟ್ಟದ್ದೂ ಆಗಿರುವುದರಿಂದ, ಮೇಲೆಯೇ ತಿಳಿಸಿದ 
ಮೂರು ಗುಂಪುಗಳಿಗೂ ಅನ್ವಯವಾಗುತ್ತವೆ. 

- ಅಣುಗಳ ರೋಹಿತಗಳಿಗೆ ಸಂಬಂಧಪಟ್ಟ ವಿಜ್ಞಾನವು ಇತ್ತೀಚೆಗೆ ಪ್ರಾಮುಖ್ಯ 
ವನ್ನು ಹೊಂದಿರುವ ವ್ಯಾಪಕವಾದ ಶಾಖೆಯಾಗಿ ಪರಿಣಮಿಸಿದೆ. ಇದರ ಸಹಾಯ 
ದಿಂದ ಅಣುಗಳ ಅಂತರಚನೆಗೆ ಸಂಬಂಧಪಟ್ಟ ಹಲವಾರು ಮುಖ್ಯ ವಿಷಯಗಳು 
ಗೊತ್ತಾಗುತ್ತವೆ, 


ಪರಮಾಣು ಮತ್ತು ಅದರ ರೋಹಿತದ ರಚನೆ 


141 


5 .12 ರಾಮನ್ ಪ್ರಕ್ರಿಯೆ 

ಅಣುಗಳ ರೋಹಿತದ ವಿಶ್ಲೇಷಣೆಯಲ್ಲಿ ಅತಿ ಮಹತ್ತ್ವವನ್ನು ಹೊಂದಿರುವ 
ಪಾತ್ರವು ರಾಮನ್ ಪ್ರಕ್ರಿಯೆಗೆ ಸಲ್ಲುತ್ತದೆ. ಈ ಸಂಶೋಧನೆಯನ್ನು ಮಾಡಿದವರು 
ನಮ್ಮ ಭಾರತ ದೇಶದವರಾದ ಜಗದ್ವಿಖ್ಯಾತ ವಿಜ್ಞಾನಿ ಡಾ || ಸಿ . ವಿ . ರಾಮನ್ , 
1928 ರಲ್ಲಿ ಇವರು ಪ್ರಕಟಿಸಿದ ಸಂಶೋಧನೆಯು ಶುದ್ದ ವಿಜ್ಞಾನದೃಷ್ಟಿಯಿಂದಲೂ 
ಪ್ರಾಯೋಗಿಕ ವಿಜ್ಞಾನದ ದೃಷ್ಟಿಯಿಂದಲೂ ಒಂದು ಮೂಲಭೂತವಾದ ಸಾರ್ವತ್ರಿಕ 
ತತ್ತ್ವವನ್ನು ಒಳಗೊಂಡಿದ್ದರಿಂದ ಈ ಮೇಧಾವಿಗೆ ನೋಬೆಲ್ ಪಾರಿತೋಷಕವು 
ಲಭಿಸಿ ಪ್ರಪಂಚದ ವಿಜ್ಞಾನದ ಭೂಪಟದಲ್ಲಿ ಭಾರತಕ್ಕೆ ಒಂದು ಸ್ಥಾನವು ಸಿಕ್ಕಿ 
ದಂತಾಯಿತು. ಈ ತತ್ತ್ವದ ಸ್ಕೂಲ ಪರಿಚಯವನ್ನು ಮಾಡಿಕೊಳ್ಳುವುದು 
ಅವಶ್ಯವಾಗಿದೆ, 

- ಒಂದು ದೃಷ್ಟಿಯಿಂದ ಪರಿಶೀಲಿಸಿದರೆ, x - ಕಿರಣಗಳಿಗೆ ಅನ್ವಯಿಸುವ 
ಕಾಂಪ್ಟನ್ ಪ್ರಕ್ರಿಯೆಗೂ , ದೃಶ್ಯರೋಹಿತಕ್ಕೆ ಅನ್ವಯಿಸುವ ರಾಮನ್ ಪ್ರಕ್ರಿಯೆಗೂ 
ಸಾಮ್ಯವಿದೆಯೆಂದು ಹೇಳಬಹುದು, ಅಸಂಸಕ್ತ ಚದರುವಿಕೆಗೆ ಈ ಎರಡು ಸಂಭವ 
ಗಳೂ ಸಂಬಂಧಪಟ್ಟಿವೆ. ರಾಮನ್ ಅವರಿಗೆ ಮೊದಲಿನಿಂದಲೂ , ಸಮುದ್ರದ 
ನೀಲಿಗೂ , ಆಕಾಶದ ನೀಲಿಗೂ ( blue of the sea and blue of the sky ) 
ಮೂಲಕಾರಣವನ್ನು ಕಂಡುಹಿಡಿಯಬೇಕೆಂಬ ಹಂಬಲ, ಹಲವಾರು ವರ್ಷಗಳ ಪರಿ 
ಶ್ರಮದಿಂದ ಅವರಿಗೆ ಸಿದ್ದಿ ಲಭಿಸಿತು , 

- ಪ್ರಯೋಗವಾದರೂ ಅತಿ ಸರಳವಾದುದು, ಬೆ ಳ ಕಿ ನ ಯಾವುದಾದರೂ 
ಒಂದು ನಿರ್ದಿಷ್ಟ ತರಂಗದೂರದ ವಿಕಿರಣವನ್ನು ( monochromatic radiation ) 
ಒಂದು ದ್ರವರೂಪದ ಪದಾರ್ಥದ ಮೂಲಕ ಹಾಯಿಸಿ, ಆ ದ್ರವದಿಂದ ಚದರಿಸಲ್ಪಟ್ಟ 
ವಿಕಿರಣವನ್ನು ಲಂಬನೇರದಲ್ಲಿ ವೀಕ್ಷಣೆ ಮಾಡಿ, ಈ ಚದರಿದ ವಿಕಿರಣದ ರೋಹಿತ 
ರೇಖೆಗಳನ್ನು ವಿಶ್ಲೇಷಿಸುವುದೇ ಪ್ರಯೋಗದ ಮುಖ್ಯ ಧೈಯ. ರಾಮನ್ ಅವರು 
ಉಪಯೋಗಿಸಿದ ಸರಳ ಉಪಕರಣದ ರೂಪರೇಖೆಗಳನ್ನು ಕೆಳಗಿನ ಚಿತ್ರದಲ್ಲಿ 
[5 .12 (4) & (6) ] ಕಾಣಬಹುದು. 


ನೀರು 


9 


( 4) 


( bF BR : ರಾಮನ್ ರೇಖೆಗಳು 


(6) ರಾಮನ್ ರೇಖೆಗಳು 


( @) ರಾಮನ್ ಪ್ರಕ್ರಿಯೆ ಉಪಕರಣಗಳು 

ಚಿತ್ರ 5 : 12 .. . 


142 


ಪರಮಾಣು ಮತ್ತು ಅದರ ರಚನೆ 


ಉಪ 


2 ಸೆಂ . ಮೀ .ವಾತ( ಎಂಬುದು ಸುತ್ತು 


ಚಿತ್ರ (a) ದಲ್ಲಿ ತೋರಿಸಿರುವಂತೆ C ಎಂಬುದು ಸುಮಾರು 15 ಸೆಂ . ಮೀ . 
ಉದ್ದ ಮತ್ತು 2 ಸೆಂ . ಮೀ . ವ್ಯಾಸದ ಗಾಜಿನ ನಾಳಿಕೆ, ಇದರಲ್ಲಿಯೇ ಪ್ರಯೋಗದಲ್ಲಿ 
ಉಪಯೋಗಿಸುವ ದ್ರವವು ಇರುತ್ತದೆ. ಇದು ಬೆನ್ಜೀನ್ (benzene), ಟೂಲೀನ್ 
( toluene), ಕಾರ್ಬನ್ ಟೆಟ್ರಿಕ್ಟೋರೈಡ್ (CC ) ಮುಂತಾದ ಹಲವಾರು ದ್ರವ 
ಗಳಲ್ಲಿ ಒಂದಾಗಿರಬಹುದು. ಈ ನಾಳಿಕೆಯ ಹೊರ ಆವರಣದಲ್ಲಿ ( B ) ತಣ್ಣೀರಿನ 
ಪ್ರವಾಹವನ್ನು ಹರಿಸುವುದರ ಮೂಲಕ ಉತ್ಪನ್ನವಾದ ಶಾಖವನ್ನು ತೆಗೆಯಲು 
ಅವಕಾಶವಿದೆ. 5 ಎಂಬುದು ಬೆಳಕನ್ನು ವಿಕಿರಣ ಮಾಡುವ ಮೂಲದೀಪ, ಇದು 
ಪಾದರಸದ ಆರ್ಕ್‌ದೀಪವಾಗಿರಬಹುದು. ಇದರಿಂದ ಹೊರಟ ಬೆಳಕು F ಎಂಬ 
ಒಂದು ತರಂಗಶೋಧಕ ( htter ) ದ ಮೂಲಕ ಹಾಯಿಸಿದರೆ, ಅದರಿಂದ ಹೊರಬೀಳುವ 
ಬೆಳಕಿನ ತರಂಗದೂರವು ನಿರ್ದಿಷ್ಟವಾಗಿರುತ್ತದೆ. ರಾಮನ್ ಪ್ರಯೋಗಗಳಲ್ಲಿ ಇದು 
1 = 4358 A° ಆಗಿದ್ದಿತು. ಈ ತರಂಗಾಂತರ ಬೆಳಕು : ನಾಳಿಕೆಯ ಮೂಲಕ 
ಹಾಯ್ದು ಈ ಮೂಲದಿಕ್ಕಿಗೆ ಲಂಬವಾದ ನೇರದಲ್ಲಿ ಚದರಿಸಲ್ಪಡುವ ಬೆಳಕು w 
ಎಂಬ ಸಮತಲದ ಗಾಜಿನ ಫಲಕದ ಮೂಲಕ ಹೊರಬಿದ್ದು Sy: s, ಸೂಚೀರಂಧ್ರ 
ಗಳ ಮೂಲಕ ಸೀಮಿತವಾಗಿ ಕೊನೆಗೆ P ಎಂದು ತೋರಿಸಿರುವ ರೋಹಿತಲೇಖಕ 
(Spectrograph) ದಲ್ಲಿ ಚಿತ್ರಿತವಾಗುತ್ತದೆ. H ಎಂದು ಎಡಗಡೆ ತೋರಿಸಿರುವ 
ಪ್ರಲಂಬನ ಭಾಗವು ಮಸಿಯ ಲೇಪನದಿಂದ ಹೊರಗಡೆಯಿಂದ ಮತ್ತೆ ಯಾವ 
ವಿಧವಾದ ಬೆಳಕನ್ನೂ ಒಳಗೆ ಹೋಗದಂತೆ ನಿರೋಧಿಸುತ್ತದೆ. R ಎಂಬುದು ಪ್ರತಿ 
ಫಲಕ ( refector ) ವಾಗಿದ್ದು ಬೆಳಕನ್ನು ಒಳಗಿನ ದ್ರವದ ಮೇಲೆ ಕೇಂದ್ರೀಕರಿಸು 
ವಂತೆ ಮಾಡುತ್ತದೆ. 
ಈ ಚಿತ್ರದಲ್ಲಿ ತೋರಿಸಿರುವ ಉಪಕರಣವನ್ನು ಹಲ ವಾರು ವಿಷಯಗಳಲ್ಲಿ 
ಮಾರ್ಪಾಡು ಮಾಡುವುದರ ಮೂಲಕ, ಸೂಕ್ತ ಬದಲಾವಣೆಗಳಿಂದ ದ್ರವಗಳೇ ಅಲ್ಲದೆ 
ಘನರೂಪದ ಪದಾರ್ಥಗಳಿಗೂ , ಅನಿಲರೂಪದ ವಸ್ತುಗಳಿಗೂ ಸರಿಹೋಗುವಂತೆ ಅಳ 
ವಡಿಸಲಾಯಿತು. ಈ ಬದಲಾವಣೆಗಳ ಸೂಕ್ಷ್ಮತೆಗಳಿಂದ, ಮೊತ್ತಮೊದಲು 
ಹತ್ತಾರು ಘಂಟೆಗಳ ಕಾಲ ಸಾಗಬೇಕಾಗಿದ್ದ ಪ್ರಯೋಗಗಳನ್ನು ಕೆಲವೇ ನಿಮಿಷಗಳಲ್ಲಿ 
ಮುಗಿಸುವುದು ಸಾಧ್ಯವಾಯಿತು. ಇದು ಪ್ರಯೋಗದ ಉಪಕರಣಗಳನ್ನು ನಿರ್ಮಾಣ 
ಮಾಡುವುದರ ಕೌಶಲ್ಯವನ್ನು ಅವಲಂಬಿಸಿದೆ. 


ಪ್ರಯೋಗಗಳ ಫಲಿತಾಂಶಗಳು 


ಚದರಿಸುವ ವಸ್ತುವಿನ ಮೇಲೆ ಪ್ರಯೋಗಿಸಲಾಗುವ ಬೆಳಕಿನ ವಿಕಿರಣದ 
ರೇಖೆಯ ತರಂಗಾಂತರವು ಆಗಿದ್ದರೆ, ಚದರಿದ ವಿಕಿರಣದ ರೇಖೆಯು ಛಾಯಾ 
ಚಿತ್ರದಲ್ಲಿ ನಮಗೆ ಕಾಣುವುದರಲ್ಲಿ ಮೂಲರೇಖೆಯೇ ಅಲ್ಲದೆ, ಅದರ ಎರಡು ಕಡೆ 
ಗಳಲ್ಲಿಯೂ ಸಮಪಾರ್ಶ್ವಕ ( Symmetrically) ವಾಗಿ ವಿ ವಿ ಧ ಪ್ರಭೆಗಳನ್ನುಳ್ಳ 
( different intensities ) ಕೆಲವು ಹೊಸರೇಖೆಗಳು ಇವೆ. ಚಿತ್ರ (6) ದಲ್ಲಿ ತೋರಿ 


ಪರಮಾಣು ಮತ್ತು ಅದರ ರೋಹಿತದ ರಚನೆ 


143 


ಸಿರುವಂತೆ R ಎಂಬುದು ಪ್ರಕಾಶಮಾನವಾದ ಮೂಲರೇಖೆ, ಇದರ ಎರಡು ಕಡೆ 
ಗಳಲ್ಲಿಯೂ RR ಎಂದುತೋರಿಸಿರುವುದು ಹೊಸರೇಖೆಗಳು , ಇವುಗಳಿಗೆ ರಾಮನ್ 
ರೇಖೆಗಳೆಂದು ( Raman lines ) ಹೆಸರು . ಇವುಗಳ ತರಂಗಾಂತರಗಳು (1 + d) ) 
ಮತ್ತು (1 -- d ) ) ಆಗಿದ್ದರೆ, 4) ಎಂಬುದನ್ನು ರಾಮನ್ ಪಲ್ಲಟ ( Raman shift ) 
ಎಂದು ಕರೆಯಬಹುದು. ಈ ರಾಮನ್ ರೇಖೆಗಳಿಗೆ ಸಂಬಂಧಪಟ್ಟ ಕೆಲವು ಮುಖ್ಯ 
ಅಂಶಗಳು ಹೀಗಿರುತ್ತವೆ : 
1 . d ) ಎಂದು ಕಾಣುವ ರಾಮನ್ ಪಲ್ಲಟವು ಎರಡು ಕಡೆಗಳಲ್ಲಿಯೂ 

ಇರುವುದು ಗಮನಾರ್ಹವಾದುದು, R{( + ) ) ರೇಖೆಯು ಸೋಕ್ 
ರೇಖೆ (stoke line) ಎಂದು ಗೊತ್ತಾಗಿದ್ದ ರೇಖೆ, ಇದರ ತವು 
ಸ್ನೇಕ್ ವಿಜ್ಞಾನಿಯಿಂದ ಪ್ರತಿಪಾದಿತವಾಗಿದ್ದಿತು. ಆದರೆ R ಎಂದು 
ತೋರಿಸಿರುವ (A - d) ) ತರಂಗದೂರದ ವಾಸ್ತವತೆಯು ಮೊತ್ತ 
ಮೊದಲು ರಾವುನ್ ಪ್ರಯೋಗದಿಂದ ಗೊತ್ತಾಯಿತು. ಇದಕ್ಕೆ 
ಆಂಟಸೆಕ್ ರೇ ಖೆ (anti -stoke line) ಯೆಂದು ಹೆಸರಿಡ 
ಲಾಯಿತು. ಇದರ ಕಾರಣವನ್ನು ಮುಂದೆ ನಿರೂಪಿಸಲಾಗುವುದು . 
ರಾಮನ್ ರೇಖೆಗಳಲ್ಲಿ ಕಾಣಬರುವ ತರಂಗಾಂತರದ ಪಲ್ಲಟಕ್ಕೂ ಚದ 
ರಿಸುವ ಪದಾರ್ಥದ ಅಣುವಿಗೆ ಸಂಬಂಧಪಟ್ಟ ವಿಶಿಷ್ಟ ಅತಿ ರಕ್ತ 
Forms 2023 ( characteristic infra -red frequency of the 
molecule of the scattering substance ) is 9783 Lowod 

ವಿದೆ. 
ಇದು ಮಹತ್ವದ ಸಂಶೋಧನೆ, ಪ್ರಯೋಗಗಳಲ್ಲಿ ಉಪಯೋಗಿಸಲಾದ 

ನೂರಾರು ವಸ್ತುಗಳಿಗೆ ಅನ್ವಯವಾಗುವ ಈ ಸೂತ್ರವು ಸಾತ್ವಿಕ 
ವ್ಯಾಪ್ತಿಯನ್ನು ಹೊಂದಿದೆ. ವಸ್ತುವು ಯಾ ವು ದೇ ಸ್ಥಿತಿ ( ಘನ 
ಹರಳು, ಚೂರ್ಣ, ದ್ರವ, ಅನಿಲ....) ಯಲ್ಲಿದ್ದರೂ , ಯಾವುದೇ ಭೌತ 
ಲಕ್ಷಣಗಳನ್ನು ಹೊಂದಿದ್ದರೂ , ರಾಮನ್ ರೇಖೆಗಳ ತರಂಗಾಂತರ 
ಪಲ್ಲಟದಿಂದ, ಚದರಿಸುವ ವಸ್ತುವಿನ ಅಣುವಿನ ರಚನೆಯನ್ನು ವಿಶ್ಲೇಷಿ 

ಸಲು ಹೊಸ ಮಾರ್ಗವು ಕಲ್ಪಿತವಾಯಿತು, 
3 . ರಾಮನ್ ರೇಖೆಗಳ ಬೆಳಕು ಧ್ರುವೀಕೃತ ರೂಪದಲ್ಲಿ ( polarised ) 

ಇರುತ್ತವೆ. 


2 . 


ರಾಮನ್ ಪ್ರಕ್ರಿಯೆಯ ತತ್ತ್ವ 

ರಾಮನ್ ರೇಖೆಗಳ ಕಂಪನಸಂಖ್ಯೆಗೂ ಮಲ ವಿಕಿರಣದ ರೇಖೆಯ ಕಂಪನ 
ಸಂಖ್ಯೆಗೂ ಇರುವ ವ್ಯತ್ಯಾಸವು ಚದರಿಸುವ ವಸ್ತುವಿನ ಅಣುವಿಗೆ ಸಂಬಂಧಪಟ್ಟ 


144 


ಪರಮಾಣು ಮತ್ತು ಅದರ ರಚನೆ 


ಸಹಜವಾದ ವಿಶಿಷ್ಟ ಗ್ರಹಣ ಕಂಪನಸಂಖ್ಯೆಗೆ ( characteristic absorption 
frequency ) ಸಮನಾಗಿರುವುದೇ ಅತಿ ಮುಖ್ಯವಾದ ಸಂಶೋಧನೆ. ಇವುಗಳಿಗೆ 
ಕಾರಣವನ್ನು ವಿಶ್ಲೇಷಿಸಿದರೆ, ಕ್ಯಾಂಟಂ ತತ್ರ್ಯಕ್ಕೆ ಸಮರ್ಥನೆಯು ದೊರೆಯುತ್ತದೆ. 
ಇದರ ಸ್ಕೂಲರೂಪವನ್ನು ಕೆಳಗೆ ಸೂಚಿಸಿದೆ. 

ಮೂಲ ಬೆಳಕಿನ ರೇಖೆಗೆ ಅನುರೂವಾದ ಕಂಪನಸಂಖ್ಯೆಯು ೨೦ ಆದರೆ, 
ಕ್ವಾಂಟಂ ನಿಯಮದ ಪ್ರಕಾರ ಈ ಶಕ್ತಿಕಣ (photon) ದ ಶಕ್ತಿಯು hp ಆಗುತ್ತದೆ. 
ಇದು ಚದರಿಸುವ ವಸ್ತುವಿನ ಅಣುಗಳೊಡನೆ ಸಂಘರ್ಷಣೆ ಹೊಂದಿದರೆ, ಮೂರು 
ಪರಿಣಾಮಗಳು ಸಾಧ್ಯ . 
(i) ಅಣುವು ಶಕ್ತಿಕಣದಿಂದ ಶಕ್ತಿ ಯ ನ್ನು ಗ್ರಹಣ ಮಾಡದೆ ಅದನ್ನು 

ಮಾರ್ಗಪಲ್ಲಟ (deviate ) ಮಾಡಿಸಬಹುದು . ಇದು ಮಾರ್ಪಾಡಾಗದ 


( 0 


R , ರೇಖೆ ( ತರಂಗಾಂತರ ) - 


C 
- 


- hv - hp ; V = W' 
ಅಣುವು ಮೂಲಕಣದದಿಂದ ಸ್ವಲ್ಪ ಶಕ್ತಿಯನ್ನು ಗ್ರಹಣವಾಡಿ ತನ್ನ 
ಶಕ್ತಿಸ್ಥಿತಿಯನ್ನು ವೃದ್ಧಿಗೊಳಿಸಬಹುದು. ಈ ಪ್ರಮಾಣದ ಶಕ್ತಿಯನ್ನು 
ಕಳೆದುಕೊಂಡನಂತರ , ಮೂಲಶಕ್ತಿಕಣದ ಶಕ್ತಿಯು ಕುಗ್ಗಿ , ಅದಕ್ಕೆ 
ಅನುಗುಣವಾದ R ಅಥವಾ ಸೋಕ್ ರೇಖೆಯಾಗಿ ಪರಿವರ್ತಿತ 
ವಾಗುತ್ತದೆ. ಇದರ ಕಂಪನಸಂಖ್ಯೆಯು ' ಆದರೆ 
p> < vo ಆದ್ದರಿಂದ ಸಿ' > a , i, e, A ' = A + d ಆಗುತ್ತದೆ. (5: 35 ) 

( hvo - hp ) = ( Wz - wy) = hpm. . . (Vo - p ) = Vm, 
( iii ) ಕೆಲವು ಸಂದರ್ಭಗಳಲ್ಲಿ, ಶಕ್ತಿಕಣಕ್ಕೆ ಅಣುವಿನಿಂದ ಸ್ವಲ್ಪ ಶಕ್ತಿಯು 

ದೊರಕಬಹುದು, ಹೀಗಾಗಬೇಕಾದರೆ, ಅಣುವು ಮೊದಲೇ ಉತ್ತೇಜನ 
ಸ್ಥಿತಿಯಲ್ಲಿದ್ದು (excited State ) ತನ್ನ ಸ್ವಾಸ್ಥ ಸ್ಥಿತಿಗೆ ಹಿಂದಿರುಗು 
ನಾಗ ಸ್ವಲ್ಪ ಶಕ್ತಿಯು ವಿಕಿರಣವಾಗಬಹುದು. ಈ ಅಧಿಕ ಶಕ್ತಿಯನ್ನು 
ಶಕ್ತಿಕಣವು ಹೊಂದಿದರೆ, ಅದರ ಶಕ್ತಿಯು ಹೆಚ್ಚಾಗಿ, ಕಂಪನಸಂಖ್ಯೆಯ 
( ) ಹೆಚ್ಚಾಗುತ್ತದೆ. " > Po, A " < A . A " = - dು . ಇದೇ 

ಪ್ರತಿಸ್ಟೋಕ್( anti- stoke) ಆಗಿ Rs ಎಂದು ಕಾಣಿಸಿಕೊಳ್ಳುತ್ತದೆ. 
ಅಣುವಿನ ಶಕ್ತಿಯ ಸ್ಥಿತಿಗಳ ಬದಲಾವಣೆಗಳೂ ಕೂಡ ಕ್ವಾಂಟಂ ನಿಯಮ 
ಗಳಿಗೆ ಬದ್ಧವಾಗಿರಬೇಕಾದುದರಿಂದ, W ] = ಚದರಿಸುವ ಅಣುವಿನ ಮೊದಲಿನ ಶಕ್ತಿ , 
W = ಅದರ ಅಂತಿಮಶಕ್ತಿ : ಘರ್ಷಣದನಂತರ : (hy " - hy ) = ( wi - we) = hpm 
.. . (p" - ) = Vm. 

(5 . 36) 


ಪರಮಾಣು ಮತ್ತು ಅದರ ರೋಹಿತದ ರಚನೆ 


145 


ಆದ್ದರಿಂದ, ( ii ) ಮತ್ತು ( iii ) ಗಳಿಂದ (vo - ) = (p ” – vo) = 2m 
ಆಗಿರಬೇಕು, 

( 5:37) 
- ಅಂದರೆ , 'm ಎಂಬುದು ಅಣುವಿನ ರಚನೆಗೆ ಸಂಬಂಧಪಟ್ಟಂತೆ ಸಹಜವಾದ 
ವಿಶಿಷ್ಟ ಕಂಪನಸಂಖ್ಯೆಗಳಾಗಿಯೇ ಇರಬೇಕು. 
- ರಾಮನ್ ರೇಖೆಗಳು ಹಲವಾರು ಸಂಖ್ಯೆಗಳಲ್ಲಿರಬಹುದು, ಹೀಗಿರಬೇಕಾದರೆ 
ಅವುಗಳಿಗೆ ಅನುಗುಣವಾದ ಅಣುವಿನ ವಿಶಿಷ್ಟ ಕಂಪನಸಂಖ್ಯೆಗಳು ಹಲವಾರು 
ಇರಬೇಕೆಂದು ಅರ್ಥವಾಗುತ್ತದೆ. ರಾಮನ್ ರೇಖೆಗಳಿಗೆ ಅನ್ವಯವಾಗುವುವು 
ಅಣುವಿನರೋಹಿತಗಳ ಭ್ರಮಣರೇಖೆಗಳಿಗೆ ಸಂಬಂಧಪಟ್ಟವೆಂದು ಗೊತ್ತಾಗುತ್ತದೆ. 
ಘನರೂಪದ ಹರಳಿನ ರಚನೆಯಲ್ಲಿರುವ ಪರಮಾಣುಗಳ ಜೋಡಣೆಗಳ ಜಾಲ 
( crystallattice) ಗಳಿಗೆ ಸಂಬಂಧಪಟ್ಟ ಕಂಪನಗಳಿಗೆ ಅನುಗುಣವಾದ ರಾಮನ್ 
ರೇಖೆಗಳು ಕಾಣಿಸಿಕೊಳ್ಳುತ್ತವೆ, 

ಅಣುಗಳ ರಚನೆಗಳಿಗೆ ಸಂಬಂಧಪಟ್ಟ ಎಲ್ಲ ವಿಷಯಗಳನ್ನೂ ರಾಮನ್ 
ರೇಖೆಗಳ ವಿಶ್ಲೇಷಣದಿಂದ ಕಂಡುಹಿಡಿಯಬಹುದು, ಪ್ರಾಯೋಗಿಕ ದೃಷ್ಟಿಯಿಂದ, 
ರಸಾಯನ ವಿಜ್ಞಾನದಲ್ಲ ಅಣುಗಳರೋಹಿತ ತಂಡಗಳ ವಿಶ್ಲೇಷಣದಲ್ಲ ರಾಮನ್ 
ಸಂಶೋಧನೆಯ ಪಾತ್ರವು ಅತಿ ಹೆಚ್ಚಾದುದು. ಇದೇ ಅಲ್ಲದೆ, ಕ್ವಾಂಟಂ ಸಿದ್ಧಾಂತಕ್ಕೆ 
ಇನ್ನಷ್ಟು ಹೆಚ್ಚು ಸಮರ್ಥನೆಯು ದೊರೆತುದು ಶುದ್ಧ ವಿಜ್ಞಾನದ ದೃಷ್ಟಿಯಿಂದ 
ಮಹತ್ತ್ವವನ್ನು ಹೊಂದಿದೆ, 

ಪರಮಾಣು ವಿಜ್ಞಾನದಲ್ಲಿ ಒಂದು ದೊಡ್ಡ ಘಟ್ಟವನ್ನು ತಲಪಲು ರಾಮನ್ 
ಸಂಶೋಧನೆಯು ಸಹಾಯಮಾಡಿತೆಂದು ಹೇಳಬಹುದಾಗಿದೆ, ಎಂಭತ್ತು ವರ್ಷ 
ಗಳನ್ನು ದಾಟದ ಮುಪ್ಪಿನಲ್ಲಿಯೂ , ಈ ಪ್ರಸಿದ್ದ ವಿಜ್ಞಾನಿಯು ಅತ್ಯುತ್ಸಾಹದಿಂದ 
ನೇತ್ರದೃಷ್ಟಿ ( physiology of vision ) ಗೆ ಸಂಬಂಧಿಸಿದ ಕೆಲವು ಮುಖ್ಯ 
ಸಂಶೋಧನೆಗಳನ್ನು ಈಗಲೂ ಪ್ರಕಟಿಸುತ್ತಿರುವುದು ನನಗೆ ಬಹಳ ತೃಪ್ತಿಕರವಾದ 
ವಿಷಯ . 


ಅಧ್ಯಾಯ 6 


ಪರಮಾಣು ಮತ್ತು ಅದರ ಕಾಂತಶಕ್ತಿ 


6 .1 ಪರಮಾಣುವಿನ ಕಾಂತತ್ವ 

ಪರಮಾಣುವಿನ ರಚನೆಯಲ್ಲಿ ಒಂದು ಕೇಂದ್ರದ ಸುತ್ತಲೂ ವಿವಿಧ ವಲಯ 
ಗಳಲ್ಲಿ ಸ್ಥಾಪಿತವಾಗಿರುವ ಋಣವಿದ್ಯುತ್ ಕಣಗಳಾದ ಎಲೆಕ್ಟ್ರಾನ್‌ಗಳು ನಿರ್ದಿಷ್ಟ 
ಪಥಗಳಲ್ಲಿ ಸುತ್ತುತ್ತಿವೆಯೆಂದು ತಿಳಿದಿದ್ದೇವೆ. ವಿದ್ಯುತ್ ಶಾಸ್ತ್ರದಲ್ಲಿ ನನಗೆ ತಿಳಿದಿರು 
ವಂತೆ ಚಲಿಸುತ್ತಿರುವ ವಿದ್ಯುದಂಶಕ್ಕೂ ಅದರಿಂದ ಉತ್ಪನ್ನವಾಗುವ ಕಾಂತಬಲಕ್ಕೂ 
ನಿಕಟಸಂಬಂಧವಿರುತ್ತದೆ. ಒಂದು ಲೋಹದ ತಂತಿಯ ಮೂಲಕ ವಿದ್ಯುತ್ಪವಾಹವು 
ಹರಿಯುತ್ತಿದ್ದರೆ ಅದರ ಸುತ್ತಲೂ ಒಂದು ಕಾಂತಕ್ಷೇತ್ರವು ಏರ್ಪಟ್ಟು ಕಾಂತಬಲದ 
ರೇಖೆಗಳು ( magnetic lines of force) ರೂಪಗೊಳ್ಳುತ್ತವೆ. ಈ ತತ್ತ್ವದ 
ಪ್ರಕಾರ, ನಮ್ಮ ಪರಮಾಣುವಿನಲ್ಲಿ ಇರುವ ವಿದ್ಯುತ್ ಅಂಶವನ್ನು ಹೊಂದಿರುವ 
ಎಲೆಕ್ಟ್ರಾನ್‌ಗಳು ದೀರ್ಘವೃತ್ತಗಳಲ್ಲಿ ಸುತ್ತಿದರೆ, ಅದಕ್ಕೆ ಅನುಗುಣವಾದ ಕಾಂತ 
ಶಕ್ತಿಯು ಉತ್ಪನ್ನವಾಗಲೇಬೇಕು. ಈ ದೃಷ್ಟಿಯಿಂದ ಎಲ್ಲ ಮೂಲಧಾತುಗ 
ಇಲ್ಲಿಯೂ , ಎಲೆಕ್ಟ್ರಾನ್ಗಳು ಇದ್ದೇ ಇರುವುದರಿಂದ, ಅವುಗಳ ಪರಮಾಣುಗಳಿಗೆ 
ಸಂಬಂಧಿಸಿದಂತೆ ಕಾಂತಶಕ್ತಿಯು ಇರಬೇಕಾದುದು ಅನಿವಾರ್ಯ ಮತ್ತು ಸ್ವತಃ 
ಸಿದ್ಧವಾದುದು , ಒಂದೊಂದು ಪರಮಾಣುವನ್ನೂ ಒಂದೊಂದು ಸಣ್ಣ ಕಾಂತವೆಂದು 
ಎಣಿಸಬಹುದು. ಈ ಕಾಂತದ ಲಕ್ಷಣಗಳನ್ನು ಈಗ ಪರಿಶೀಲಿಸಬೇಕು. 


6 : 2 ಪರಮಾಣುವಿನ ಕಾಂತತ್ವದ ಭಾನಕ ಸಾಮರ್ಥ - 

ಭೋರ್‌ ಮ್ಯಾಗ್ನೆಟಾನ್ 

ಪರಮಾಣುವಿನ ಕಾಂತತ್ವವನ್ನು ಅಳೆಯಲು ಉಪಯೋಗಿಸುವ ಏಕ 
ಮಾನವನ್ನು ಕಂಡುಹಿಡಿಯಬಹುದು, ಎಲೆಕ್ಟ್ರಾನಿನ ವಿದ್ಯುದಂಶ e ಆಗಿದ್ದು 
ಅದು ತನ್ನ ಪಥದಲ್ಲಿ ಸುತ್ತುವಾಗ, ಉಂಟಾಗುವ ಕಾಂತತ್ವದ ಮೊಮೆಂಟ್ 
( magnetic moment) | ಆಗಿರಲಿ, ಕೋ ನ ಮಾ ಪಿ ತ ಚಲನ ಪರಿಮಾಣವು 
( angular momentum ) p ಆಗಿದ್ದರೆ, 


- 1 - 


P! 


( 6°1). 


ಪರಮಾಣು ಮತ್ತು ಅದರ ಕಾ೦ತಶಕ್ತಿ 


147 


ಆದರೆ , ಪಥದ ಕ್ಯಾಂಟಂ ಸಂಖ್ಯೆ (orbital quantum number) ಯು 
1 ಆಗಿದ್ದರೆ, ಕ್ವಾಂಟಂ ಸಿದ್ಧಾಂತದ ಪ್ರಕಾರ 


lh 


P1 = 2 


( 6°2) 


eh 


* :. 


( 6°3) 


1 


ArmC 


1 = 0, 1 , 2.... ಆಗಿರಬಹುದು. 
ಆದ್ದರಿಂದ 1 = 1 ಆದರೆ , ೬ ಗೆ ಕನಿಷ್ಠ ಪ್ರಮಾಣವಿರುತ್ತದೆ, 
ಅಂದರೆ, ಇದು 1 = 1 


2 . 2 J 


eh 


( 6 - 4) 


2 


ಇದನ್ನೇ ಪರಮಾಣುವಿನ ಕಾಂತತ್ವವನ್ನು ಅಳೆಯುವ ಏಕಮಾನವನ್ನಾಗಿಟ್ಟುಕೊಂಡು, 
ಅದನ್ನು 1 ಭೋರ್ ಮಾಗೈವಾನ್ ( Bohr magneton ) ಎಂದು ಕರೆಯುತ್ತೇವೆ, 
ಇದರ ನಿಗದಿಯಾದ ಮೌಲ್ಯವನ್ನು ಕಂಡುಹಿಡಿಯಬಹುದು, 
4 8x10 - 10 x 6 .6x10 - 27 

ಎರ್ಗ 
P1 - 4 - 9 - 10- 28 3 1010 21K 10 - ಆರ್‌ಸೈಡಿ (0 -9 ) 
1 ಮ್ಯಾಗ್ನೆಟಾನ್ = 9- 21• 10- 21. ( ಎರ್ಗ್‌ | ಆರ್‌ಸೈಡ್): ( erg- oersted-1) 
- ಎಲೆಕ್ಟ್ರಾನ್ ಕಣವು ತನ್ನ ಅಕ್ಷದ ಸುತ್ತಲೂ ಸುತ್ತುವುದರಿಂದ ಉತ್ಪನ್ನವಾಗುವ 
ಭ್ರಮಣ ಕಾಂತತ್ವ ಮೊಮೆಂಟು ( spin magnetic moment) ಇರಬೇಕಾ 
ಗುತ್ತದೆ. ಇದರ ಮೌಲ್ಯವೂ ಕೂಡ ಒಂದು ಮ್ಯಾಗ್ನೆಟಾನ್ ಎಂದು ಗೊತ್ತಾಗಿದೆ. 

ಪರಮಾಣುವಿಗೆ ಎಲೆಕ್ಟ್ರಾನ್ ಕಣದ ಪಥದ ಮತ್ತು ಭ್ರಮಣದ ಕಾಂತತ್ವದ 
ಮೊಮೆಂಟುಗಳೆರಡನ್ನೂ ಅನ್ವಯಿಸಬೇಕಾಗಿರುವುದರಿಂದ, ಅದನ್ನೇ ಒಂದು ಮೂಲ 
ಧಾತು ಕಾಂತ (elementary magnet) ವೆಂದು ಪರಿಗಣಿಸಬಹುದು. ಈ ಪರ 
ಮಾಣು ಕಾಂತಕ್ಕೆ ಒಂದು ಹೊರಗಿನ ಕಾಂತಕ್ಷೇತ್ರದ ಬಲವನ್ನು ಪ್ರಯೋಗಿಸಿದರೆ , 
ಅದರ ಮೇಲೆ ಆ ಬಲದ ಪ್ರಭಾವವು ಬರುತ್ತದೆ. ಇದರ ಪರಿಣಾಮವನ್ನು ಗೊತ್ತು 
ಮಾಡಬೇಕಾದರೆ , ಆ ಬಾಹ್ಯಕಾಂತಕ್ಷೇತ್ರವು ಏಕರೂಪತ್ವವನ್ನು ಹೊಂದಿದೆಯೇ 
ಅಥವಾ ಏಕರೂಪತ್ವವನ್ನು ಹೊ೦ದಿಲ್ಲ ನೇ (homogeneous or inhomoge 
neous ) ಎಂಬುದನ್ನು ತಿಳಿಯಬೇಕು, ಏಕರೂಪದ ಕಾಂತಕ್ಷೇತ್ರಕ್ಕೆ ಲಂಬದ ನೇರ 
ದಲ್ಲಿ ಪರಮಾಣು ಕಾಂತವು ಚಲಿಸುತ್ತಿದ್ದರೆ, ಅದರ ಕಾಂತದ ಅಕವು ಕ್ಷೇತ್ರದ 
ದಿಕ್ಕಿನ ಕಡೆ ತಿರು ಗು ತ್ತ ದೆ. ಇದು ದಿಕ್ಪಲ್ಲಟವೇ ಹೊರತು, ಸ್ಥಾನಾಂತರ 
(translational ) ಪಲ್ಲಟವಾಗುವುದಿಲ್ಲ. ಆದರೆ, ಕಾಂತಕ್ಷೇತ್ರದ ಬಲವು ಆಸನ 
ರೂಪವಾಗಿದ್ದು ಒಂದೊಂದು ಬಿಂದುವಿನಲ್ಲಿಯೂ , ತೀವ್ರ ಬದಲಾವಣೆಗಳನ್ನು 


148 


ಪರಮಾಣು ಮತ್ತು ಅದರ ರಚನೆ 


ಹೊಂದಿದ್ದರೆ, ಪರಮಾಣು ಕಾಂತಕ್ಕೆ ದಿಕ್ಪಲ್ಲಟದ ಜೊತೆಗೆ ಸ್ಥಾನಪಲ್ಲಟವೂ 
ಉಂಟಾಗುತ್ತದೆ. ಹೀಗಾಗಿ, ಅದು ತನ್ನ ಮೊದಲಿನ ನೇರದಿಂದ ಬಾಗುತ್ತದೆ 
( deviated). ಇದರ ಫಲಿತಾಂಶಗಳು ಬಹಳ ಮೂಲಭೂತವಾದ ತತ್ತ್ವಗಳನ್ನು 
ಒಳಗೊಂಡಿರುವುದರಿಂದ, ಹಲವಾರು ವಿಜ್ಞಾನಿಗಳು ಈ ವಿಷಯವಾಗಿ ಸೂಕ್ಷ್ಮ 
ಪ್ರಯೋಗಗಳನ್ನು ನಡೆಸಿದ್ದಾರೆ. ಇವು ಗಳಲ್ಲಿ ಅತಿ ಪ್ರಮುಖ ಸ್ಥಾನವನ್ನು 
ಗರ್‌ಲಾಕ್ ಮತ್ತು ಸ್ಟರ್ ( Gerlach and Stern ) ಗಳ ಪ್ರಯೋಗವು ಹೊಂದಿದೆ. 


6 : 3 ಸ್ಟರ್‌ - ಗಲ್ಫಾಕ್ ಪ್ರಯೋಗ 

ಈ ಪ್ರಯೋಗವು 1921 ರಲ್ಲಿ ನಡೆಯಿತು. ಅವರು ಉಪಯೋಗಿಸಿದ 
ಉಪಕರಣದ ವಿವರಣೆಯನ್ನು ಚಿತ್ರ (6°1 ) (d) ದಿಂದ ಪಡೆಯಬಹುದು. 

0 ಎಂಬುದು ಒಂದು ಸಣ್ಣ ಗೂಡು ಒಲೆ (oven ), ಪ್ರಯೋಗದಲ್ಲಿ ಉಪಯೋ 
ಗಿಸುವ ಪದಾರ್ಥ A ವನ್ನು ಇದರಲ್ಲಿಡಬೇಕು. ಈ ಒಲೆ ಅತಿ ಹೆಚ್ಚು ಪ್ರಮಾಣಗಳ 
ತಾಪಗಳನ್ನು ತಡೆಯಲು ಸಾಮರ್ಥ್ಯವನ್ನು ಹೊಂದಿರಬೇಕು. ಇದರಲ್ಲಿರುವ 
ವಸ್ತುವಿನ ತಾಪವು ಅತಿ ಹೆಚ್ಚಾದ ಜ್ವಾಲೆಯಿಂದ ಹಬೆಯ ರೂಪಕ್ಕೆ ಪರಿವರ್ತಿತವಾಗಿ 
ಆ ಮಲಧಾತುವಿನ ( atom ) ಪರಮಾಣುಗಳು ಸಣ್ಣ ಕಿರಣಗಳ ( atomic rays) 
ರೂಪದಲ್ಲಿ ಎಲ್ಲ ದಿಕ್ಕುಗಳಲ್ಲಿಯೂ ಅದರ ತಾಪಕ್ಕೆ ಅನುಗುಣವಾದ ವೇಗದಿಂದ 
ಹೊರಬೀಳುತ್ತವೆ. ಶಾಖ ಚಲನ ಶಾಸ್ತ್ರದಿಂದ ಈ ವೇಗವನ್ನು ಗೊತ್ತು ಮಾಡ 
ಬಹುದು, ಒಲೆಯಿಂದ ಒಂದು ಸಣ್ಣ ರಂಧ್ರದ ಮೂಲಕ ಹೊರಬೀಳುವ ಈ 
ಕಿರಣಗಳು ನೇರವಾಗಿ ಚಲಿಸಲು ಅನುಕೂಲವಾಗುವಂತೆ ಎರಡು ಸಣ್ಣ ಸೂಚೀ 
ರಂಧ್ರಗಳನ್ನು (slits S S2) ಮಾರ್ಗದಲ್ಲಿ ಅಳವಡಿಸಿದೆ. ಇವುಗಳ ಮೂಲಕ 
ಹಾಯ್ದ ಮೇಲೆ ಆ ಕಿರಣಗಳು M M ಎಂದು ತೋರಿಸಿರುವ ಪ್ರಬಲವಿದ್ಯುತ್ಕಾಂತ 
(powerful electromagnet ) ದ ಎರಡು ಧ್ರುವಗಳ ನಡುವೆ ಇರುವ ಕಾಂತಕ್ಷೇತ್ರ 
ವನ್ನು ಪ್ರವೇಶಿಸುತ್ತವೆ. ಚಿತ್ರ 6°1 (6) ದಲ್ಲಿ ತೋರಿಸಿರುವಂತೆ MM 


(C) 


(d) 


( a) 


3 M2 


( 6) 


. 


. . ಚಿತ್ರ 6 : 1 ಸ್ವರ* - ಗಂ° ಲಾಕ್ ಉಪಕರಣ 


ಪರಮಾಣು ಮತ್ತು ಅದರ ಕಾಂತಶಕ್ತಿ 


149 


ಧ್ರುವಗಳು ತಟ್ಟೆ ಯಾಗಿಯೂ , ಸಮಾನಾಂತರವಾಗಿಯೂ ಇರದೆ, ಒಂದು ( Mg) 
ಮಧ್ಯದಲ್ಲಿ ತೋಡಿರುವ ( groove) ಚಪ್ಪಟೆ ತಟ್ಟೆಯಂತೆಯ , ಮತ್ತೊಂದು ( M ) 
ಚರಿಯ ಏಣಿನಂತೆ ಚೂಪಾಗಿರುವ ಕೊನೆಯನ್ನು ಹೊಂದಿದ್ದಾಗಿಯೂ ಇರುತ್ತವೆ. 
ಧ್ರುವಗಳು ಈ ವಿಶಿಷ್ಟ ಆಕಾರದಿಂದ ಇರುವುದರಿಂದ ಅವುಗಳ ನಡುವೆ ಇರುವ ಕಾಂತ 
ಕ್ಷೇತ್ರವು ಅತಿ ಹೆಚ್ಚು ಪ್ರಮಾಣದ ಅಸಮರೂಪತ್ವವನ್ನು ( high degree of 
inhomogeneity) ಹೊಂದಿ, ಚಪಾಗಿರುವ ಏಣಿನ ಪ್ರದೇಶದಲ್ಲಿ ಕಾಂತತ್ವ ರೇಖೆ 
ಗಳು ( magnetic lines of force) ಅತಿ ಹೆಚ್ಚಾಗಿ ಗುಂಪುಕಟ್ಟಿರುತ್ತವೆ. ಈ 
ಕಾಂತಕ್ಷೇತ್ರದ ಬಲದ ದಿಕ್ಕು ಪರಮಾಣು ಕಿರಣಗಳ ಮಾರ್ಗಕ್ಕೆ ಲಂಬವಾಗಿರುತ್ತದೆ. 
ಈ ಪ್ರಬಲ ಕಾಂತಕ್ಷೇತ್ರದಿಂದ ಹೊರಬೀಳುವ ಕಿರಣಗಳ ಸಮೂಹವು (beam) 
ಮುಂದುವರಿದು ಅವುಗಳ ಮಾರ್ಗಕ್ಕೆ ಲಂಬವಾಗಿ ಸ್ಥಾಪಿತವಾಗಿರುವ P ಎಂಬ 
ವಿಶೇಷ ತಟ್ಟೆಯ ಮೇಲೆ ಘರ್ಷಣೆ ಹೊಂದುತ್ತದೆ. ಈ ತಟ್ಟಿಯ ರಚನೆಯು 
ಹಲವು ಬಗೆಗಳಾಗಿದ್ದು , ಮೊದಲಿನ ಪ್ರಯೋಗಗಳಲ್ಲಿ ಇದರಲ್ಲಿ ಒಂದು ಸ್ಪುರಣ 
ವಸ್ತುವಿದ್ದಿತು (fuorescent ), ಅದರಿಂದ ಕಿರಣಗಳು ಅಧಿಪತಿತವಾಗುವ ಬಿಂದು 
ಗಳಲ್ಲಿ ಗುರುತುಗಳು ಉತ್ಪನ್ನವಾಗಿ, ಆ ಗುರುತಿನ ಆಕಾರಗಳಿಂದ ಕಿರಣಗಳ ಮಾರ್ಗ 
ದಲ್ಲಿ ಆಗುವ ಬಾಗುವಿಕೆಯನ್ನು ಅಳೆಯಬಹುದು, 
- ಸ್ಟರ್ನ್ ಮಾಡಿದ ಮೊದಲ ಪ್ರಯೋಗದಲ್ಲಿ ಉಪಯೋಗಿಸಿದ ವಸ್ತುವು ಬೆಳ್ಳಿ 
ಯದು, ಕಾಂತಕ್ಷೇತ್ರದ ಪ್ರಯೋಗವಿಲ್ಲದಿರುವಾಗ P ಯ ಮೇಲೆ ಕಾಣುವ 
ರೇಖೆಯು ಒಂದೇ ಒಂದು ಸರಳರೇಖೆಯಾಗಿರುತ್ತದೆ ( ಚಿತ್ರ 6 .1 (c)]. ಕಾಂತಕ್ಷೇತ್ರದ 
ಪ್ರಭಾವದಿಂದ ಈ ರೇಖೆಯು ಎರಡು ಕವಲುಗಳಾಗಿ ಒಡೆದು ಕೊನೆಗಳಲ್ಲಿ ಒಟ್ಟು 
ಗೂಡುತ್ತವೆ. ಇದನ್ನು ಚಿತ್ರ 6°1 (4) ರಲ್ಲಿ ತೋರಿಸಿದೆ. 

ಈ ಪ್ರಯೋಗವು ಅತಿ ಸರಳವಾಗಿ ಕಂಡರೂ , ಅದರ ಉಪಕರಣವನ್ನು ರಚಿ 
ಸಲು ಅಸಾಧಾರಣ ಕೌಶಲ್ಯವು ಆವಶ್ಯಕವಾಗಿದ್ದಿತು. ಅದರ ಸೂಕ್ಷ್ಮತೆಯ 
ಅರಿವಾಗಬೇಕಾದರೆ ಅದರ ಅಂಗಗಳ ಪ್ರಮಾಣ ಗಾತ್ರಗಳನ್ನು ಸೂಚಿಸಬಹುದು, 
ವಿದ್ಯುತ್ಕಾಂತದ ಧ್ರುವಗಳು (M - M ) ಸುಮಾರು 5 ಸೆಂ . ಮೀ . ಉದ್ದ , ಅವುಗಳ 
ನಡುವಣ ಅಂತರ 1 ಮಿ . ಮೀ , P ತಟ್ಟಿ ಯು 3 ಮಿ . ಮೀ . ಚದರ ಮತ್ತು 
ಒಲೆಯ ಗಾತ್ರ ಕೇವಲ 2 ಸೆಂ . ಮೀ . ಇಡೀ ಉಪಕರಣವನ್ನು ನಿರನಿಲ ( evacuated 
enclosure) ಆವರಣದಲ್ಲಿಡಲಾಗಿದ್ದಿತು. 

ಇದೇ ರೂಪರೇಖೆಗಳನ್ನು ಇಟ್ಟು ಕೊಂಡು, ಸೂಕ್ತ ಬದಲಾವಣೆಗಳನ್ನು ಮಾಡಿ 
ಹಲವಾರು ಪ್ರಮುಖ ವಿಜ್ಞಾನಿಗಳು ಹತ್ತಾರುಮೂಲಧಾತುಗಳನ್ನು ಪ್ರಯೋಗಕ್ಕೆ 
ಒಳಗಾಗಿಸಿ, ಅವುಗಳಿಗೆ ಸಂಬಂಧಪಟ್ಟ ಅಂಶಗಳನ್ನೆಲ್ಲಾ ಚಿತ್ರಗಳಲ್ಲಿ ಲಿಖಿತವಾದ 
ಗುರುತುಗಳ ಮೂಲಕ ಪರಿಶೀಲನೆ ನಡೆಸಿ ದ ರು , ಮೈಸ್‌ನರ್‌, ಸೈಫರ್‌ , 
83 POBO CO (Meissner , Scheffers , Taylor ) 300 o go 3o Bg Jose 
ಸಂಶೋಧನೆಗಳನ್ನು ಮಾಡಿದರು. ಇವುಗಳ ವಿಮರ್ಶೆಯನ್ನು ಈಗ ಮಾಡೋಣ, 


150 


ಪರಮಾಣು ಮತ್ತು ಅದರ ರಚನೆ 


6°4 ಸದಿಶಷರಮಾಣು ಆಕೃತಿಗೆ ಪ್ರಯೋಗಗಳಿಂದ ಸಮರ್ಥನೆ 

ಜಲಜನಕದ ಪರಮಾಣುಗಳ ಮೇಲೆ ಪ್ರಯೋಗವನ್ನು ಮಾಡಿ, ಫಿಸ್ಟ್ 
( Phipps) ಮತ್ತು ಟೆಲ್ಲರ್ ( Taylor) ವಿಜ್ಞಾನಿಗಳು ಜಲಜನಕದ ಪರಮಾಣುವಿನ 
ಕಾಂತದ ಮೊಮೆಂಟನ್ನು 1 ಬೋರ್‌ಮ್ಯಾಗ್ನೆಟಾನ್ ಎಂದು ನಿರ್ಧರಿಸಿದರು , 

ಈ ಪ್ರಯೋಗಗಳಲ್ಲಿ ( ಕಾಂತತ್ವದಮೊಮೆಂಟು) ಮೌಲ್ಯವನ್ನು ಕಂಡು 
ಹಿಡಿಯಲು ಉಪಯೋಗಿಸಿದ ಸಮೀಕರಣದ ರೂಪವು ಹೀಗಿದ್ದಿತು: 
1 dH | 1 | 2 | 

( 6° 6) 
* 2 m dx | v ) 
ಇದರಲ್ಲಿ, ರೇಖೆಗಳ ಗುರುತುಗಳಿಂದ ಸೂಕ್ಷ್ಮವಾಗಿ ಅಳೆಯಲಾದ ಕಿರಣಗಳ 
ಸ್ಥಾನಾಂತರ ಬಾಗುವಿಕೆಯು ಡಿ ಆಗಿದ್ದಿತು. ಪರಮಾಣು ಕಾಂತದ ಜಡಾಂಶ 
= m . ಕಾಂತದ ಮೊಮೆಂಟ್ = ೬ . ಕಾಂತ ಕ್ಷೇತ್ರದ ಬಲದ ಅಸಮರೂಪತ್ವದ 
ಬದಲಾವಣೆಯ ದರ – ಕಾಂತಕ್ಷೇತ್ರದಲ್ಲಿ ಕಿರಣಗಳು ಹಾರುವ ದೂರದ ಅಂತರ 
= 1, ಅವುಗಳ ವೇಗ = v . 

EL ಒಂದನ್ನು ಬಿಟ್ಟು ಮಿಕ್ಕ ಎಲ್ಲ ಅಂಗಗಳನ್ನೂ ಸೂಕ್ಷ್ಮವಾಗಿಯೂ ನಿಖರ 
ವಾಗಿಯೂ ಅಳತೆಗಳಿಂದ ನಿರ್ಧರಿಸಿದರೆ, ' ದರ ಬೆಲೆಯನ್ನು ಕಂಡುಹಿಡಿಯ 
ಬಹುದು. 

- ವಿವಿಧ ಧಾತುಗಳನ್ನು ಪ್ರಯೋಗಗಳಲ್ಲಿ ಉಪಯೋಗಿಸಿದ್ದರ ಫಲಿತಾಂಶಗಳು 
ಹೀಗಿದ್ದು ವು : 
(i) Cu, Au, H , Li, Na, K : ಗುರುತುಗಳಲ್ಲಿ ಎರಡು ಕವಲು 

ಗಳಿದ್ದುವು. ಇವುಗಳಿಂದ ೬ = + 1 ಭೋರ್ ಮ್ಯಾಗ್ನೆಟಾನ್ 
ಎಂದು ಗೊತ್ತಾಯಿತು, 
ಈ ಧಾತುಗಳೆಲ್ಲ ಆವರ್ತಕೋಷ್ಟಕದ ಮೊದಲನೆಯ ಉದ್ದ ಸಾಲಿ 
ನಲ್ಲಿದ್ದು , ಇವುಗಳ ಪರಮಾಣುಗಳ ಹೊರ ಅಪೂರ್ಣ ವಲಯ 
ಗಳಲ್ಲಿ ಒಂದು ಸಂಯೋಗ ಶಸ್ತ್ರ (valency ) ಎಲೆಕ್ಟ್ರಾನ್ ಮಾತ್ರ 
ಇದೆ. ತ್ರಿಪರಿಮಾಣದ ಆವರಣದಲ್ಲಿ ಅನ್ವಯವಾಗುವ ಕ್ಯಾಂಟಂ 
ನಿಯಮಗಳ ಪ್ರಕಾರ ಎಂಬುದು ಮೊತ್ತಕೋನವಾಸಿತ ಚಲನ 
ಪರಿಮಾಣದ ಕ್ಯಾ೦ಟ೦ ಸಂಖ್ಯೆಯಾದರೆ (total angular 
momentum quantum number), ಇದರ ಮೌಲ್ಯಗಳ ಸಾಧ್ಯ 
ತೆಯ ಸಂಖ್ಯೆ = ( 2 ) + 1). ಇಲ್ಲಿ L = 0 ; S = ಆದ್ದರಿ೦ದ 
J = . (2 J + 1) = 2. ಇದರ ಪ್ರಕಾರ ಎರಡು ಪ್ರತ್ಯೇಕ ಗುರುತು 


ಪರಮಾಣು ಮತ್ತು ಅದರ ಕಾ೦ತಶಕ್ತಿ 


151 


ಗಳು ಕಾಣಬೇಕು. ಆದ್ದರಿಂದ ಪ್ರಯೋಗದಿಂದ ಕ್ಯಾಂಟಂ ಸಿದ್ಧಾಂ 

ತಕ್ಕೆ ಸಮರ್ಥನೆಯಾದಂತಾಯಿತು. 
( i ) Zn , Cd, Hg, Pb , Sn : ಕಾಂತಕ್ಷೇತ್ರದ ಪ್ರಭಾವವು ಏನೂ 


1 


ಇದೂ ಸ್ವಾಭಾವಿಕವೇ , ಏತಕ್ಕೆಂದರೆ, ಇವುಗಳೆಲ್ಲವೂ ತನ್ನ ಹೊರ 
ಅಪೂರ್ಣ ವಲಯಗಳಲ್ಲಿ ಎರಡು S ಎಲೆಕ್ಟ್ರಾನಿಗಳನ್ನು ಹೊಂದಿರು 
ವುದರಿಂದ, ಮೊತ್ತದಲ್ಲಿ ಪರಮಾಣುವಿಗೆ ಸಂಬಂಧಪಟ್ಟ J = 0 ಆಗಿರ 
ಬೇಕು. ಅಂದರೆ, ಮೊತ್ತದಲ್ಲಿ ಪರಮಾಣುವಿಗೆ ಕಾಂತತ್ವದ 

ಮೊಮೆಂಟ್ ಇರುವಹಾಗಿಲ್ಲ . 
( iii ) Ni, Fe, Co : ನಿಕ್ಕಲ್‌ನಲ್ಲಿ ಮೂರು ಗುರುತುಗಳ ರೇಖೆಗಳು 

(traces ) ಕಂಡುಬಂದುವು. ಇವೇ ಅಲ್ಲದೆ ಕೆಲವು ರೇಖೆಗಳಿಂದ, 
ಕೆಲವು ಪರಮಾಣುಗಳ ಕಾಂತದ ಮೊಮೆಂಟು ಬಹಳ ಹೆಚ್ಚಾಗಿರ 
ಬೇಕೆಂದೂ ಗೊತ್ತಾಯಿತು, ಕೋಬಾಲ್‌ಗೆ = 6 ಮಾನಗಳೆಂದೂ 

ತಿಳಿದುಬಂದಿತು . 
ಈ ಧಾತುಗಳ ಪರಮಾಣುಗಳ ರಚನೆಯಲ್ಲಿ ಮಧ್ಯ ಭಾಗದ ಕೆಲವು ವಲಯ 
ಗಳಲ್ಲಿ ಎಲ್ಲ ಉಪವಲಯಗಳಲ್ಲಿಯೂ ಎಲೆಕ್ಟ್ರಾನ್‌ಗಳಿಲ್ಲದಿರುವುದರಿಂದ, ಪರಮಾಣು 
ಕಾಂತದ ಮೊಮೆಂಟ್‌ ಹೆಚ್ಚಾಗಲು ಸಾಧ್ಯತೆಯಿರುತ್ತದೆ. 

- ಸರ್ನ್‌ ಮಾಡಿದ ಪ್ರಥಮ ಪ್ರಯೋಗದಲ್ಲಿ ಉಪಯೋಗಿಸಿದ ಬೆಳ್ಳಿಯ ಧಾತು 
ವನ್ನೇ ತೆಗೆದುಕೊಂಡರೆ, ಎರಡು ರೇಖೆಗಳು ಕಂಡುಬರುವುದರಿಂದ (2 F + 1) - 2 
ಆಗಿ, ] = , ! = 0 ಆದ್ದರಿಂದ S = J - I = ಇದ್ದೇ ಇರಬೇಕು. ಅಂದರೆ, 
ಎಲೆಕ್ಟ್ರಾನ್‌ಗಳಿಗಿರುವ ಭಮಣ ಚಲನವೇ ಪರಮಾಣುವಿನ ಕಾಂತದ ಮೊಮೆಂಟಗೆ 
ಅತಿ ಮುಖ್ಯ ಕಾರಣವೆಂದು ಸ್ಪಷ್ಟವಾಗುತ್ತದೆ. ಈ ರೀತಿಯಾಗಿ , ಈ ಪ್ರಯೋಗ 
ಗಳು ಕ್ವಾಂಟಂ ಸಿದ್ದಾಂತ ಮತ್ತು ಭ್ರಮಣಕ್ಕೆ ಸಂಬಂಧಪಟ್ಟ ಕಲ್ಪನಾಂಶಗಳಿಗೆ 
ನಿಸ್ಸಂಶಯವಾದ ಸಮರ್ಥನೆಯನ್ನು ಕೊಟ್ಟಂತಾಯಿತು. 


O 


65 ಜೀವನ್ ಪ್ರಕ್ರಿಯೆ 

ಮೇಲೆ ತಿಳಿಸಿದ ನಿರ್ಧಾರಕ್ಕೆ ಮತ್ತೊಂದು ಮುಖ್ಯ ಪ್ರಯೋಗದಿಂದಲೂ 
ದೃಢವಾದ ಆಧಾರವು ದೊರಕಿತು. ಈ ಪ್ರಯೋಗವು ಜೀವನ್‌ ( Zeeman ) 
ಪ್ರಕ್ರಿಯೆಗೆ ಸಂಬಂಧಪಟ್ಟು ದು , 1896 ರಲ್ಲಿ ಜೀವನ್ ವಿಜ್ಞಾನಿಯು ಮಾಡಿದ 
ಪ್ರಯೋಗದಲ್ಲಿ ಸೋಡಿಯಂ ಹಬೆಯ ದೀಪದಿಂದ ಹೊರಟ ಬೆಳಕನ್ನು ಪ್ರಬಲವಾದ 
ಕಾಂತಕ್ಷೇತ್ರದ ಪ್ರಭಾವಕ್ಕೆ ಒಳಗಾಗಿಸಿದರೆ , ಅದರರೋಹಿತದಲ್ಲಿ ಕೆಲವು ಬದಲಾವಣೆ 


152 


ಪರಮಾಣು ಮತ್ತು ಅದರ ರಚನೆ 


ಗಳು ಆಗುತ್ತವೆಂದು ಗೊತ್ತಾಯಿತು. ಕಾಂತಕ್ಷೇತ್ರವು ಇಲ್ಲದಿದ್ದರೆ, ಒಂದೇ ಒಂದು 
ರೋಹಿತರೇಖೆಯು ಕಂಡುಬಂದರೆ, ಕಾಂತಕ್ಷೇತ್ರವನ್ನು ಕಲ್ಪಿಸಿದಲ್ಲಿ ಅದು ಮೂರು 
ರೇಖೆಗಳಾಗಿ (triplet ) ಭಿನ್ನ ಹೊಂದುತ್ತದೆ (Split ), ಈ ಬಿರಿತವುಸೋಡಿಯಂನ 
ಎರಡು ರೇಖೆಗಳಿಗೂ ( D , D )) ಅನ್ವಯಿಸುತ್ತದೆ. ಇದೇ ವರ್ತನೆಯು ಹಲವಾರು 
ಧಾತುಗಳ ರೋಹಿತಗಳಲ್ಲಿಯೂ ಕಂಡುಬರುತ್ತದೆ. ಸಾಂಪ್ರದಾಯಿಕ (Classical ) 
ಸಿದ್ದಾಂತದ ಪ್ರಕಾರ ಲಾರೆಂಟ್ಸ್ ( Lorentz) ವಿಜ್ಞಾನಿಯು ಒಂದು ವಿವರಣೆಯನ್ನು 
ಕೊಟ್ಟು ಸಫಲನಾದನು , ಹೊಸ ರೇಖೆಗಳ ಪಲ್ಲಟವು ( Zeeman shift) ಅವನ 
ಸಮೀಕರಣದಿಂದಲೂ , ಮತ್ತು ಪ್ರ ಯೋ ಗ ಗ ಳಲ್ಲಿ ಯ ಒಂದೇ ಮೌಲ್ಯವನ್ನು 
ಹೊಂದಿದ್ದು ವು . ಇದಕ್ಕೆ ಸಾಧಾರಣ ಜೀವನ್ ಪ್ರಕ್ರಿಯೆ (normal Zeeman 
effect ) ಎಂದು ಹೆಸರು. ಇದನ್ನು ಚಿತ್ರ 6€2 (4) ದಲ್ಲಿತೋರಿಸಿದೆ. ತರಂಗಾಂತರದ 

He22 
ಪಲ್ಲಟವು dA ಆದರೆ , dh = + - (h = ಕಾಂತಕ್ಷೇತ್ರ ಬಲ ; m = ಎಲೆ 
ಕ್ಯಾನ್ ಜಡಾಂಶ ; e = ಎಲೆಕ್ಟ್ರಾನ್ ವಿದ್ಯುದಂಶ; c = ಬೆಳಕಿನ ವೇಗ (6 . 7) 

ಇದೇ ಪ್ರಯೋಗವನ್ನು ದುರ್ಬಲ ಕಾಂತಕ್ಷೇತ್ರ ( weak magnetic field) 
ವನ್ನು ಉಪಯೋಗಿಸಿ ಮಾಡಿದರೆ, ರೇಖೆಗಳ ಬಿರಿತಗಳು ಹಲವು ಸಂಖ್ಯೆಗಳಲ್ಲಿರು 
ಇವೆ ( multiplet structure). ಚಿತ್ರ 6 - 2 (6) ರಲ್ಲಿ ತೋರಿಸಿ ರು ವ೦ತೆ, 
ಸೋಡಿಯಂನ ಒಂದೊಂದು ರೋಹಿತರೇಖೆಯ 4 , 6 ... ರೇಖೆಗಳಾಗಿ ಬಿರಿಯು 


+ 


| 


ಕಾಂತ ಕತ್ರವಿಲ್ಲದಾಗ ... 


| 


ಪ್ರಬಲ ಕಾಂತ 

ಹೇತ್ರದಲ್ಲಿ 


ಸಾಧಾರಣ ಪ್ರಕ್ರಿಯೆ .. 


ಅಸಂಬದ್ಧ ಪ್ರಕ್ರಿಯೆ 


( b) 


ಚಿತ್ರ 6.2 ಜೀವಾನ ಪ್ರಕ್ರಿಯೆ 


ಇದೆ. ಇದನ್ನು ಅಸಂಬದ್ಧ (anomalous ) ವರ್ತನೆಯೆಂದು ಕರೆಯಲಾಯಿತು. 
ಇದಕ್ಕೆ ಸಮಂಜಸವಾದ ಕಾರಣವು ದೊರಕಬೇಕಾದರೆ, ಸಾಂಪ್ರದಾಯಿಕ ಸಿದ್ಧಾಂತ 
ದಿಂದ ಸಾಧ್ಯವಾಗದೆ ಹಲವಾರು ವರ್ಷಗಳ ತನಕ ಕಾಯಬೇಕಾಯಿತು. ಈ ವಿಚಾರ 
ದಲ್ಲಿ ತೀವ್ರವಾಗಿ ಮಗ್ನನಾಗಿದ್ದ ಪ್ರಸಿದ್ದ ವಿಜ್ಞಾನಿಯಾದ ಪೌಲಿ ( Pauli ) ಯು 
ಕೂಡ ಸರಿಯಾದ ಕಾರಣವನ್ನು ಕಂಡುಹಿಡಿಯಲಾಗದೆ ಬಹಳ ವ್ಯಥೆಪಡುತ್ತಿದ್ದನು. 


ಪರಮಾಣು ಮತ್ತು ಅದರ ಕಾ೦ತಶಕ್ತಿ 


153 


ಗೌಡ್ಮಿಟ್ ( Gouschmidt ) ಪ್ರಯೋಗಗಳಿಂದ ಎಲೆಕ್ಟ್ರಾನ್‌ಗೆ ಭ್ರಮಣ 
( spin ) ವಿದೆಯೆಂದು ಗೊತ್ತಾದಮೇಲೆ, ಅಸಂಬದ್ಧ ( anomalous) ಪ್ರಕ್ರಿಯೆಗೆ 
ಈ ಕಲ್ಪನೆಯಿಂದ ಸಮಸ್ಯೆಯ ಪರಿಹಾರವಾಯಿತು. ಇದರ ಪ್ರಕಾರ , J ಕ್ವಾಂಟಂ 
ಸಂಖ್ಯೆಯು ಹಲವಾರು ಮೌಲ್ಯಗಳನ್ನು ಪಡೆಯಲು ಅವಕಾಶವಿರುವುದರಿಂದ, 
ಒಂದೊಂದು ಮೌಲ್ಯಕ್ಕೂ ಒಂದೊಂದು ಪ್ರತ್ಯೇಕ ಶಕ್ತಿಯ ಮಟ್ಟ ಅಥವಾ ಸ್ಥಿತಿಯು 
( energy level) ಏರ್ಪಟ್ಟಂತಾಗುತ್ತದೆ. ಇವುಗಳಿಂದ ಸ್ಥಾಯಿಸ್ಥಿತಿಗೆ ಪರಿವರ್ತನೆ 
ಗಳ ಸಾಧ್ಯತೆಯೂ ಹೆಚ್ಚಿ ಅವುಗಳಿಗೆ ಅನುಗುಣವಾದ ಅಂಗರೇಖೆಗಳು ರೂಪಿತ 
ವಾಗುತ್ತವೆ. ಈ ದೃಷ್ಟಿಯಿಂದ ಈ ಅಸಂಬದ್ಧ ಪ್ರಕ್ರಿಯೆಯಲ್ಲಿ ಕಾಣಿಸಿಕೊಳ್ಳುವ 
ಹಲವು ರೇಖೆಗಳಿಗೂ ಸ್ಪಷ್ಟವಾದ ಸಾಧ್ಯತೆಗಳು ಕಂಡುಬಂದುವು. ತರಂಗ ಚಲನ 
ಪರಮಾಣು ಆಕೃತಿಯ (wave- mechanical atomic model) ಕಲ್ಪನಾಂಶ 
ಗಳಿಂದಲೂ , ಜೀವನ್ ಪ್ರಕ್ರಿಯೆಯ ಹಲವಾರು ತೊಡಕು ಸಮಸ್ಯೆಗಳೆಲ್ಲವೂ 
ಸಂಪೂರ್ಣವಾಗಿ ಪರಿಹಾರವಾದುವೆಂದು ಹೇಳಬಹುದು. 

ಹೀಗಾಗಿ, ಪರಮಾಣುವಿನ ಕಾಂತತೆಯ ವಾಸ್ತವ್ಯದ ದೃಷ್ಟಿಯಿಂದಲೂ ಕೂಡ 
ಸದಿಶ ಪರಮಾಣು ಆಕೃತಿಯ ಮುಖ್ಯ ಕಲ್ಪನಾಂಶಗಳಿಗೆ ತೃಪ್ತಿಕರವಾದ ಸಮರ್ಥನೆ 
ಯಾಯಿತೆಂದು ಹೇಳಬಹುದು. 


6 . 6 ಕಾ೦ತಶಕ್ತಿಯ ಪರಮಾಣು ಸ್ವರೂಪ ಮತ್ತು ಅದರ 

ಕ್ವಾಂಟಂ ಲಕ್ಷಣಗಳು 

ಈ ಅಧ್ಯಾಯದಲ್ಲಿ ನಿರೂಪಿಸಲಾಗಿರುವ ಪ್ರಯೋಗಗಳ ಆಧಾರದಿಂದ, ಜಡ 
ವಸ್ತು ಮತ್ತು ವಿದ್ಯುತ್‌ಗಳಿಗೆ ಅನ್ವಯವಾಗುವ ಪರಮಾಣುತ್ವವು ( atomicity) 
ಕಾಂತಶಕ್ತಿಯಲ್ಲಿಯೂ ಕಂಡುಬರುವುದೆಂದು ವ್ಯಕ್ತವಾಗುತ್ತದೆ, ವೀಬರ್ (Weber ) 
ಕಾಲದಿಂದಲೂ ಈ ವಿಷಯವನ್ನು ಪ್ರತಿಪಾದಿಸಲಾಗಿತ್ತು . ವಸ್ತುಗಳನ್ನು ಮೂರು 
ಗುಂಪುಗಳಾಗಿ ವಿಂಗಡಿಸಲಾಗಿದ್ದಿತು. 

(@) ಅ ನು ಕಾ೦ ತ ತ ಯ ನ್ನು ಹೊಂದಿರುವ (para - magnetic) ವಸ್ತುಗಳು 
- H , Li, Cu, ... ಇತ್ಯಾದಿ. ಇವುಗಳಿಗೆ ನಿಖರವಾದ ಅನೈಕ ಕಾಂತತ್ವದ 
ಮೊಮೆಂಟ್ ( molecular magnetic moment ) ಇರುತ್ತದೆ. 

( ) ಅಡ್ಡ ಕಾ೦ತತೆಯನ್ನು ಹೊಂದಿರುವ ( dia - magnetic) ವಸ್ತುಗಳು 
- Zn ( d , Pb ... ಇತ್ಯಾದಿ. ಇವುಗಳಿಗೆ ವೈ ಯ ಕ ನಾ ದ ಕಾಂತತೆಯ 
ಮೊಮೆಂಟು ಇಲ್ಲವೆಂದು ಗಣಿಸಲಾಗಿದ್ದಿತು, 

(c) Fe, Co , Ni ಗಳು ಒಂದು ವಿಶೇಷ ಗುಂಪಿಗೆ, ಅಂದರೆ ಅಯಸ್ಕಾಂ 
ತೀಯ ( ferro- magnetics) ವಸ್ತುಗಳ ಗುಂಪಿಗೆ ಸೇರಿದುವೆಂದು ಭಾವಿಸಲಾ 


154 

ಪರಮಾಣು ಮತ್ತು ಅದರ ರಚನೆ 
ಗಿದ್ದಿತು. ಇವುಗಳ ವೈಯಕ್ತಿಕ ಕಾಂತತೆಯ ಪ್ರಮಾಣವು ಅತಿ ಹೆಚ್ಚು ಮೌಲ್ಯ 
ದ್ದೆಂದು ತಿಳಿಯಲಾಗಿದ್ದಿತು. 

1911 ರಲ್ಲಿ ವೈಸ್ (Weiss ) ವಿಜ್ಞಾನಿಯು ಕಾಂತತ್ವವನ್ನು ಅಳೆಯಲು 
ಒಂದು ಅವಿಭಾಜ್ಯವಾದ ಮೊಮೆಂಟ್‌ನ ಮಾನವನ್ನು ಕ ಲ್ಪಿ ಸಿ ದ ನು , ಇದನ್ನು 
(Weiss Magneton ) ವೈಸ್ ವಾಗ್ನೆಟಾನ್ ಎಂದು ಕರೆಯಲಾಯಿತು. ಇದರ 
ಮೌಲ್ಯವನ್ನು 1 - 85x10 - 21 ಗಾಸ್ ಸೆಂ . ಮೀ . ಎಂದು ಗೊತ್ತುಮಾಡಿದನು. 
ಇದನ್ನು ಇತ್ತೀಚಿನ ಸಂಶೋಧನೆಗಳೊಂದಿಗೆ ಹೋಲಿಸಿದರೆ ಒಂದು ಭೂರ್‌ನಾಗ್ಗೆ 
ಟಾನ್ = 9 : 21x10- 21 ಗಾಸ್ ಸೆಂ . ಮೀ . = 5 ನೈಸ್ ವಾಟಾನ್‌ಗಳಾಗು 
ಇದೆ. 
ಈ ಮೇಲೆ ತಿಳಿಸಿದ ಮೂರು ವಿಧವಾದ ಕಾಂತತ್ವ ಲಕ್ಷಣಗಳಿಗೆ ನಮ್ಮ ಆಧುನಿಕ 
ಪರಮಾಣು ತತ್ವದ ಆಧಾರವಾದ ಹೊಸ ದೃಷ್ಟಿ ಯ ಅರ್ಥಗಳು ಕಲ್ಪಿತವಾಗು 
ಇವೆ. ಇದನ್ನು ಈಗಾಗಲೇ ಪ್ರಸ್ತಾಪಿಸಲಾಗಿದೆ. 

H , Li ... ಮುಂತಾದ ಅನುಕಾಂತತೆಯ ವಸ್ತುಗಳ ಲಕ್ಷಣಗಳಿಗೆ ಅವುಗಳ 
ಪರಮಾಣುಗಳ ರ ಚ ನೆ ಯಲ್ಲಿ ಹೊರವಲಯಗಳಲ್ಲಿರುವ ಅಪೂರ್ಣ ವಲಯ 
( incomplete shells ) ಗಳಲ್ಲಿ ಒಂದೇ ಒಂದು ಎಲೆಕ್ಟ್ರಾನ್ ಇರುವುದು ಕಾರಣವೆಂದು 
ಗೊತ್ತಾಗುತ್ತದೆ. ಈ ಎಲೆಕ್ಟ್ರಾನ್ನ ಭ್ರಮಣದ ಮೊಮೆಂಟ್‌ಗೆ ಸಂಬಂಧಪಟ್ಟ 
1 ಬೋರ್‌ ಮಾಗ್ನೆಟಾನ್ ಮೌಲ್ಯದಿಂದ ಆ ಪರಮಾಣುಗಳ ಲಕ್ಷಣಗಳು ನಿರ್ಧರಿತ 
ವಾಗುತ್ತವೆ, 
- Zn , Cd... ಮುಂತಾದ ಪರಮಾಣುಗಳ ಹೊರವಲಯ ಗಳಲ್ಲಿ ಎರಡು 
ಎಲೆಕ್ಟ್ರಾನ್‌ಗಳಿರುವುದರಿಂದ ಇವುಗಳ ಮೊತ್ತ, ಭ್ರಮಣ ಮೊಮೆಂಟು ಶೂನ್ಯವಾಗು 
ತದೆ. ಆದ್ದರಿಂದ ಅವುಗಳ ಕಾಂತತೆಯ ಮೊಮೆಂಟೂ ಶೂನ್ಯವಾಗಿರುತ್ತದೆ(p = 0) 
ಇವುಗಳೇ ಅಡ್ಡ ಕಾಂತತೆಯ ( dia - magnetic ) ವಸ್ತುಗಳು , ಅಯಸ್ಕಾಂತೀಯ 
(ferro - magnetic) ವಸ್ತುಗಳಾದ Fe, Co , Ni ಗಳ ಪರಮಾಣುಗಳಲ್ಲಿ ಹೊರ 
ವಲಯಗಳಲ್ಲಿ ಮಾತ್ರವಲ್ಲದೆ, ಮಧ್ಯವಲಯಗಳೂ ಪೂರ್ಣವಾಗಿ ಎಲೆಕ್ಟ್ರಾನ್‌ಗಳಿಂದ 
ತುಂಬದೆ ಇರುವುದರಿಂದ, ಅವುಗಳ ಕಾಂತತೆಯ ಮೊಮೆಂಟ್‌ಗಳು ಹೆಚ್ಚಾಗಿರ 
ಬೇಕಾಗುತ್ತದೆ. 

ಪರಮಾಣುವಿನ ಆಕೃತಿಯು ಸದಿಶ ಪರಮಾಣು ಆಕೃತಿಯ ರೂಪರೇಖೆಗಳನ್ನು 
ಹೊಂದಿದೆಯೆಂದು ಭಾವಿಸಿದರೆ, ನನಗೆ, ವಿವಿಧ ಮೂಲಧಾತುಗಳ ಪರಮಾಣುಗಳ 
ರಚನೆಗಳೂ ಅವುಗಳ ಆಧಾರದಿಂದ ಭೌತ ಮತ್ತು ರಾಸಾಯನಿಕ ಗುಣಗಳು 
ಕಾಂತತ್ವದ ಲಕ್ಷಣಗಳು , ರೋ ಹಿ ತ ಗ ಳ ( ದೃಶ್ಯ ರೋಹಿತ ಮತ್ತು x - ಕಿರಣ 
ರೋಹಿತಗಳು) ರೇಖೆಗಳ ನಿಷ್ಪತಿಗಳು ಹೇಗೆರೂಪಿತವಾಗುತ್ತವೆಂಬ ವಿಷಯಕ್ಕೆ 
ಪ್ರಯೋಗಗಳಿಂದ ಸಮಗ್ರವೂ , ಸಂ ಪೂರ್ಣ ತೃಪ್ತಿ ಕ ರ ವೂ ಆದ ವಿವರಣೆಯು 
ಶಾಸ್ತ್ರೀಯವಾಗಿ ದೊರಕುವುದೆಂದು ವ್ಯಕ್ತವಾಗುತ್ತದೆ. 


ಅಧ್ಯಾಯ 7 
ಜಡವಸ್ತು ಮತ್ತು ಅದರ ತರಂಗರೂಪದ ಲಕ್ಷಣಗಳು 
7.1 ಡಿಬೈಲಿಯ ಸಮೀಕರಣ 

1913 ರಲ್ಲಿ ಭೋರ್ ವಿಜ್ಞಾನಿಯು ತನ್ನ ಪ್ರಸಿದ್ದವಾದ ಕಲ್ಪನೆಗಳನ್ನು 
ಒಳಗೊಂಡ ಸಿದ್ದಾಂತವನ್ನು ಪ್ರತಿಪಾದಿಸಿದ ನಂತರ, ಸುಮಾರು 12 ವರ್ಷಗಳ 
ಅವಧಿಯಲ್ಲಿ ಪ ರ ಮಾ ಣು ವಿನ ರಚನೆಗೆ ಸಂಬಂಧಪಟ್ಟ ಆಕೃತಿಯ ಸ್ವರೂಪದ 
ವಿವಿಧ ರೂಪರೇಖೆಗಳ ವಿಷಯವನ್ನು ಹಿಂದಿನ ಅಧ್ಯಾಯಗಳಲ್ಲಿ ಪ್ರಸ್ತಾಪ ಮಾಡ 
ಲಾಗಿದೆ. ಕ್ಯಾಂಟಂ ಸಿದ್ಧಾಂತದ ನಿಯಮಗಳ ಆಧಾರದ ಮೇಲೆ ರಚಿತವಾದ ಸದಿಶ 
ಪರಮಾಣುವಿನ ಆಕೃತಿಗೆ ಹಲವಾರು ಪ್ರಯೋಗಗಳಿಂದ ಸಮರ್ಥನೆಯು ದೊರೆತಿರು 
ವುದು ವ್ಯಕ್ತವಾಗಿದೆ. ಕೇವಲ ಪ್ರಯೋಗಗಳ ಸಮರ್ಥನೆಗೆ ಅನುಕೂಲವಾದ ಕಲ್ಪ 
ನಾಂಶಗಳಿಗೆ ನಿಜವಾದ ಬೆಲೆಯಿರಬೇಕಾದರೆ , ಅವುಗಳು ಕೃತಕವಾಗಿರದೆ ಒಂದು 
ತಾತ್ವಿಕಹಿನ್ನೆಲೆಯನ್ನು ಹೊಂದಿರಬೇಕು. ಈ ದೃಷ್ಟಿಯಿಂದ ನೋಡಿದರೆ ಬೋರ್ 
ಕಲ್ಪನಾಂಶಗಳು ಕೇವಲ ಸಂದರ್ಭೋಚಿತ (ad -hoc) ವಾಗಿರುವುದು ಗೊತ್ತಾಗು 
ತದೆ. ಎಲೆಕ್ಟ್ರಾನ್ ಕಣವು ಸುತ್ತಬಹುದಾದ ಹಲವಾರು ಪಥಗಳಲ್ಲಿ ಕೆಲವನ್ನು 
ಮಾತ್ರ ಸಾಯಿ ಪಥಗಳನ್ನಾಗಿ ಪರಿಗಣಿಸುವುದು ಅವಿಚಾರಕ ( arbitrary ) ವಾಗಿ 
ತೋರುತ್ತದೆ. ಹಾಗೆಯೇ ಒಂದು ಸ್ಥಾಯಿ ಪಥದಿಂದ ಇನ್ನೊಂದು ಸ್ಥಾಯಿ 
ಪಥಕ್ಕೆ ಎಲೆಕ್ಟ್ರಾನ್ ಕಣವು ಧುಮುಕಿ, ಶಕ ವಿಕಿರಣವಾಗುವುದೆಂಬ ಕಲ್ಪನೆಯೂ 
ಸಹಜವಾಗಿ ಕಾಣುವುದಿಲ್ಲ. ಭ್ರಮಣ ಚಲನ ಪರಿಮಾಣದಲ್ಲಿ ಪೂರ್ಣಾಂಕದ 
ನಿಯಮಗಳಿಗೆ ವಿರುದ್ದವಾಗಿ ಅರ್ಧಾಂಕ ( half -integral) ಬೆಲೆಯು ಹೇಗೆ ಬಂದಿ 
ತೆಂಬುದಕ್ಕೂ ಸರಿಯಾದ ಉತ್ತರವಿಲ್ಲ. ಇದೇ ಅಲ್ಲದೆ, ಹಲವಾರು ಎಲೆಕ್ಟ್ರಾನ 
ಗಳನ್ನೊಳಗೊಂಡಿರುವ ಪರಮಾಣುಗಳನ್ನು ಹೊಂದಿರುವ ವಸ್ತುಗಳಿಗೆ ಸಂಬಂಧಪಟ್ಟ 
ವಿಷಯಗಳಲ್ಲಿ ಸಮರ್ಪಕವಾದ ಹೊಂದಾಣಿಕೆಗಳು ಕಂಡುಬಗಲಿಲ್ಲ. ಹೀಗಾಗಿ, 
ಎಲ್ಲ ವಿಷಯಗಳಲ್ಲಿ ಸಮರ್ಪಕವಾದ ಒಂದು ಹೊಸ ಸಿದ್ದಾಂತದ ಆವಶ್ಯಕತೆಯು 
ಇದ್ದೇ ಇದ್ದಿತು. ಈ ಆವಶ್ಯಕತೆಯನ್ನು ಪೂರೈಸಲು, ತರಂಗ ಚಲನಾತ್ಮಕ 
ಆಕೃತಿಯ ಪರಮಾಣುವಿನ ( wave- mechanical atom model ) ಸಿದ್ಧಾಂತವು 


156 


ಪರಮಾಣು ಮತ್ತು ಅದರ ರಚನೆ 


ಪ್ರತಿಪಾದಿಕವಾಗಿದೆ. 1920 ರ ನಂತರ ಕೆಲವು ವರ್ಷಗಳಲ್ಲಿ ಹೊರಬಿದ್ದ ಹಲವಾರು 
ಅನಿರೀಕ್ಷಿತ ಸಂಘಟನೆಗಳೇ ಈ ನವೀನ ಸಿದ್ಧಾಂತಕ್ಕೆ ಕಾರಣವಾದುವು. ಇವುಗಳ 
ಸಲ ವಿಮರ್ಶೆಯನ್ನು ಈಗ ಮಾಡಬಹುದಾಗಿದೆ. 

1923 - 24 ರಲ್ಲಿ ಲೂಯಿ ಡಿಬೊಲಿ ( Louis de Broglie ) ಎಂಬ 
ಫ್ರೆಂಚ್ ವಿಜ್ಞಾನಿಯು ಒಂದು ಆಶ್ಚರ್ಯಕರವಾದ ಕಲ್ಪನೆಯನ್ನು ಹೊರಗೆಡ 
ಹಿದನು. ಅವನ ಪ್ರಕಾರ “ ಕ್ವಾಂಟಂ ಸಿದ್ಧಾಂತದ ಮೂಲತತ್ತ್ವವೇನೆಂದರೆ : 
ಒಂದು ನಿಷ್ಕಷ್ಟ ಪ್ರಮಾಣದ ಶಕ್ತಿಯನ್ನು ಅದರೊಂದಿಗೆ ಸಂಯೋಗ ಹೊಂದಿರುವ 
ನಿರ್ದಿಷ್ಟ ಕಂಪನಸಂಖ್ಯೆ ( frequency ) ಯಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ, 22 
ಅಂದರೆ ಕಣಗಳಂತೆ ತೋರುವ ಪದಾರ್ಥಗಳು (ಉದಾ : ಎಲೆಕ್ಟ್ರಾನ್‌ಗಳು) ತರಂಗ 
ರೂಪದ ಲಕ್ಷಣಗಳನ್ನು ಪ್ರದರ್ಶಿಸಬೇಕು, ತರಂಗಗಳ ಲಕ್ಷಣಗಳನ್ನು ಹೊಂದಿರುವ 
ಪದಾರ್ಥಗಳು ಕಣಗಳ ಲಕ್ಷಣಗಳನ್ನೂ ಸಹ ತೋUಡಿಸಬಹುದಾದರೆ, ಕಣಗಳಂತೆ 
ತೋರುವ ಪದಾರ್ಥಗಳೊಡನೆ ಏತಕ್ಕಾಗಿ ತರಂಗದ ಲಕ್ಷಣಗಳನ್ನು ಸಂಯೋಜಿಸ 
ಬಾರದು ಎಂಬುದೇ ಅವನ ಮುಖ್ಯ ವಾದ. ಅಂದರೆ, ಅವನ ಮನಸ್ಸಿನಲ್ಲಿದ್ದುದು 
ಬೆಳಕಿಗೂ ಎಲೆ ಕ್ಲಾ ನ್ ಗಳಿ ಗೂ ಇರಬೇಕಾದ ಸಾಮ್ಯ , ಅಂದರೆ, ಎಲೆಕ್ಟ್ರಾನ್ 
ಕಣಗಳೂ ಕೂಡ ತರಂಗಗಳಂತೆ ವರ್ತಿಸಲು ಸಾಧ್ಯವಿದ್ದು ಅವು ಗಳ ತರಂಗದೂರ 
ವನ್ನು ಕೂಡ ನಿರ್ಧರಿಸಬೇಕಾಗುವುದು . ಈ ಸಾಮ್ಯತೆಯನ್ನು ಮುಂದುವರಿಸಿದ 
ರೀತಿಯ ಸರಳರೂಪವು ಕೆಳಗೆ ನಿರೂಪಿತವಾಗಿದೆ. 

ಬೆಳಕು ಫೋಟಾನ್ ( photon ) ಕಣದಂತೆ ವರ್ತಿಸಿ, ನಿರ್ದಿಷ್ಟ ಕ್ವಾಂಟಂ 
ಪ್ರಮಾಣಗಳಲ್ಲಿ ಮಾತ್ರ ವಿಕಿರಣ ಮತ್ತು ಗ್ರಹಣ ( radiation and absorption ) 
ಗಳಲ್ಲಿ ಭಾಗವಹಿಸುತ್ತದೆ, ಅದರ ಶಕ್ತಿ E ಆಗಿ, ಕಂಪನಸಂಖ್ಯೆಯು » ಆದರೆ, 
E = hp ... 

( 7€1) 
ಇದೇ ಫೋಟಾನ್ ಕಣಕ್ಕೆ ಸಾಪೇಕಕ ಸಿದ್ದಾಂತ (Theory of Relativity ) ವನ್ನು 
ಅನ್ವಯಿಸಿದರೆ, 

E = pc ಆಗುತ್ತದೆ, [ p = ಚಲನ ಪರಿಮಾಣ ( momentum ) 1 ( 7.2) 
[ ಸಾರ್ವತ್ರಿಕ ಸಮೀಕರಣದ ಪ್ರಕಾರ 

E = mod + p+cತಿ [ mo = ಸ್ಥಾಯಿ ಜಡಾಂಶ ]. 
ಫೋಟಾನಿಗೆ ಸಾಯಿ ಜಡಾಂಶ m = 0 ಆದರೆ, E = Mp³c2 = pc 

ಆಗುತ್ತದೆ. ] 
ಮೇಲಿನ ಎರಡು ಸಮೀಕರಣಗಳಿಂದ 

- hp = DC 
ಆದರೆ C = Ay 
: hp = P.A .V 


ಜಡವಸ್ತು ಮತ್ತು ಅದರ ತರಂಗರೂಪದ ಲಕ್ಷಣಗಳು 


157 


A = - (ಫೋಟಾನ್ಗಳಿಗೆ) 

( 7°3) 
P 
ಈ ತರ್ಕವನ್ನೇ ವಿಸ್ತರಿಸಿ, ಡಿಬೊಲಿಯು ಎಲ್ಲ ಪದಾರ್ಥಗಳಿಗೂ ಅನ್ವಯಿಸಿ 
ಅವುಗಳಿಗೆ ಸಂಯೋಜಿತವಾಗುವ ಅಲೆಗಳ ತರಂಗದೂರ (A) ವನ್ನು ಕಲ್ಪಿಸಿ, 

h 
A = - - 

( 7 - 4 ) 
mv 
ಎಂಬ ಪ್ರಸಿದ್ದ ಸಮೀಕರಣವನ್ನು ಪ್ರತಿಪಾದಿಸಿದನು . 

ಈ ಸಮೀಕರಣವನ್ನು ಜಲಜನಕದ ಪರಮಾಣುವಿನಲ್ಲಿರುವ ಎಲೆಕ್ಟ್ರಾನ್ ಕಣದ 
ಸ್ಥಾಯಿ ಪಥಗಳಿಗೆ ಸಂಪರ್ಕ ಹೊಂದುವಂತೆ ನಿದರ್ಶನಮಾಡಿದನು . ಅವನ ವಾದದ 
ಸರಣಿಯು ಹೀಗಿದ್ದಿತು : 

ಎಲೆಕ್ಟ್ರಾನ್ ಕಣವು ಭೋರ್ ಕಲ್ಪನೆಯ ಪ್ರಕಾರ ಒಂದು ವೃತ್ತದಲ್ಲಿ ಸುತ್ತು 
ತಿದ್ದರೆ, ಆ ಪಥವು ಸುಭದ್ರ ( stable) ವಾಗಿರಬೇಕಾದರೆ, ಆ ವೃತ್ತದ ಪರಿಧಿಯಲ್ಲಿ, 
ಧ್ವನಿಶಾಸ್ತ್ರದಲ್ಲಿ ಸ್ಥಾಯಿ ಅಲೆಗಳ (standing Waves ) ಲಕ್ಷಣಗಳಿಗೆ ಅನುರೂಪ 
ವಾಗಿ, ಪೂರ್ಣಾಂಕ ಸಂಖ್ಯಗಳ ತರಂಗಾಂತರಗಳನ್ನು (integral number of 
wavelengths) ಅಳವಡಿಸಲು ಸಾಧ್ಯವಿರಬೇಕು. ಹೀಗಿದ್ದರೆ ಮಾತ್ರ ಸ್ವಾಮೀ 
ಅಲೆಗಳ ಆಕೃತಿಯ ಸಾಮ್ಯದಪ್ರಕಾರ ರೂಪಭೇದವಿಲ್ಲದ ಪರಿಸ್ಥಿತಿಯು ಉಂಟಾಗು 
ಇದೆ. ಅಂದರೆ , ವೃತ್ತದ ತ್ರಿಜ್ಯವು೩ ಆದರೆ , 
nA = 2 1 = 1 , 2 , 3 ,... 

( 7 . 5) 
ಇಲ್ಲಿ A = ಎಲೆಕ್ಟ್ರಾನ್ ಕಣದೊಡನೆ ಸಂಯೋಗಿಸಿದ ತರಂಗಗಳ ಅಂತರ . 
ಡಿಬೊಲಿಯ ಸಮೀಕರಣದ ಪ್ರಕಾರ, 


A = 


( 7 - 3) 


P 


nh 


= 


= 2 T . a. 


- p 


. 


nh 


p .೩ = 


( 7 . 6) 


ಇಲ್ಲಿ I = p.೩ = ಕೋನ ಮಾಪಿತ ಚಲನ ಸರಿಮಾಣ (angular momentum ). 
ಈ ಸಮೀಕರಣವನ್ನೇ ಬೋರ್ ವಿಜ್ಞಾನಿಯು ತನ್ನ ಮೂಲ ಪ್ರಮೇಯವನ್ನಾಗಿಟ್ಟು 
ಕೊಂಡನು. 


158 


ಪರಮಾಣು ಮತ್ತು ಅದರ ರಚನೆ 


ಚಿತ್ರ 7.1 ಕಣ - ಅಲೆಗಳ ಸಮನ್ವಯ 


ಅಂದರೆ, ಈ ಕ್ಯಾಂಟಂ ನಿಯಮವು ಕೃತಕ ಕಲ್ಪನೆಯಾಗಿಲ್ಲದೆ, ಎಲೆಕ್ಟ್ರಾನ್‌ಗೆ 
ತರಂಗದ ಲಕ್ಷಣಗಳನ್ನು ಅನ್ವಯಿಸುವುದರಿಂದ ಉಂಟಾಗುವ ಪರಿಣಾಮವೆಂದು 
ಅರ್ಥವಾಗುತ್ತದೆ. 


7. 2 ಡೇವಿಸನ್ - ಗರ್ನರ್ ಪ್ರಯೋಗ 

ಡಿಟ್ರೋಲಿಯು ಪ್ಯಾರಿಸ್ಸಿನಲ್ಲಿ ವಿಜ್ಞಾನಿಗಳ ಸದಸ್ಸಿನ ಮುಂದೆ 1924 ರಲ್ಲಿ 
ತನ್ನ ಹೊಸ ಸಿದ್ದಾಂತವನ್ನು ಪ್ರತಿಪಾದಿಸಿದಾಗ, ಆ ಸಮೂಹವೆಲ್ಲವೂ ಆಶ್ಚರ್ಯ 
ದಿಂದ ಚಕಿತಗೊಂಡಿತು, ಥಾಂಸನ್ ವಿಜ್ಞಾನಿಯು ತನ್ನ ಪ್ರಯೋಗಗಳಿಂದ 
ಎಲೆಕ್ಟ್ರಾನ್ ಕಣಕ್ಕೆ ನಿಖರವಾದ ವಿದ್ಯುದಂಶ (- e) ದ ಮಾನವನ್ನೂ ಜಡಾಂಶ ( m ) 
ವನ್ನೂ ಕಂಡುಹಿಡಿದ ಮೇಲೆ ಅದಕ್ಕೆ ಯಾವ ರೀತಿಯಲ್ಲಿ ತರಂಗದ ಕಲ್ಪನೆ 
ಯನ್ನು ಮಾಡಬಹುದು ಎಂಬುದು ಅವರಿಗೆ ಅರ್ಥವಾಗಲಿಲ್ಲ. ಆದರೆ, 1926 ರಲ್ಲಿ 
ಡೇವಿಸನ್ ಮತ್ತು ಗರ್ನರ್ ವಿಜ್ಞಾನಿಗಳು ಮಾಡಿ ತೋರಿಸಿದ ಪ್ರಯೋಗದಿಂದ 
ಎಲೆಕ್ಟ್ರಾನ್ ತರಂಗದ ಕಲ್ಪನೆಗೆ ಬೆಂಬಲ ಸಿಕ್ಕಿದಂತಾಯಿತು. 

ಈ ಪ್ರಯೋಗದಲ್ಲಿ ನಿಕ್ಕಲ್ ಹರಳನ್ನು (nickel crystal) ಲಕ್ಷವನ್ನಾಗಿಟ್ಟು 
ಕೊಂಡು ಅದರ ಮೇಲೆಎಲೆಕ್ಟ್ರಾನ್ ಕಣಗಳು ವೇಗದಿಂದ ಬಂದು ಘರ್ಷಣೆಹೊಂದಿದರೆ, 
ಅವುಗಳು ಹೊರಬೀಳುವಾಗ ನಾನಾ ದಿಕ್ಕುಗಳಲ್ಲಿ ಚದರಿರುವುದನ್ನು ಕಾಣುತ್ತೇವೆ. 
ಎಲೆಕ್ಟ್ರಾನ್ ಕಿರಣಗಳ ಜಾಲವು ನಿಕ್ಕಲ್ ಹರಳಿನ ರಚನೆಯಲ್ಲಿ ಒಂದು ಕ್ರಮಬದ್ಧ 
ವಾಗಿ ಜೋಡಿಸಿರುವ ಪರಮಾಣುಗಳ ಜಾಲರಿ ( Jattice ) ಯ ಮೂಲಕ ಹಾಯು 
ವಾಗ ವಕ್ರವಿಯೋಜನೆ ( diffraction ) ಹೊಂದುತ್ತವೆ. ಹೊರಬಿಳು ನಾ ಗ, 
ಗೊತ್ತಾದಕೋನಗಳಲ್ಲಿ ಗುಂಪುಕಟ್ಟಿಕೊಂಡು ವಕ್ರವಿಯೋಜನ ಶೃಂಗ ( diffraction 
maxima) ಗಳಂತೆ ವರ್ತಿಸುತ್ತವೆ. ಈ ಸಂದರ್ಭದಲ್ಲಿ x - ಕಿರಣಗಳು ಹರಳುಗಳ 
ಮೂಲಕ ಹಾಯುವಾಗ ಅವುಗಳ ಇದೇ ತೆರದ ವಕ್ರವಿಯೋಜನ ವರ್ತನೆಯನ್ನು 
ಹಿಂದಿನ ಅಧ್ಯಾಯದಲ್ಲಿ ವಿಮರ್ಶೆ ಮಾಡಿದುದನ್ನು ಜ್ಞಾಪಿಸಿಕೊಳ್ಳಬಹುದು. ಬೆಳಕು 
ಕೂಡ ವಕ್ರವಿಯೋಜನ ಫಲಕದ ಕಂಡಿಗಳ (diffraction grating lines ) ಮೂಲಕ 
ಹಾಯುವಾಗ , ಅಲೆಗಳಂತೆ ವರ್ತಿಸಿ, ವಕ್ರವಿಯೋಜನೆಯನ್ನು ಹೊಂದುವುದರಿಂದ 
ಬೆಳಕಿನ ತರಂಗದೂರವನ್ನು ಅಳೆಯಲು ಸಾಧ್ಯವಾಗುತ್ತದೆ. ಅಂದರೆ, ವಕ್ರ 


ಜಡವಸ್ತು ಮತ್ತು ಅದರ ತರಂಗರೂ ಹದ ಲಕ್ಷಣಗಳು 


159 


ವಿಯೋಜನೆ ( difraction) ಯ ವರ್ತನೆಯು ತರಂಗಗಳಿಗೆ ಮಾತ್ರ ಸಾಧ್ಯವೆಂದು 
ಅರ್ಥವಾಗುತ್ತದೆ. ಆದ್ದರಿಂದ ನಿಕ್ಕಲ್ ಹರಳಿನ ಮೂಲಕ ಹಾಯುವ ಎಲೆಕ್ಟ್ರಾನ್ 
ಕಣಗಳ ವರ್ತನೆಗೂ , ಬೆಳಕು ಮತ್ತು x - ಕಿರಣಗಳ ವರ್ತನೆ ಗೂ ಸಂಪೂರ್ಣ 
ಸಾಮ್ಯವುಕಂಡುಬರಬೇಕು. 


(@) ಎಲೆನ ಕಣಗಳು ರುಕಳಿನ ಹಠಮಾಣುಗಳಿಂಶ 
* ಪ್ರತಿ ಫಲನ ಹೊಂದುವುದು: 


ಜಾಲಕದ ಮೂಲಕ ( Gel ) 
ಬೆಳಕಿನ ಅಲೆಗಳನ್ಎ ಯೋಜನೆ . 


( 8 ) 


ಚಿತ್ರ 7 . 2 ಎಲೆಕ್ಟ್ರಾನ' ಕಣಗಳಿಗೂ ಬೆಳಕಿನ ಅಲೆಗಳಿಗೂ ಹೋಲಿಕೆ 


( 7 . 7) 


ಬ್ಲಾಗ್ ನಿಯಮವನ್ನು x - ಕಿರಣಗಳು ಹರಳಿನ ಪರಮಾಣುಗಳಿಂದ ಪ್ರತಿ 
ಫಲನ ಹೊಂದುವುದರ ಪರಿಣಾಮಕ್ಕೆ ಅನ್ವಯಿಸಿದರೆ ಅದರ ರೂಪವುಹೀಗಾಗುತ್ತದೆ: 

1) = d sin 6 

ಈ ಸಮೀಕರಣವನ್ನು ಚಿತ್ರ 7€2 (2) ರಲ್ಲಿ ತೋರಿಸಿರುವಂತೆ ಬೆಳಕಿನ ವಕ್ರ 
ನಿಯೋಜನೆಗೆ ಅನ್ವಯಿಸಿದರೆ , d = ಫಲಕದ ಕಂಡಿಗಳ ಅಂತರ ದೂರ ( grating 
Constant ) ಆಗುತ್ತದೆ; 6 = ಬೆಳಕಿನ ಕಾಂತಿಯು ಅತ್ಯುಚ್ಚ ವಾಗಿ ಕಾಣಿಸಿಕೊಳ್ಳುವ 
ದಿಕ್ಕಿನಕೋನ ( angle of maximum intensity in diffraction pattern ) 
A = ಬೆಳಕಿನ ತರಂಗಾಂತರ , ಇದರ ರೂಪಾಂತರವೇ ಚಿತ್ರ 7€2 (6) ರಲ್ಲಿ ಕಾಣು 
ಇದೆ. ಎಲೆಕ್ಟ್ರಾನ್ ಕಣಗಳು ಹರಳಿನ ಸರಮಾಣುಗಳ ಸಮೂಹಕ್ಕೆ ಬಿದ್ದರೆ, 
ಒಂದೊಂದು ಪರಮಾಣುವೂ ಪ್ರತಿಫಲನದ ಕೇಂದ್ರವಾಗಿ ವರ್ತಿಸಿ , ಈ ಪ್ರತಿಫಲನಗಳ 
ದಿಕ್ಕು 0 ಆದರೆ, ವಿವಿಧ ಪರಮಾಣುಗಳ ಕೇಂದ್ರಗಳಿಂದ ಹೊರಬೀಳುವ ಅಲೆಗಳು 
ಒಟ್ಟುಗೂಡುವುದರ ಫಲವಾಗಿ, ಇಲ್ಲಿಯೂ ಅದೇ ಸಮೀಕರಣವು ಉಪಯೋಗ 
ವಾಗುತ್ತದೆ. ಆದರೆ ಇಲ್ಲಿ d = ಸ ರ ಮಾ ಣು ಗಳ ಜಾಲಕದ ಅಂತರ (lattice 
space) ಆಗುತ್ತದೆ. ನಿಕ್ಕಲ್ ಹರಳಿನಲ್ಲಿ 4 = 10 -8 ಸೆಂ . ಮೀ . ಇರುತ್ತದೆ, 

ಇಷ್ಟೇ ಅಲ್ಲ, ಬೆಳಕು ಒಂದು ನೇರವಾದ ಚೂಪಾದ ಮೊನೆ ( straight 
edge) ಯ ಮೂಲಕ ಹಾಯುವಾಗ, ವಕ್ರವಿಯೋಜನೆ ಹೊಂದಿ ಪರ್ಯಾಯ ರೀತಿ 
ಯಲ್ಲಿ ಪ್ರಕಾಶ ಮತ್ತು ನೆರಳಿನ ಗೆರೆಗಳು ಗೊತ್ತಾದಕ್ರಮದಲ್ಲಿ ಕಾಣಿಸಿಕೊಳ್ಳುತ್ತವೆ. 


160 


ಪರಮಾಣು ಮತ್ತು ಅದರ ರಚನೆ 


ಇದೇ ತೆರದ ವರ್ತನೆಯನ್ನೇ ಎಲೆಕ್ಟ್ರಾನ್‌ಗಳೂ ಕೂಡ MgO ವಸ್ತುವಿನ ಒಂದು ಸಣ್ಣ 
ಹರಳಿನ ಅಂಚಿನಲ್ಲಿ ಹಾಯುವಾಗಲೂ , ಎಲೆಕ್ಟ್ರಾನ್ ಮೈಕ್ರಸ್ಕೋಪ್ ( electron 
microscope) ನಿಂದ ತೆಗೆದ ಚಿತ್ರದಲ್ಲಿ ಕಂಡುಬರುವ ರೇಖೆಗಳ ಆಕೃತಿಗಳೂ ಕಂಡು 


ಚಿತ್ರ 7. 3 ಎಲೆಕ್ಟ್ರಾನ್ ಮತ್ತು ಬೆಳಕುಗಳ ಸಮಾನ ವರ್ತನೆ 

( a ) ಬೆಳಕಿನ ವಕ್ರ ನಿಯೋಜನೆ (ನೇರ ಅ೦ಚಿನ ಮೂಲಕ) 
( 6) ಹರಳಿನಿಂದ ವಕ್ರವಿಯೋಜನೆ ಹೊಂದಿದ ಎಲೆಕ್ಯಾನ್ ಆಕೃತಿ 


ಬರುತ್ತವೆ. ಹೀಗೆಯೇ ಬೆಳಕಿನ ಅಲೆಗಳು ಪ್ರದರ್ಶಿಸುವ ದ್ಯುತಿಪ್ರತಿರೋಧದ 
ವರ್ತನೆಯ ( interference ) ಎಲೆಕ್ಟ್ರಾನ್‌ಗಳ ವಿಷಯದಲ್ಲಿಯೂ ಕಾಣಿಸಿಕೊಳ್ಳು 
ತದೆ. ಇವುಗಳ ವಿವರಣೆಯನ್ನು ಪಡೆಯಬೇಕಾದರೆ, ತರಂಗಗಳ ಕಲ್ಪನೆಯು 
ಆವಶ್ಯಕ, ಆದ್ದರಿಂದ, ಎಲೆಕ್ಟ್ರಾನ್‌ಗಳೂ ಕೂಡ ಇಂಥ ಸಂದರ್ಭಗಳಲ್ಲಿ ತರಂಗಗಳಂತೆ 
ವರ್ತಿಸಲೇಬೇಕೆಂಬ ವಿಷಯವುಖಚಿತವಾದಂತಾಯಿತು,ಪೊಟಾನ್ , ನ್ಯೂಟ್ರಾನ್ 
ಕಣಗಳೂ ಕೂಡ ಎಲೆಕ್ಟ್ರಾನ್‌ಗಳಂತೆಯೇ ತರಂಗಗಳ ಸ್ವರೂಪವನ್ನು ಹೊಂದಿರು 
ವುದನ್ನು ಇತರ ಪ್ರ ಯೊ ಗ ಗ ಳು ಸಮರ್ಥಿಸಿವೆ. ಹೀಗಾಗಿ , ಡಿಬೊಲಿ 
ಸಮೀಕರಣಕ್ಕೆ ಸಾತ್ವಿಕವಾದ ಬೆಂಬಲವು ಪ್ರಯೋಗಗಳಿಂದ ಸ್ಥಿರಪಟ್ಟಿತು. 

ಚಿತ್ರದಲ್ಲಿ (74) ತೋರಿಸಿರುವಂತೆ, ಎಲೆಕ್ಟ್ರಾನ್ ಮತ್ತು ನ್ಯೂಟ್ರಾನ್‌ಗಳ 
ವರ್ತನೆಗೂ x- ಕಿರಣಗಳಿಗೂ ಯಾವ ಭೇದವೂ ಇಲ್ಲ. x- ಕಿರಣಗಳು ಮತ್ತು 


( @) . 


- ಕಿರಣಗಳು. ಎಲೆಕ್ಟ್ರಾನ್ ಗಳು. ನ್ಯೂಟ್ರಾನುಗಳು. 
ಚಿತ್ರ 7.4 ವಕ್ರನಿಯೋಜನೆಯ ಆಕೃತಿಗಳು 


ಜಡವಸ್ತು ಮತ್ತು ಅದರ ತರಂಗರೂಪದ ಲಕ್ಷಣಗಳು 


161 


ಬೆಳಕನ್ನು ಅಲೆಗಳಂತೆ ಭಾವಿಸಿದರೆ, ಇದೇ ಕಲ್ಪನೆಯೇ ಎಲೆಕ್ಟ್ರಾನ್ಗಳಿಗೂ ಸರಿ 
ಹೊಂದಬೇಕು. ನಿಕ್ಕಲ್ ಹರಳಿನ ಪ್ರಯೋಗದ ಆಧಾರದ ಮೇಲೆ ಎಲೆಕ್ಟ್ರಾನ್ 
ಗಳೊಂದಿಗೆ ಅನ್ವಯಿಸಬೇಕಾದ ಸಮಾನ ತರಂಗದೂರದ ಪ್ರಮಾಣವನ್ನು ಕಂಡು 
ಹಿಡಿಯಬಹುದು. 
6 = 6° ಎಂದೂ sin 8 = 15 ಎಂದೂ ಇಟ್ಟುಕೊಂಡರೆ, 

d = 10 - 8 ಸೆಂ . ಮೀ . 

- d 10- 9 
Amax = d sin 6 = 

== 1 = 10 

= 10 -೨ ಸೆಂ . ಮೀ . 


- A° ಆಗುತ್ತದೆ. 

( 7 . 8) 
ಡಿಸ್ಕೋಲಿಸಮೀಕರಣದ ಪ್ರಕಾರ , 
- h 6. 6 x 10 - 27 

ಗ್ರಾಂ - ಸೆಂ . ಮೀ . 
p - - - 

– = 6 . 6 x 10 - 18 - 
A 10- 9 

ಸೆಕಂಡ್ 

( ಚಲನ ಸರಿಮಾಣ) 
p2 m ?v2 
ಚಲನ ಶಕ್ತಿ, T - - 

- = my2 
2m 2m 


p³ 6 . 6² % 10 - 36 | 

- = 24X10 - 8 ಎರ್ಗ್ 
2m 29: 1x10 - 28 


T – 1 .5x10+ e. V ಆಗುತ್ತದೆ. 

(7.9) 
ಅಂದರೆ , ಈ ಶಕ್ತಿಯುಳ್ಳ ಎಲೆಕ್ಟ್ರಾನ್ ಕಣಗಳ ಸಮಾನ ತರಂಗಾಂತರ ( 1) ವು 
10 -9 ಸೆಂ . ಮೀ . ಆಗಿರಬೇಕೆಂದು ಗೊತ್ತಾಗುತ್ತದೆ. 


7. 3 ಡಿಂಗರ್ ಸಮೀಕರಣ 

ಡಿಟ್ರೋಲಿಯು ಎಲೆಕ್ಟ್ರಾನ್ - ತರಂಗಗಳ ಕಲ್ಪನೆಯನ್ನು ಹೊರಗೆಡಹಿದ 
ನಂತರ , ಮತ್ತೊಂದು ಪ್ರಶ್ನೆಯು ಎದ್ದಿತು, ಈ ವಸ್ತು - ತರಂಗ ( matter- wave) ದ 
ಮೇಲೆ ಬಲಪ್ರಯೋಗಮಾಡಿದರೆ ಆಗುವ ಪರಿಣಾಮವೇನು ? ಈ ಪ್ರಶ್ನೆಗೆ ಉತ್ತರ 
ವನ್ನು ಕೊಡಲು ಹೊಡಿಂಗರ್‌ ( Schrodinger) ವಿಜ್ಞಾನಿಯು ಸಫಲನಾದನು. 
1926 ರಲ್ಲಿ ಈ ಮೇಧಾವಿಯು ತನ್ನ ಹೆಸರಿನಲ್ಲಿಯೇ ಪ್ರಸಿದ್ದಿಯನ್ನು ಪಡೆದಿರುವ 
ಸಮೀಕರಣವನ್ನು ಪ್ರಕಟಿಸಿದನು. ಈ ಸಂಶೋಧನೆಯಿಂದ ಕ್ಯಾಂಟಂ ಸಿದ್ಧಾಂತಕ್ಕೆ 
ಸಂಬಂಧಪಟ್ಟ ಹಲವಾರು ಮೂಲಭೂತವಾದ ಸಮಸ್ಯೆಗಳಿಗೆ ಪರಿಹಾರವು ದೊರಕಿತು. 
- 11 


162 


ಪರಮಾಣು ಮತ್ತು ಅದರ ರಚನೆ 


ಹೊಡಿಂಗರ್‌ ಸಮೀಕರಣವು ಕೇವಲ ಡಿಬೋಲಿ ತರಂಗಗಳಿಗೇ ಅಲ್ಲದೆ, 
ಯಾವ ಕಣಕ್ಕಾದರೂ ಅಥವಾ ಯಾವ ಕ್ಯಾಂಟಂ ವ್ಯವಸ್ಥೆ (quantum system ) 
ಗಾದರೂ ಅನ್ವಯಿಸುವಂಥ ಸತ್ವವ್ಯಾಪಿತ್ವವನ್ನು ಹೊಂದಿದೆ . ಕಣದ ಜಡಾಂಶ ( m) ವು 
ಗೊತ್ತಾದರೆ ಅದರ ಮೇಲೆ ಯಾವುದೇ ವಿಧವಾದ - ಗುರುತ್ವಾಕರ್ಷಕ ಅಥವಾ 
ವಿದ್ಯುತ್ಕಾಂತೀಯ - ಬಲಗಳ ಪ್ರಯೋಗವಾದರೂ , ಆ ಕಣದೊಡನೆ ಸಂಯೋಜಿತ 
( associated) ವಾಗುವ ಸಂಭವನೀಯ ಅಲೆಗಳ ಸ್ವರೂಪವನ್ನು ಗೊತ್ತುಮಾಡಲು 
ಸಾಧ್ಯವಾಗುತ್ತದೆ. ಈ ತರಂಗಗಳೆಂದರೆ, ಸ್ಥಾನ ಮತ್ತು ಕಾಲಗಳನ್ನು ನಿರ್ದೇಶಿಸ 
ತಕ್ಕ ಅವಲಂಬಿ ಸ ರಿ ಮಾ ಣ ( functions of position and time) ಗಳು 
ಸೂಚಿತವಾಗುತ್ತವೆ. ಇದನ್ನು ತೋರಿಸುವ ಚಿಹ್ನೆಯು $ ( x , y, 2 ; t) ಈ ಶತ 
ಮಾನದ ಅತ್ಯಂತ ಕ್ಲಿಷ್ಟವಾದ ಸಂಕೇತವಾಗಿ ಪರಿಣಮಿಸಿದೆ. ಈ ತರಂಗ ಅವಲಂಬಿ 
ಪರಿಮಾಣ ( wave-function ) ದಿಂದ ಸಾಧ್ಯವಿರುವ ಎಲ್ಲ ಶಕ್ತಿಗಳ ಪ್ರಮಾಣ 
ಗಳನ್ನೂ ಕಂಡುಹಿಡಿಯಲು ಪರಿಹಾರವಾರ್ಗ ( Solutions) ಗಳಿವೆ, ತರಂಗಗಳಿಗೆ 
ಸಹಜವಾದ ಪ್ರತಿರೋಧ(interference ) ದ ತತ್ತ್ವವೂ ಇದರಲ್ಲಿ ಅಡಗಿರುತ್ತದೆ. 

ಹೊಡಿಂಗರ್‌ ಸಮೀಕರಣದ ಒಂದು ರೂಪದಲ್ಲಿ ಕಾಲದ ಪರಿಮಾಣವೂ ಇದೆ. 
ಅದರ ರೂಪವು ಹೀಗಿರುತ್ತದೆ: 
h 6 & 12 ( 628 8² 8³ \ 

- + + + V $ ( 7 .10) 
* 2ni 8t 8 m ( ex : * By : * 8z² ) * 
ಇದನ್ನು ಸಂಕುಚಿತ ರೂಪದಲ್ಲಿ ಬರೆದರೆ 
_ h 88 h² 
72 8 + V & 

( 7°11) 
- 2ni 8t 87°m 
ಇದರಲ್ಲಿ i = - 1 : h = ಪ್ಲಾಂಕ್ ನಿಯತಾಂಕ ; m = ಕಣದ ಜಡಾಂಶ ; 
V – ಕಣದ ಪ್ರಚ್ಛನ್ನ ಶಕ್ತಿ (potential energy ). 

ಇದು ಚಲನ ಕಲನ ರೂಪದ ಸಮೀಕರಣ ( differential equation). ಇದನ್ನು 
( solve) ಪರಿಷ್ಕರಿಸಿದರೆ, ಅದರ ಒಂದು ರೂಪವು ಕೆಳಗೆತೋರಿಸಿದಂತೆ ಇರುತ್ತದೆ: 
$ = Cc - 2 wih( wt - pe) 

(7€12) 
ಹೀಗಾಗಬೇಕಾದರೆ, " ನಿಯತ ಪ್ರಮಾಣದ್ದಾಗಿದ್ದು , 

_ w = - + V - ಚಲನಶಕ್ತಿ + ಪ್ರಚ್ಛನ್ನಶಕ್ತಿ ಆಗಿರಬೇಕು. ( 7 . 13) 


( 


Zm . 


& ಎಂಬ ಸಂಕ್ 


ಸಲಹೆಗಳು ಅಂಗ 


- + ಎಂಬ ಸಂಕೇತವು ಕೇವಲ ಗಣಿತ ಸಂಕೇತವಾಗಿರದೆ, ಅದಕ್ಕೆ ಒಂದು ಭೌತ 
ಅರ್ಥವನ್ನು ಕಲ್ಪಿಸಲು ಹಲವು ಸಲಹೆಗಳು ಅಂಗೀಕೃತವಾಗಿವೆ. ಇವುಗಳಲ್ಲಿ ಅತಿ 
ಮುಖ್ಯವಾದುದು ಮಾಕ್ಸ್ - ಬಾರ್ (Max - Born ) ಮಾಡಿರುವುದು, ಅವನ 
ಪ್ರಕಾರ | $ 12 = ಎಲೆಕ್ಟ್ರಾನ್ ಅಥವಾ ಯಾವ ಕಣಗಳಿಗಾದರೂ ಸಂಬಂಧಪಡುವ 


ಮಾಡಿರುವುದು 


ಯುವ 


ಜಡವಸ್ತು ಮತ್ತು ಅದರ ತರಂಗರೂಪದ ಲಕ್ಷಣಗಳು 


163 


ಸಂಭವನೀಯ ಸಾಂದ್ರತೆ ( probability density), ಅಂದರೆ, ಇದರ ಮೌಲ್ಯವು 
ಹೆಚ್ಚಿದಂತೆಲ್ಲ, ಅದಕ್ಕೆ ಅನುಗುಣವಾದ ಸ್ಥಾನದಲ್ಲಿ ಕಣಗಳು ಹೆಚ್ಚು ಹೆಚ್ಚಾಗಿ 
ಗುಂಪುಕಟ್ಟಿ , ಅವುಗಳ ವಾಸ್ತವ್ಯದ ಸಂಭವನೀಯತೆಯು ಹೆಚ್ಚಾಗುತ್ತದೆ ಎಂದು 
ಅರ್ಥವು ಹೊರಬೀಳುತ್ತದೆ. 

ಒಂದು ದೃಷ್ಟಿಯಿಂದ ನೋಡಿದರೆ, ಈ ಷೋಡಿಂಗರ್‌ ಸಮೀಕರಣವೇ ನವೀನ 
ಕ್ವಾಂಟಂ ಚಲನ ಶಾಸ್ತ್ರ ಅಥವಾ ತರಂಗಚಲನ ಶಾಸ್ತ್ರದ (wave- mechanics) 
ತಿರುಳಾಗಿದೆ. ಅದರ ಉಪಯೋಗವು ಬಹಳ ವ್ಯಾಪಕವಾಗಿದ್ದು ಅದರ ಸರ್ವತೋ 
ಮುಖವಾದ ಬೆಲೆಯನ್ನು ಈ ಸಣ್ಣ ಅವಕಾಶದಲ್ಲಿ ತಿಳಿಯಲು ಸಾಧ್ಯವಾಗುವುದಿಲ್ಲ . 

ಪ್ರಕೃತದಲ್ಲಿ ಪರಮಾಣುವಿನ ರಚನೆಯಲ್ಲಿ ಕೇಂದ್ರದ ಕ್ಷೇತ್ರದಲ್ಲಿ ಸುತ್ತುವ 
ಒಂದು ಎಲೆಕ್ಟ್ರಾನಿನ ವ್ಯವಸ್ಥೆಯನ್ನು ಮಾತ್ರ ಅತಿ ಸೂಲವಾಗಿ ವಿಮರ್ಶಿಸಿ ಭೋರ್ 
ತೋರಿಸಿದ ಕಲ್ಪನಾಂಶವು ಯಾವ ರೀತಿಯಲ್ಲಿ ಈ ಮಾರ್ಗದಿಂದ ನಿಷ್ಪತ್ತಿಯಾಗುವು 
ದೆಂಬುದನ್ನು ನಿದರ್ಶಿಸಬಹುದು. 

ಈ ವ್ಯವಸ್ಥೆಯಲ್ಲಿ ಕೇಂದ್ರದಲ್ಲಿರುವ ಧನವಿದ್ಯುತ್ ಅಂಶ = + Ze ; ಎಲೆಕ್ಟ್ರಾನ್ 
ಕಣದ ವಿದ್ಯುದಂಶ = - e ; ಜಡಾಂಶ = n ; ಅದಕ್ಕೂ ಕೇಂದ್ರಕ್ಕೂ ಇರುವ 
ಅಂತರ = a ; ಕೇಂದ್ರವು ಸ್ಥಾಯಿಯೆಂದು ಇಟ್ಟುಕೊಂಡರೆ, ಹೊಡಿಂಗರ್‌ ಸಮಿ 
ಕರಣದ ರೂಪವು 

h2 
- 1² & — - & = W $ ಆಗುತ್ತದೆ. (7€14) 


- Ze2 


a 


ಇದನ್ನು ರೂಢಿಸುವ ಮಾರ್ಗವು ಕ್ಲಿಷ್ಟವಾಗಿರುವುದರಿಂದ, ಅಂತಿಮವಾಗಿ ನಮಗೆ 
ಗೊತ್ತಾಗುವ ಶಕ್ತಿ ( w ) ಯ ವಿವಿಧ ಮೌಲ್ಯಗಳು, 


W _ 


2 m 2m e422 


( 7 . 15) 
h2n2 
ಎಂಬ ಸಮೀಕರಣದಿಂದ ಗೊತ್ತಾಗುತ್ತವೆ. ಇದರ ರೂಪವು ನಮಗೆ ಈಗಾಗಲೇ 
ಗೊತ್ತಾಗಿರುವ ಬೋರ್‌ ಸಮೀಕರಣವೇ ಆಗಿದೆ. 


- ಇದು ಒಂದೇ ಒಂದು ಸರಳ ನಿದರ್ಶನವಾಗಿದೆ. ನಾವು ಪರಿಹಾರ ಮಾಡ 
ಬೇಕಾಗಿರುವ ಸಮಸ್ಯೆಗಳ ರೂಪಗಳನ್ನು ತಿಳಿದು ಅವುಗಳನ್ನು ಮೂಲಭೂತವಾದ 
ಹೊಡಿಂಗರ್‌ ಸಮೀಕರಣದಲ್ಲಿ ಅಳವಡಿಸಿದರೆ , ಸೂಕ್ತವಾದ ಪರಿಹಾರವಾರ್ಗಗಳು 
ಸಮರ್ಪಕವಾಗಿ ಸಿಕ್ಕುತ್ತವೆ, 
- ಒಟ್ಟಿನಲ್ಲಿ ಹೇಳುವುದಾದರೆ, ಹೊಡಿಂಗರ್‌ ಸಮೀಕರಣದ ಸಹಾಯದಿಂದ 
ಹಿಂದಿನ ಕಲ್ಪನಾಂಶಗಳಲ್ಲಿ ಕಂಡುಬಂದಿದ್ದ ನ್ಯೂನತೆಗಳೆಲ್ಲ ಬಹು ಮಟ್ಟಿಗೆ ನಾಶವಾ 
ಗುತ್ತವೆ. ಎಲ್ಲಕ್ಕಿಂತಲೂ ಹೆಚ್ಚಾಗಿ, ಕಣ - ತರಂಗಗಳ ನಡುವೆ ಒಂದು ಸಾವು 


164 


ಪರಮಾಣು ಮತ್ತು ಅದರ ರಚನೆ 


ರಸ್ಯವು ಏರ್ಪಡುತ್ತದೆ. ಸಾಂಪ್ರದಾಯಿಕ ಮತ್ತು ನವೀನ ಮಾರ್ಗಗಳ ನಡುವೆ 
ಒಂದು ತೃಪ್ತಿಕರವಾದ ಹೊಂದಾಣಿಕೆಯನ್ನು ಕೂಡ ಭಾವಿಸಲು ಸಾಧ್ಯವಾಗುತ್ತದೆ. 


7 .4 ಹೈ ಸನ್ ಬರ್ಗ್ನ ಅನಿಶ್ಚಿತ ತತ್ರ್ಯ 

ಇದುವರೆಗೂ ಸೂಚಿಸಿದ ನಿರೂಪಣೆಯಲ್ಲಿ ಒಂದು ವಿಧದ ತಾತ್ವಿಕವಾದ 
ಸಮಾಧಾನವುಂಟಾದಂತೆ ತೋರಿಬರುತ್ತದೆ. ಬೋರ್‌ ಮತ್ತು ಇತರರು ಮಾಡಿದ್ದ 
ಕೃತಕವಾಗಿ ತೋರಿದ್ದ ಕಲ್ಪನಾಂಶಗಳಿಗೆ ಒಂದು ರೀತಿಯಾದ ಶಾಸ್ತ್ರೀಯ ತಳಹದಿಯು 
ಕಲ್ಪಿತವಾದಂತಾಯಿತು, ಕಣ ಮತ್ತು ತರಂಗಗಳನ್ನು ಒಟ್ಟುಗೂಡಿಸುವ ಒಂದು 
ಪ್ರಯತ್ನವೂ ಸಫಲವಾಯಿತೆಂದು ಹೇಳಬಹುದು . ಆದರೆ, ಇವುಗಳಿಂದ ಗೋಚರ 
ವಾಗುವ ಪರಮಾಣುವಿನ ರಚನೆಯ ಆಕೃತಿಯು ಹೇಗೆ ಬದಲಾಯಿಸುತ್ತದೆ ಎಂಬು 
ದನ್ನು ತಿಳಿಯಬೇಕಾಗಿದೆ . ಇದನ್ನು ವಿಮರ್ಶೆಮಾಡಿದರೆ, ನಮಗೆ ಒಂದು ಅಸಂಗ 
ತೋಕ್ತಿ ( paradox ) ಯು ಕಂಡುಬರುತ್ತದೆ. ಇದರಲ್ಲಿ ಪ್ರಕೃತಿಯಲ್ಲಿ ಕಂಡುಬರುವ 
ಒಂದು ಮೂಲಭೂತ ತತ್ತ್ವವುಅಡಗಿರುವಂತೆ ತೋರುತ್ತದೆ. 
- ಸಾಂಪ್ರದಾಯಿಕ ಚಲನ ಶಾಸ್ತ್ರದಲ್ಲಿ ನಾವು ಒಂದು ವಸ್ತುವಿನ ಸ್ಥಾನ ಮತ್ತು 
ವೇಗ ಅಥವಾ ಚಲನ ಸರಿಮಾಣ (position and velocity or momentum) 
ಗಳನ್ನು ನಿಖರವಾಗಿ ಅಳೆಯಲು ಸಾಧ್ಯವಿದೆಯೆಂದು ನಂಬಿದ್ದೆವು ಅಂದರೆ, ಆ ವಸ್ತು 
ವಿನ ಸ್ಥಾನವನ್ನು ಒಂದು ಗೊತ್ತಾದ ಕಾಲದಲ್ಲಿ ನಿರ್ದೆಶಿಸಿದ್ದರೆ, ಸ್ವಲ್ಪ ಕಾಲಾನಂತರ, 
ಅದರ ಮೇಲೆ ಪ್ರಯೋಗವಾಗುವ ಬಲಗಳಿಗೆ ಒಳಪಟ್ಟು , ಅದರ ಸ್ಥಾನ ಮತ್ತು 
ವೇಗಗಳನ್ನು ನಿರ್ದಿಷ್ಟವಾಗಿ ತಿಳಿಸಲು ನಿಯಮಗಳು ಇದ್ದು ವು. ಆದರೆ , ಇದೇ ಪರಿ 
ಸ್ಥಿತಿಯನ್ನು ಪರಮಾಣು ಪ್ರಪಂಚಕ್ಕೆ ಅನ್ವಯಿಸಲು ಹೋದರೆ, ತೊಡಕುಗಳು 
ಉಂಟಾಗುತ್ತವೆ. ಏಕೆಂದರೆ , ಅಲ್ಲಿ ನಾವು ಗಣನೆಗೆ ತೆಗೆದುಕೊಳ್ಳುವ ಕಣಗಳು 
ಅತ್ಯಂತ ಸಣ್ಣ ಪ್ರಮಾಣದ ಜಡಾಂಶಗಳನ್ನು ಹೊಂದಿದ್ದು , ಚಲಿಸುವ ದೂರಗಳ 
ಪ್ರಮಾಣಗಳು ಅ ತ್ಯಲ್ಪ ನಾ ಗಿ ರುತ್ತವೆ. ಅಂದರೆ, ಎಲೆ ಕ್ಲಾ ನ್ ನ ಜಡಾಂಶ 
m = 9• 10- 28 ಗ್ರಾಂ ; ಪರಮಾಣುವಿನ ತ್ರಿಜ್ಯ = 10-8 ಸೆಂ . ಮೀ . ಈ ಪ್ರಪಂಚ 
ದಲ್ಲಿ ಹಿಂದಿನ ಸಾಂಪ್ರದಾಯಿಕವಾಗಿದ್ದ ನ್ಯೂಟನ್ ಚಲನ ನಿಯಮಗಳು ಅನ್ವಯ 
ವಾಗುವುದಿಲ್ಲ. ಇದು ಕ್ಯಾಂಟಂ ನಿಯಮಗಳಿಗೆ ಬದ್ಧವಾಗಿರುವ ಪರಿಸ್ಥಿತಿ, ಇದರ 
ನಿಯಮಗಳೇ ಬೇರೆಯಾಗಿ ಕಂಡುಬರುತ್ತವೆ. ಹೀಗಾಗಿ ಒಂದು ಸಂದಿಗ್ಧ ಪರಿ 
ಸ್ಥಿತಿಯು ಏರ್ಪಡುತ್ತದೆ. ಬೃಹತ್ಸಮಾಣದ ಪ್ರಪಂಚದಲ್ಲಿ ( macroscopic 
world) ಜಡಾಂಶ ಮತ್ತು ದೂರಗಳ ಪ್ರಮಾಣಗಳು ಹೆಚ್ಚಾಗಿರುವಾಗ ಸಾಂಪ್ರ 
ದಾಯಿಕ ಚಲನ ಶಾಸ್ತ್ರವನ್ನು ಅನ್ವಯಿಸಬಹುದು . ಇದರಲ್ಲಿ ವಸ್ತುವಿನ ಸ್ಥಾನ 
ಮತ್ತು ವೇಗಗಳನ್ನು ಅತ್ಯಂತ ನಿಖರತೆ ( accuracy) ಯಿಂದ ಏಕ ಕಾಲದಲ್ಲಿ 
( simultaneously ) ಅಳೆದು ಸೂಚಿಸಲು ಕಷ್ಟವಿಲ್ಲ. ಆದರೆ, ಜಡಾಂಶದ ಪ್ರಮಾ 
ಣವು ಎಲೆಕ್ಟ್ರಾನ್ ಕಣದಂತೆ ( 10 - 27 ಗ್ರಾಂ ಪ್ರಮಾಣ) ಅತಿ ಸೂಕ್ಷ್ಮವಾಗಿದ್ದು , 


ಜಡ ವಸ್ತು ಮತ್ತು ಅದರ ತರಂಗರೂಪದ ಲಕ್ಷಣಗಳು 


165 


ಚಲಿಸುವ ದೂರಗಳ ಪ್ರಮಾಣಗಳು 10 - 8 ಸೆಂ . ಮೀ . ನ ಸಮೀಪದಲ್ಲಿದ್ದರೆ, ಅದು ಅತಿ 
ಸೂಕ್ಷ ರಚನೆಯ ಪ್ರಪಂಚ ( microscopic World ) ವಾಗುತ್ತದೆ. ಏಕಕಾಲದಲ್ಲಿ 
ಸ್ಥಾನವನ್ನೂ ವೇಗವನ್ನೂ ಒಂದೇ ನಿಖರತೆಯಿಂದ ಅಳೆಯುವುದು ಸಾಧ್ಯವಾಗುವು 
ದಿಲ್ಲ. ಸ್ಥಾನದ ಮೇಲೆ ಗಮನವಿಟ್ಟು ಅದನ್ನು ಅತಿ ಸೂಕ್ಷತೆಯಿಂದ ಅಳೆಯಲು 
ಹೋದಂತೆ ಅದಕ್ಕೆ ವಿಲೋಮರೀತಿಯಲ್ಲಿ (inversely ) ಆ ಕಣದ ವೇಗವನ್ನು ಅಳೆ 
ಯುವುದು ಅಸ್ಪಷ್ಟವಾಗುತ್ತದೆ. ಇದನ್ನು ಒಂದು ಸಣ್ಣ ಉದಾಹರಣೆಯಿಂದ 
ವಿವರಿಸಬಹುದು. 

ಅತಿ ಸೂಕ್ಷ್ಮಗಾತ್ರದ ಕಣಗಳನ್ನು ನಾವು ವೀಕ್ಷಿಸಬೇಕಾದರೆ, ಒಂದು ಸೂಕ್ಷ್ಮ 
ದರ್ಶಕ ( microscope) ವನ್ನು ಉಪಯೋಗಿಸಬೇಕು, ಕಣವು ಎಲೆಕ್ಟ್ರಾನ್‌ಗೆ ಸನು 
ನಾದ ಗಾತ್ರವನ್ನು ಹೊಂದಿದ್ದರೆ, ಸೂಕ್ಷ್ಮದರ್ಶಕದ ವಿಶ್ಲೇಷಣ ಶಕ್ತಿ ( resolving 
power) ಯು ಬಹಳ ಹೆಚ್ಚಾಗಿರಬೇಕು, ಕಣದ ಸ್ಥಾನನಿರ್ದೆಶನದ ಮೇಲೆ 
ಗಮನವನ್ನಿಟ್ಟರೆ, ಅದರ ಮೇಲೆ ಪ್ರಯೋಗಮಾಡಬೇಕಾದ ಬೆಳಕಿನ ತರಂಗಾಂತರ 
( x) ವು ಕಡಮೆಯಾದಷ್ಟೂ , ವಿಶ್ಲೇಷಣಶಕ್ತಿಯು ಹೆಚ್ಚಾಗುತ್ತದೆ. ಸಾಧಾರಣ 
ಬೆಳಕಿಗಿಂತ ಕಡಮೆ ತರಂಗದೂರದ ಅತಿನೀಲ ಬೆಳಕನ್ನೂ ಅಥವಾ ಕೆಲವು ಸಂದಭ್ರ 
ಗಳಲ್ಲಿ ಇನ್ನೂ ಕಡಮೆ ತರಂಗದೂಗದ ವಿಕಿರಣ (radiation) ವನ್ನೂ ಉಪಯೋಗಿಸ 
ಬೇಕಾಗುತ್ತದೆ. ಆದರೆ, ಈ ತರಂಗದೂರವು ಕಡಮೆಯಾದಂತೆಲ್ಲ ವಿಕಿರಣದ 
ಶಕ್ತಿಯು ( ) ಹೆಚ್ಚಾಗುತ್ತದೆ. ಹೆಚ್ಚಿನ ಶಕ್ತಿಯ ಕಣ ( photon ) ವು ನಾವು 
ವೀಕ್ಷಿಸಬೇಕೆಂದಿರುವ ಅತಿಸೂಕ್ಷ್ಮ ಗಾತ್ರದ ಕಣದ ಮೇಲೆ ಘರ್ಷಣೆಯಾಗುವುದ 
ರಿಂದ , ಈ ಶಕ್ತಿ ವೃದ್ಧಿಯಿಂದ ಆ ವೀಕ್ಷಣಕಣದ ಸ್ಥಾನವೇ ಬದಲಾಗಿ, ಕಣಕ್ಕೆ 
ಒಂದು ವೇಗ ವೃದ್ಧಿ ಬರುತ್ತದೆ. ಹೀಗಾಗಿ ಕಣದ ಸ್ಥಾನನಿರ್ದೆಶನದ ಅನಿಶ್ಚಿತತೆಯು 
( uncertainty ) ಹೆಚ್ಚುತ್ತದೆ. ಕಣದ ವೇಗದಮೇಲೆಪ್ರಯೋಗವಾಗುವ ಬೆಳಕಿನ 
ತರಂಗದೂರವು ಕಡಮೆಯಾಗಿರಬೇಕು. ಆದರೆ, ಹೀಗೆ ಮಾಡುವುದರಿಂದ ಸೂಕ್ಷ 
ದರ್ಶಕದ ವಿಶ್ಲೇಷಣಶಕ್ತಿಯು ಕಡಿಮೆಯಾಗಿ, ಅದರ ಸ್ಥಾನವೇ ಅಸ್ಪಷ್ಟವಾಗು 
ಇದೆ. ಹೀಗಾಗಿ ಸ್ಥಾನ ಮತ್ತು ವೇಗ - ಈ ಎರಡು ಪ್ರಮಾಣಗಳಲ್ಲಿ ಒಂದರ 
ನಿರ್ದಿಷ್ಟತೆಯನ್ನು ಹೆಚ್ಚಿಸಿದಷ್ಟು , ಮತ್ತೊಂದರ ನಿರ್ದಿಷ್ಟ ತೆ ಯು ( certainty ) 
ಕಡಮೆಯಾಗುತ್ತದೆ. ಇದನ್ನೇ ಹೈಸನ್‌ಬರ್ಗ್ ವಿಜ್ಞಾನಿಯು 1927 ರಲ್ಲಿ ತನ್ನ 
ಪ್ರಸಿದ್ದವಾದ ಅನಿಶ್ಚಿತತೆಯ ತತ್ವದಲ್ಲಿ ಪ್ರತಿಪಾದಿಸಿ ಒಂದು ಸಮೀಕರಣವನ್ನು 
ರಚಿಸಿದನು . ಅದರ ರೂಪವು ಹೀಗಿದೆ : 
( A ) ( Ax) - h . 

( 7. 16) 
ಇದರಲ್ಲಿ AP = ಕಣದ ಚಲನ ಪರಿವಾಣ ನಿರ್ದೆಶನದಲ್ಲಿ ಅನಿಶ್ಚಿತತೆ ( uncertainty 
in momentum ): A x = ಕಣದ ಸ್ಥಾನನಿರ್ದೆಶನದಲ್ಲಿ ಅನಿಶ್ಚಿತತೆ ( uncertainty 
in position ); h = ಪ್ಲಾಂಕ್ ನಿಯತಾಂಕ , 


Thc 


166 


ಪರಮಾಣು ಮತ್ತು ಅದರ ರಚನೆ 


, ಇದನ್ನು ಕ್ಯಾಂಟಂ ಕಣಕ್ಕೆ ಅನ್ವಯಿಸಿದರೆ, ಸಾಂಪ್ರದಾಯಿಕ ಶಾಸ್ತ್ರದ ಪ್ರಕಾರ, 
ಸ್ಥಾನ ಮತ್ತು ಚಲನ ಸರಿಮಾಣಗಳನ್ನು ನಿರ್ದಿಷ್ಟತೆಯಿಂದ ಏಕಕಾಲದಲ್ಲಿ ಅಳೆಯಲು 
ಸಾಧ್ಯವಾಗಬೇಕಾದರೆ, AP = 0 ; Ax = 0, ಇದು ಹೈಸನ್‌ಬರ್ಗ್ ತತ್ತ್ವಕ್ಕೆ 
ತೀರ ವಿರುದ್ದವಾಗಿದೆ. ಈ ತತ್ಯದ ಅರ್ಥವನ್ನು ಎರಡು ಸಣ್ಣ ಉದಾಹರಣೆಗಳಿಂದ 
ನಿದರ್ಶಿಸಬಹುದು. 


- - -- - - 


X - - - - 


m 


. 


ಚಿತ್ರ 7.5 ನಿಯಂತ್ರಿತ ಆವರಣದಲ್ಲಿ ಚಲಿಸುತ್ತಿರುವ ಕಣ 
A ಮತ್ತು B ಗಳು ಎರಡು ಗೋಡೆಗಳು 1 ಅಂತರದಲ್ಲಿ ಒಂದು ಆವರಣದಲ್ಲಿವೆ 
ಯೆಂದು ಭಾವಿಸೋಣ. ಒಂದು ಕಣವು m ಜಡಾಂಶವನ್ನು ಹೊಂದಿದ್ದು ಈ ಎರಡು 
ಗೋಡೆಗಳ ನಡುವೆ v ವೇಗದಿಂದ ಹಿಂದಕೂ ಮುಂದಕ್ಕೂ ಚಲಿಸುತ್ತಿದೆಯೆಂದು 
ಭಾವಿಸಬಹುದು. 

ಕಣದ ಸ್ಥಾನ ನಿರ್ದೇಶನವನ್ನು x ನಿಂದ ಸೂಚಿಸಿದರೆ, ಇದರ ಅಳತೆಯ 
ಪ್ರಮಾಣದಲ್ಲಿರಬಹುದಾದ ಅನಿಶ್ಚಿತತೆಯು 0 ಮತ್ತು 1 ಗಳ ನಡುವೆ ಇರಬಹುದು. 
ಅನಿಶ್ಚಿತತೆಯು A x ಆದರೆ A x < 1. 
.: AP 2 . 

( 7. 17) 
- AP = m : AV ( AV = ವೇಗದ ವ್ಯತ್ಯಾಸ). 
- 

h . 
.: A > . 

(7- 18) 
( a ) ಕಣವು ಎಲೆಕ್ಟ್ರಾನ್ ಆಗಿರಲಿ ; 1 = 10- ಸೆಂ . ಮೀ . ಆದರೆ 

6 : 6x10 - 27 . 
AV = ವೇಗದ ಅನಿಶ್ಚಿತತೆ = 010- 28 10- 8 

- - 7 x 108 
ಸೆಂ . ಮೀ . / ಸೆಕಂಡ್ (7°19 ) 


2 


ಜಡವಸ್ತು ಮತ್ತು ಅದರ ತರಂಗರೂಪದ ಲಕ್ಷಣಗಳು 


167 


m 


10- - = 6x10 - 21 ಸೆಂ . ಮೀ . 


ಅಂದರೆ, ಈ ಎಲೆಕ್ಟ್ರಾನ್ ಚಲನದ ವಿಷಯದಲ್ಲಿ ವೇಗದ ಅನಿಶ್ಚಿತತೆಯು 
7• 108 ಸೆಂ . ಮೀ . ಸೆಕಂಡ್ಗಿಂತ ಕಡಮೆಯಾಗಿರಲಿಕ್ಕಿಲ್ಲ. 

( 6) ಕಣದ ಗಾತ್ರವನ್ನೂ ಅದು ತಿರುಗಾಡುವ ಅಂತರವನ್ನೂ ಹೆಚ್ಚಿಸುವುದರ 
ಪರಿಣಾಮವೇನು ಎಂದು ನೋಡಬಹುದು. 

ಮೇಲಿನ ನಿದರ್ಶನದಲ್ಲಿ ಕಣವು ಒಂದು ಸಣ್ಣ ಲೋಹದ ಗುಂಡಾಗಿದ್ದರೆ ಅದರ 
m = 10 - ಗ್ರಾಂ , ಸಾಮಾನ್ಯ ದೃಷ್ಟಿಯಿಂದಲೂ , ಇದು ಅತಿ ಸಣ್ಣ ಪ್ರಮಾಣದ 
ಜಡಾಂಶ = 1 mg. ಇದು ಚಲಿಸುವ ದೂರದ ಅಂತರ (1) ವು 10 - 3 cm ಆಗಿರಲಿ . 
ಅನಿಶ್ಚಿತತೆಯ ತತ್ತ್ವದ ಪ್ರಕಾರ, 
A X = 10 - 3 ಸೆಂ . ಮೀ . 

ಗ್ರಾಂ - ಸೆಂ . ಮೀ . 
- ೧ 6 x 10 - 24 " ಲಿ 
ಸೆಕಂಡ್ 

(7.20) 
A p 6x10 - 24 
A 1 - - 10-3 = 6 % 102 ಸೆಕಂಡ್ 

(7. 21 ) 
ಅಂದರೆ , ವೇಗದ ಅನಿಶ್ಚಿತತೆಯು 6x10 - 21 ಸೆಂ . ಮೀ . ಸೆಕಂಡ ಪ್ರಮಾಣದಲ್ಲಿ 
ಇರುವುದು. ಇದು ನಮ್ಮ ಸಾಧಾರಣದೃಷ್ಟಿಯಲ್ಲಿ ಗಮನಾರ್ಹವೇ ಅಲ್ಲ, 

ಆದ್ದರಿಂದ, ವಸ್ತುವಿನ ಜಡಾಂಶವು 1 mg ಆಗಿ , ಅದರ ನಿರ್ಬಂಧಿತ ಅವಕಾ 
ಶದ ಅಂತರವು 5ರಂಕ್ Cm ಆಗಿದ್ದರೂ ಕೂಡ, ಸ್ಥಾನ ಮತ್ತು ವೇಗಗಳ ನಿರ್ದಿಷ್ಟ 
ತೆಯು ಸಾಮಾನ್ಯ ದೃಷ್ಟಿಯಲ್ಲಿ ಖಚಿತವೆಂದೇ ಹೇಳಬಹುದು. ಅಂದರೆ, ಸಾಂಪ್ರ 
ದಾಯಿಕ ಚಲನ ನಿಯಮಗಳನ್ನು ಉಪಯೋಗಿಸುವುದರಲ್ಲಿ ಯಾವ ಬಾಧಕವೂ ಇಲ್ಲ. 

ಈ ಪರಿಶೀಲನೆಯಿಂದ ನಮಗೆ ವ್ಯಕ್ತವಾಗುವ ಅಂತಿಮ ಅಂಶವನ್ನು ಹೀಗೆ 
ನಿರೂಪಿಸಬಹುದು : ಕಣಗಳ ಜ ಡಾ ೦ಶ ಗಳು ಎಲೆಕ್ಟ್ರಾನ್ ಕಣದ ಜಡಾಂಶದ 
ಪ್ರಮಾಣದಲ್ಲಿದ್ದು , ದೂರಗಳು ಪರಮಾಣು ತ್ರಿಜ್ಯದ ಪ್ರಮಾಣ ( 10- 8 ಸೆಂ . ಮೀ .) ಕ್ಕೆ 
ಸಮೀಪದಲ್ಲಿದ್ದರೆ, ವಸ್ತುವಿನ ತರಂಗರೂಪಗಳು ಕಾಣಿಸಿಕೊಂಡು, ನಾವು ಕ್ವಾಂಟಂ 
ಸಿದ್ದಾಂತವನ್ನೇ ಅನ್ವಯಿಸಬೇಕು. ಇಂಥ ಸಂದರ್ಭಗಳಲ್ಲಿ ಹೈಸನ್‌ಬರ್ಗ್ ಅನಿಶ್ಚಿತ 
ತಕ್ಕೆ ಆವಶ್ಯಕತೆಯಿರುತ್ತದೆ. ವಸ್ತುವಿನ ಜಡಾಂಶವು 10- 3 ಗ್ರಾಂಅಷ್ಟು ಸಣ್ಣ 
ಪ್ರಮಾಣದಲ್ಲಿದ್ದು , ದೂರಗಳು 10 -3 ಸೆಂ . ಮೀ . ಪ್ರಮಾಣದಲ್ಲಿದ್ದರೂ ಕೂಡ, 
ವೇಗದ ಅನಿಶ್ಚಿತತೆಯ ಪ್ರಮಾಣವು ಅತ್ಯಲ್ಪವಾಗಿದ್ದು ಗಮನಾರ್ಹವಾಗುವುದಿಲ್ಲ . 
ಇದಕ್ಕಿಂತ ಹೆಚ್ಚಿನ ಪ್ರಮಾಣಗಳಿದ್ದಲ್ಲಿ, ಸಾಂಪ್ರದಾಯಿಕ ಚಲನ ಶಾಸ್ತ್ರವನ್ನು 
ಧಾರಾಳವಾಗಿ ಉಪಯೋಗಿಸಬಹುದು, 


ಬೃಹತ್ ಪ್ರಮಾಣದ ಗಾತ್ರದ ಪ್ರಪಂಚದಲ್ಲಿ ವಾಸ್ತವ್ಯವಾಗಿರುವ ಸೌರ 
ವ್ಯೂಹ, ಗ್ರಹಗಳು ಮುಂತಾದ ಬೃಹತ್ ಪದಾರ್ಥಗಳ ಚಲನ ವಿಷಯದಲ್ಲಂತೂ , 


168 


ಪರಮಾಣು ಮತ್ತು ಅದರ ರಚನೆ 


ಕ್ವಾಂಟಂ ಸಿದ್ಧಾಂತದ ಪ್ರಯೋಗವು ಬೇಕಾಗಿಯೇ ಇರುವುದಿಲ್ಲ. ಸಂಪೂರ್ಣವಾಗಿ 
ಸಾಂಪ್ರದಾಯಿಕವಾದ '( classical mechanics) ಚಲನದ ನಿಯಮಗಳು ಅನ್ವಯ 
ವಾಗುತ್ತವೆ. ಅಂದ ಮೇಲೆ, ಜಲಜನಕದ ಪರಮಾಣು ವಿನ ಅತಿ ಸೂಕ್ಷ್ಮ 
( microscopic - atomic ) ಪ್ರಪಂಚಕ್ಕೂ ವಿಶ್ವದ ಗ್ರಹಗಳ ಪ್ರಮಾಣಗಳಿಗೂ ನಡುವೆ 
ಯಾವುದೋ ಒಂದು ಎಲ್ಲೆಯಲ್ಲಿ (boundary ) ನಾವು ಕ್ಯಾಂಟಂ ಸಿದ್ಧಾಂತದಿಂದ 
ಸಾಂಪ್ರದಾಯಿಕ ಚಲನ ನಿಯಮಗಳಿಗೆ ನಮ್ಮ ಗಮನವನ್ನು ಪರಿವರ್ತಿಸಬಹುದು. 
ಈ ದೃಷ್ಟಿಯು ಪರಸ್ಪರ ವಿರೋಧವಾಗಿ ತೋರಿಬರುವ ಸಾಂಪ್ರದಾಯಿಕ ನಿಯಮ 
ಗಳಿಗೂ ನವೀನ ಕ್ವಾಂಟಂ ಸಿದ್ಧಾಂತಕ್ಕೂ ಒಂದು ಅವಿಚ್ಛಿನ್ನತೆ(continuity ) ಯನ್ನು 
ಏರ್ಪಡಿಸಿ, ಸಾಮರಸ್ಯವನ್ನು ನಿದರ್ಶಿಸುವ ಸಾಧನವಾಗುತ್ತದೆ. 

ಹೀಗಾಗಿ, ಕ್ವಾಂಟಂ ಸಿದ್ಧಾಂತವೇ ಪ್ರಧಾನವಾಗಿದ್ದು , ಅದರ ವ್ಯಾಪ್ತಿಯು 
ಸರ್ವತೋಮುಖವಾಗಿರುವುದೆಂದು ಕಾಣುತ್ತದೆ. ವೀ ಕಣಕ್ಕೊಳಗಾದ ಗಾತ್ರಗಳ 
ಪ್ರಮಾಣಗಳು ಅತಿ ಹೆಚ್ಚಾಗಿದ್ದರೆ, ಅದೇ ಅಂತಿಮವಾಗಿ (in the limit) ಸಾಂಪ್ರ 
ದಾಯಿಕ ನಿಯಮಗಳನ್ನು ಹೋಲುತ್ತದೆ. ಈ ಸಮನ್ವಯವನ್ನು ಕಣ- ತರಂಗಗಳ 
ದೃಷ್ಟಿಯಿಂದಲೂ ಕಾಣುತ್ತೇವೆ. ವಿಜ್ಞಾನದ ಇತಿಹಾಸದಲ್ಲಿ ಈ ಸಮಗ್ರ ದೃಷ್ಟಿಯು 
ದೊಡ್ಡ ಪ್ರಗತಿಯ ಚಿಹ್ನೆಯೆಂದು ಹೇಳಬಹುದು, 


ಅಧ್ಯಾಯ 8 
ವಸ್ತುವಿನ ಘನಸ್ಥಿತಿ 


8 . 1 ಘನವಸ್ತುವಿನಲ್ಲಿ ಪರಮಾಣುಗಳ ಜೋಡಣೆಯ ಕ್ರನು 


ಘನವಸ್ತುವಿನಲ್ಲಿ ಪರಮಾಣುಗಳ ಜೋಡಣೆಯು ಸುವ್ಯವಸ್ಥಿತಿ 

ಯಲ್ಲಿದ್ದು , 
ಒಂದು ಸಮಿತಿಯ ಆಕೃತಿಯನ್ನೂ ಹೊಂದಿ ಒಂದು ಶಿಸ್ತಿನ ಕ್ರಮಕ್ಕೆ ಒಳಪಟ್ಟಿರು 
ವಂತೆ ಕಾಣುತ್ತದೆ. ಸಾಮಾನ್ಯವಾಗಿ ಎಲ್ಲ ಘನವಸ್ತುಗಳಲ್ಲಿಯೂ , ಹರಳುಗಳೆಂದು 
ಹೆಸರಿಲ್ಲದಿದ್ದರೂ , ಪರಮಾಣುಗಳು ಮರು ಪರಿಮಾಣಗಳುಳ್ಳ ಒಂದು ಚದುರಂಗದ 
ಮಣೆಯ ಆಕೃತಿಯ ಕ್ರಮಬದ್ದವಾದ ಜಾಲರಿಯ ಚೌ ಕ ೬ ನಲ್ಲಿ (three 
dimensional lattice framework ) ಅಳವಡಿಸಲ್ಪಟ್ಟಿವೆ, ಹರಳು ರಚನೆಯನ್ನು 
ಒಳಗೊಂಡಿರುವ ವಸ್ತುಗಳಲ್ಲಿ ಪರಮಾಣುಗಳ ನಡುವಣ ಅಂತರವು ಸುಮಾರು 
3• 10- 8 ಸೆಂ . ಮೀ . ನಿಂದ 10x10 -8 ಸೆಂ . ಮೀ . ವರೆಗೆ ಇರುತ್ತದೆ. ಹಿಂದಿನ 
ಅಧ್ಯಾಯದಲ್ಲಿ ಈ ವಿಷಯವನ್ನು ಈಗಾಗಲೇ ವಿವರಿಸಲಾಗಿದೆ. ಈ ಅಂತರವು 
ಸಾಧಾರಣವಾಗಿರುವ x - ಕಿರಣಗಳ ತರಂಗದೂರದ ಪ್ರಮಾಣವೇ ಆಗಿರುವುದರಿಂದ 
x - ಕಿರಣಗಳು ಅವುಗಳ ಮೂಲಕ ಹಾಯುವಾಗ ವಕ್ರವಿಯೋಜನೆ ( difraction) 
ಯನ್ನು ಹೊಂದುತ್ತವೆ. ಈ ದೃಷ್ಟಿಯಿಂದ x - ಕಿರಣಗಳ ಸಹಾಯದಿಂದ ಮಾಡಿದ 
ಪ್ರಯೋಗಗಳು ಹರಳುಗಳ ಪರಮಾಣು ರಚನೆಯ ಕ್ರಮವನ್ನು ತಿಳಿಸಲು ಪ್ರಯೋ 
ಜನಕಾರಿಯಾಗಿವೆ. ಹರಳು ರ ಚ ನೆ ಯ ಶಾ ಸ್ಯ (Crystaliography) ದಿಂದ 
ಗೊತ್ತಾಗುವ ವಿವಿಧ ಮಾದರಿಗಳ ರಚನೆಗಳೆಲ್ಲವನ್ನೂ X - ಕಿರಣಗಳ ಸಂಶೋಧನೆಗಳ 
ಮೂಲಕ ಸಾಧಿಸಲೂಬಹುದು, ಸಮರ್ಥಿಸಲೂಬಹುದು. ಹೊರಗಿನ ರೂಪವು 
ಏನೇ ಇರಲಿ, ಹಲವಾರು ಅಜೈವಿಕ (inorganic ) ಘನವಸ್ತುಗಳ ರಚನೆಯು 
ಹರಳುಗಳ ರಚನೆಯನ್ನೇ ಹೋಲುತ್ತವೆಂಬುದು ಸ್ಪಷ್ಟಪಟ್ಟಿದೆ, 
- ಲೋಹ ವಸ್ತುಗಳನ್ನು ತೆಗೆದುಕೊಂಡರೆ , ಕಬ್ಬಿಣ, ತಾಮ್ರ ಮತ್ತು ಚಿನ್ನ 
(Fe, Cu, Au) ಗಳ ರಚನೆಯು ಅತಿ ಸರಳವಾದ ಹರಳಿನ ರಚನೆಯನ್ನು ಹೋಲು 
ತದೆ, ತವರ ಮತ್ತು ಕೋಬಾಲ್ಟ್ಗಳ ರಚನೆಯು ಕ್ಲಿಷ್ಟವಾದುದು. ಇಷ್ಟು 
ಕ್ರಮಬದ್ಧ ವಾಗಿ ಜೋಡಣೆಯನ್ನು ಹೊಂದಿರುವ ಪರಮಾಣುಗಳ ನಡುವೆ ಯಾವ 
ರೀತಿಯ ಬಲ ಗಳು ವರ್ತಿಸುತ್ತವೆಂಬುದನ್ನು ತಿಳಿಯಬೇಕು, ಪರಮಾಣುಗ. 


170 


ಪರಮಾಣು ಮತ್ತು ಅದರ ರಚನೆ 


ನಡುವೆ ಇರುವ ಬಲಗಳು ವಿದ್ಯುತ್ ( electrostatic ) ಬಲಗಳಾಗಿರುವುದರಿಂದ, 
ಅಂತರವು ಕಡಿಮೆಯಾದಂತೆಲ್ಲ ಅವುಗಳ ಪ್ರಮಾಣಗಳು ಹೆಚ್ಚುತ್ತವೆಂಬುದನ್ನು 
ಸಾಮಾನ್ಯವಾಗಿ ನಿರೀಕ್ಷಿಸಬಹುದು. ಎರಡು ಪರಮಾಣುಗಳು ಸಮೀಪಿಸುತ್ತ ಹೋದರೆ, 
ಅವುಗಳ ನಡುವಣ ಅಪಕರ್ಷಣ ಶಕ್ತಿಯು ಹೆಚ್ಚಾಗಿ, ಈ ಅಂತರ ಕ್ರಿಯೆಯ 
ಪ್ರಚ್ಛನ್ನ ಶಕ್ತಿ (potential energy ) ಯು ಒಂದು ಅಧೋಮಿತಿ ( minimum) ಯ 
ವರೆಗೆ ಕಡಮೆಯಾಗುತ್ತದೆ. ಆಗ ಪರಮಾಣುಗಳ ನಡುವಣ ಆಕರ್ಷಣ ಬಲವು 
ಶೂನ್ಯವಾಗುತ್ತದೆ. ಈ ಮಿತಿಗಿಂತ ಪರಮಾಣುಗಳ ಅಂತರವು ಕಡಮೆಯಾದರೆ, 
ಪ್ರಚ್ಛನ್ನ ಶಕ್ತಿಯು ಏರುತ್ತದೆ ಮತ್ತು ಪರಮಾಣುಗಳನ್ನು ದೂರೀಕರಿಸಿದರೆ, ಮತ್ತೆ 
ಹೊರಬೀಳುತ್ತದೆ. ಆದುದರಿಂದ, ಪರಮಾಣುಗಳು ಒಂದು ಕನಿಷ್ಠ ಅಂತರ ದೂರದ 
ವರೆಗೆ ಮಾತ್ರ ಸಮೀಪವಾಗುತ್ತವೆ. ಇದನ್ನು ತಿಟ್ಟು ಗಳೆಂದು ( troughs or 
neutral points) ಕರೆಯಬಹುದು. ಆದ್ದರಿಂದ, ಹರಳುಗಳ ರೂಪವು, ಮೂರು 
ಪರಿಮಾಣಗಳಲ್ಲಿ ಅಡಕವಾಗಿರುವ ವ್ಯವಸ್ಥೆಯಲ್ಲಿ ಈ ತಿಟ್ಟುಗಳ ನಡುವಣ ಅಂತರ 
ಮತ್ತು ಆಳವನ್ನು ಅವಲಂಬಿಸಿರುತ್ತದೆ. ಆದರೆ, ಪರಮಾಣುಗಳು ತಿಟ್ಟುಗಳಲ್ಲಿ 
ಸ್ಥಾಯಿ ( motionless) ಯಾಗಿರದೆ ಅವುಗಳ ಎರಡು ಕಡೆಗಳಲ್ಲಿಯೂ ಚಲಿಸುತ್ತಿರು 
ಇವೆ. ತಾಪವು ಹೆಚ್ಚಿದಂತೆಲ್ಲ ಈ ಸ್ಥಾನಪಲ್ಲಟಗಳ ಪ್ರಮಾಣಗಳು ಹೆಚ್ಚುತ್ತವೆ. 
x - ಕಿರಣಗಳ ಛಾಯಾಚಿತ್ರಗಳಿಂದ ಈ ಸ್ಥಾನಪಲ್ಲಟಗಳ ಪ್ರಭಾವವು ಸ್ಪಷ್ಟವಾಗಿ 
ಕಂಡುಬರುತ್ತದೆ. 

- ಪರಮಾಣುಗಳ ನಡುವೆ ಉತ್ಪನ್ನವಾಗುವ ವಿದ್ಯುತ್ ಬಲಗಳು ಆ ಪರಮಾಣು 
ಗಳ ಹೊರವಲಯಗಳಲ್ಲಿರುವ ಎಲೆಕ್ಟ್ರಾನ್ ಗಳ ನಡುವೆ ಉಂಟಾಗುವ ಬಲಗಳನ್ನು 
ಅವಲಂಬಿಸಿರುತ್ತವೆಯೇ ಹೊರತು ಒಳಗಿನ ಪೂರ್ಣವಲಯಗಳಲ್ಲಿರುವ ಎಲೆಕ್ಟ್ರಾನ್ 


ಗಳನ್ನಲ್ಲ. 


ತಾಮ್ರದಂತಹ ಲೋಹದಂತೆ ಇರುವ ಲೋಹಗಳ ಪರಮಾಣುಗಳ ಹೊರ 
ವಲಯಗಳಲ್ಲಿ 1 ಅಥವಾ 2 ಎಲೆಕ್ಟ್ರಾನ್‌ಗಳು ಮಾತ್ರ ಇದ್ದರೆ, ಈ ಬಿಡಿ ಎಲೆಕ್ಟ್ರಾನ್ 
ಗಳನ್ನು ದಾನಮಾಡಿ ಕಳೆದುಕೊಳ್ಳಲು ಆ ಪರಮಾಣುಗಳು ತಯಾರಿರುತ್ತವೆ, ಆದರೆ, 
ಇವುಗಳ ಸುತ್ತಮುತ್ತಲಿರುವ ಎಲ್ಲ ಪರಮಾಣುಗಳ ಸ್ಥಿತಿಯೂ ಹೀಗೆಯೇ ಇರುವುದ 
ರಿಂದ, ಈ ಬಿಡಿ ಎಲೆಕ್ಟ್ರಾನ್‌ಗಳೆಲ್ಲವೂ ಹೊರಬಿದ್ದು ಇವುಗಳೇ ಒಂದು ಸಮೂಹವಾಗಿ 
ಸ್ವತಂತ್ರ ಎಲೆಕ್ಟ್ರಾನ್ ಅನಿಲದಂತೆ ( free electron - gas) ವರ್ತಿಸುತ್ತವೆ. ಈ ಬಿಡಿ 
ಎಲೆಕ್ಟ್ರಾನ್‌ಗಳನ್ನು ಕಳೆದುಕೊಂಡು ಉಳಿದಿರುವ ಪರಮಾಣುಗಳ ಮಿಕ್ಕ ಭಾಗ 
ಗಳೆಲ್ಲವೂ ಪೂರ್ಣವಲಯಗಳಲ್ಲಿರುವ ಎಲೆಕ್ಟ್ರಾನ್ಗಳೊಂದಿಗೆ ಜಡವಸ್ತುಗಳಂತೆ 
ವರ್ತಿಸುತ್ತವೆ. ಈ ರೀತಿಯಾಗಿ, ಸ್ವತಂತ್ರವಾಗಿ ತಿರುಗಾಡುತ್ತಿರುವ ಎಲೆಕ್ಟ್ರಾನ್‌ಗಳ 
ಗುಂಪಿನಿಂದಲೇ ಲೋಹಗಳಿಗೆ ವಿದ್ಯುದ್ವಾಹಕ ಶಕ್ತಿ ( electrical conductivity ) ಯ 
ಬರುತ್ತದೆ. ಇವುಗಳಿಂದಲೇ ಶಾಖವಾಹಕ ಶಕ್ತಿ ( thermal conductivity ) ಯ 
ಲೋಹಗಳಿಗೆ ಹೆಚ್ಚಾಗಿರುತ್ತದೆ. ಒಂದೇ ವಿಧದ ಪರಮಾಣುಗಳ ನಡುವೆ ನಡೆಯುವ 


ವಸ್ತುವಿನ ಘನಸ್ಥಿತಿ 

171 
ಎಲೆಕ್ಟ್ರಾನ್‌ಗಳ ವಿನಿಮಯಕ್ಕೆ ಕೋವೇಲೆಂಟ್ ಬಂಧನ ( covalent bond) ವೆಂದು 
ಹೆಸರು, ಜಲಜನಕದ ಅಣುವಿನಲ್ಲಿರುವ ಎರಡು ಪರಮಾಣುಗಳೂ ಈ ಕೋವೇ 
ಲೆಂಟ್ ಬಂಧನಕ್ಕೆ ಒಳಪಟ್ಟು , ಎರಡು ಎಲೆಕ್ಟ್ರಾನುಗಳೂ ಕೂಡ ಇಡೀ ಅಣುವಿಗೆ 
ಸಂಬಂಧಪಡುವ ಪಥ ( molecular orbit) ದಲ್ಲಿ ಸುತ್ತುತ್ತವೆಂದು ಹೈಟ್‌ ( Heither ) 
ಮತ್ತು ಲಂಡನ್ (London) ವಿಜ್ಞಾನಿಗಳ ಸಂಶೋಧನೆಗಳಿಂದ 1927 ರಲ್ಲಿ ಸ್ಥಿರ 
ಪಟ್ಟಿತು. ಹೀಗಾಗಿ, ಜಲಜನಕದ ಅಣುವಿಗೆ ಒಂದು ಸ್ಥಿರಬದ್ದ ರಚನೆಯಿರು 
ತದೆ. ಈ ಎಲೆಕ್ಟ್ರಾನ್‌ಗಳ ಭ್ರಮಣ (spin ) ಗಳು ವಿರೋಧವಾಗಿರುತ್ತವೆ, 


ಚಿತ್ರ 8. 1 
ಎರಡು ' H ' ಪರಮಾಣುಗಳ ಸಂಯೋಗದಿಂದ ಉತ್ಪನ್ನವಾಗುವ ' H ' ಅಣುವಿನ ರಚನೆ 


ಸ್ವತಂತ್ರ ಎಲೆಕ್ಟ್ರಾನ್ ಅನಿಲದಲ್ಲಿರುವ ಎಲೆಕ್ಟ್ರಾನ್‌ಗಳ ವರ್ತನೆಯು ಸಾಮಾನ್ಯ 
ಅನಿಲ ಚಲನ ಶಾಸ್ತ್ರ ( kinetic theory of gases ) ದಲ್ಲಿರುವಂತೆ ಇರುವುದಿಲ್ಲ . 
ಅವುಗಳು ಕ್ವಾಂಟಂ ನಿಯಮಗಳಿಗೆ ಬದ್ಧವಾಗಿ , ಅವುಗಳ ಶಕ್ತಿಗಳ ಪ್ರಮಾಣಗಳು 
ನಿಗದಿಯಾಗಿರುವುವು. ಮತ್ತು ಈ ಎಲೆಕ್ಟ್ರಾನ್‌ಗಳಿಗೆ ತರಂಗಗಳ ಲಕ್ಷಣಗಳನ್ನೂ 
ಅನ್ವಯಿಸಬೇಕು. ಅಂದರೆ ಒಂದು ಲೋಹದ ಕಂಬಿ (bar of metal ) ಯನ್ನು 
ತೆಗೆದುಕೊಂಡರೆ , ಆ ಕಂಬಿಯಲ್ಲಿ ಪೂರ್ಣಾಂಕಗಳನ್ನೊಳಗೊಂಡ ತರಂಗದೂರಗಳಿಗೆ 
ಸಮಾನವಾದ ಎಲೆಕ್ಟ್ರಾನ್‌ಗಳ ಶಕ್ತಿಗಳ ಮಟ್ಟಗಳು ಮಾತ್ರ ಸಾಧ್ಯವಾದವುಗಳು. 
ಉಳಿದವುಗಳಿಗೆ ಅವಕಾಶವಿಲ್ಲ, ಲೋಹದ ಗ್ರಾಹೊಷ್ಟದಲ್ಲಿ ಎರಡು ಭಾಗಗಳಿರು 
ಇವೆ. ಮೊದಲನೆಯದು ಧನ ವಿದ್ಯುದ್ವಾಹಿ (posotive ion ) ಗಳ ಆಂದೋಳನ 
ಗಳಿಗೆ ಸಂಬಂಧಪಟ್ಟುದು, ಎರಡನೆಯದು, ಎಲೆಕ್ಟ್ರಾನ್ ಸಮೂಹದ ತಾಪವನ್ನು 
ಹೆಚ್ಚಿಸಲು ಬೇಕಾದುದು, ಈ ಎರಡನೆಯ ಭಾಗವು ಅಷ್ಟು ಗಮನಾರ್ಹವಲ್ಲದ 
ರಿಂದ, ಲೋಹವಸ್ತುಗಳಿಗೂ ಅಲೋಹವಸ್ತುಗಳಿಗೂ ಗ್ರಾಹ್ಮಷ್ಣದ ವ್ಯತ್ಯಾಸವು 
ಹೆಚ್ಚಾಗಿರುವುದಿಲ್ಲ. 

ಲೋಹಗಳಿಗಿರುವ ವಿದ್ಯುತ್ ನಿರೋಧ( electrical resistance ) ವು ಹೇಗೆ 
ಉತ್ಪನ್ನವಾಗುತ್ತದೆಂದು ತಿಳಿಯಬಹುದು, ಜಾಲರಿ ಕಟ್ಟಡದ ಪರಮಾಣುಗಳು 
ತಮ್ಮ ಸ್ವಸ್ಥಾನಗಳ ಮೂಲಕ ಮಾಡುವ ಕಂಪನ ( vibrations) ಗಳ ವೈಶಾಲ್ಯ 
( amplitudes ) ಗಳು ತಾಪವು ಹೆಚ್ಚಿದಂತೆಲ್ಲ ವೃದ್ಧಿ ಹೊಂದುತ್ತವೆಂದು ನಿರೂಪಿಸಿ 
ದ್ದಾಗಿದೆ. ಬಾಹ್ಯ ವಿದ್ಯುತ್ ಕ್ಷೇತ್ರದ ಪ್ರಭಾವ (external electrical field ) ದಿಂದ 


172 


ಪರಮಾಣು ಮತ್ತು ಅದರ ರಚನೆ 


ಬಿಡಿ ಎಲೆಕ್ಟ್ರಾನ್‌ಗಳು ಚದರುತ್ತವೆ. ಇದೇ ರೀತಿಯಲ್ಲಿ ಜಾಲರಿಯ ಕಟ್ಟಡ 
( lattice structure ) ದ ರಚನೆಯಲ್ಲಿಯೂ ಬದಲಾವಣೆಯಾಗಬಹುದು. ಈ 
ಕಾರಣಗಳಿಂದ ವಿದ್ಯುತ್ ನಿರೋಧವು ಹೆಚ್ಚಲು ಕಾರಣವಾಗುತ್ತದೆ. ಪರಮಾಣುಗಳ 
ನಡುವೆ ಅನ್ಯ ಪರಮಾಣುಗಳನ್ನು ಅಳವಡಿಸಿದರಂತೂ , ಈ ಅಶುದ್ಧತೆ (impurity) 
ಯಿಂದ ವಿದ್ಯುದ್ವಾಹಕ ಶಕ್ತಿಯು ಬದಲಾಗುತ್ತದೆ. ಈ ವಿಷಯವನ್ನು ಮತ್ತೆ 
ಪ್ರಸ್ತಾಪಿಸಲಾಗುವುದು, 


- ತಾಪದ ಮಟ್ಟವು ಅತಿ ಕನಿಷ್ಠ ವಾದ ಪ್ರಮಾಣಗಳನ್ನು ಅಂದರೆ, ಸುಮಾರು 
- 270° C ಗಿಂತ ಕಡಮೆ ಮೌಲ್ಯಗಳನ್ನು ಹೊಂದುವಾಗ, ವಸ್ತುಗಳ ವಿದ್ಯುದ್ವಾಹಕ 
ಶಕ್ತಿಯು ಅತ್ಯಾಶ್ಚರ್ಯಕರವಾದ ಬದಲಾವಣೆಗಳನ್ನು ಪ್ರದರ್ಶಿಸುತ್ತದೆ. ಈ ತಾಪದ 
ಮಟ್ಟಗಳಲ್ಲಿ ಜಾಲರಿಯಲ್ಲಿರುವ ಪರಮಾಣುಗಳ ಆಂದೋಳನಗಳು ಅತ್ಯಲ್ಪವಾಗು 
ತವೆ. ಆದರೆ, ವಿದ್ಯುದ್ವಾಹಕ ಶಕ್ತಿಯು ಹಠಾತ್ತನೆ ಅತಿ ಹೆಚ್ಚಾಗುತ್ತದೆ. ಇದನ್ನು 
ವಿದ್ಯುತ್ ಅತಿವಾಹಕತ್ವ (Super -conductivity ) ವೆಂದು ಕರೆ ಯ ಬ ಹು ದು . 
ಕೆಲವು ಲೋಹಗಳಲ್ಲಂತೂ ಇದರ ಪ್ರಮಾ ಣ ವು ಅತಿ ಹೆಚ್ಚಾಗಿ, ವಿದ್ಯುತ್ 
ನಿರೋಧವು ಶೂನ್ಯವಾದಂತೆಯೇ ತೋರುತ್ತದೆ, 


1911 ರಲ್ಲಿ ಲೈಡನ್‌ನಲ್ಲಿ ಸಂಶೋಧನೆಗಳನ್ನು ನಡೆಸುತ್ತಿದ್ದ ಕಾಮರ್ಲಿಂಗ್ 
ಆನೆಸ್ ( Kamnerlingh Onnes ) ವಿಜ್ಞಾನಿಯು ಪಾದರಸದ ವಿದ್ಯುತ್ ನಿರೋಧದ 
ವಿಷಯದಲ್ಲಿ ಅತ್ಯಾಶ್ಚರ್ಯಕರವಾದ ಘಟನೆಯನ್ನು ಕಂಡನು . ತಾಪದ ಮಟ್ಟವು 
4°-2A - ನಿರುಪಾಧಿಕ ಶೂನ್ಯ ತಾಪದ ಮಟ್ಟಕ್ಕಿಂತ 4° 2 ಹೆಚ್ಚು ಮೌಲ್ಯವನ್ನು 
ಮುಟ್ಟಿದಾಗ , ವಿದ್ಯುತ್ ನಿರೋಧವು ಸಂಪೂರ್ಣವಾಗಿ ನಾಶವಾದಂತೆ ತೋರಿತು. 
ಈ ಆಶ್ಚರ್ಯಕರವಾದ ಬದಲಾವಣೆಯು ಸುಮಾರು 15° C ತಾಪದ ಅಂತರದಲ್ಲಿ 
ಉಂಟಾಯಿತು. ಇದರ ಪರಿಣಾಮವಾಗಿ, ಅತ್ಯಲ್ಪ ವಿದ್ಯುತ್ ಶಕ್ತಿಯನ್ನು ಉಪ 
ಯೋಗಿಸುವುದರಿಂದ, ಅತ್ಯಗಾಧ ಪ್ರಮಾಣದ ವಿದ್ಯುತ್ ಪ್ರವಾಹ ( electric current ) 
ಗಳನ್ನು ಪಡೆಯಬಹುದಾಗಿದೆ. ಹೀಲಿಯಂ ದ್ರವವು ( liquid helium) 2. 1°A 
ಗಿಂತ ಕಡಮೆಯ ತಾಪದ ಮಟ್ಟ ಗಳಲ್ಲಿ ಬಹಳ ವಿಚಿತ್ರವಾಗಿ ವರ್ತಿಸುತ್ತದೆ. 


ನಿರುಪಾಧಿಕ ಶೂನ್ಯ ತಾಪದ ( absolute Zero ) ಸಮೀಪದಲ್ಲಿರುವ ತಾಪದ 
ಮಟ್ಟಗಳಲ್ಲಿ ಕಂಡುಬರುವ ಈ ವಿದ್ಯುತಿ ಅತಿವಾಹಕತ್ವವು ತಾಂತ್ರಿಕ ವಿಧಾನಗಳಲ್ಲಿ 
(technological applications) ಬಹಳ ಉಪಯುಕ್ತವಾದ ಮತ್ತು ಪರಿಣಾಮ 
ಕಾರಿಯಾದ ಪ್ರಯೋಜನಗಳನ್ನು ಹೊಂದಿದೆ, ಇದರ ನಿಜವಾದ ತಾತ್ವಿಕಕಾರಣ 
ಗಳಿಗೂ , ಪರಮಾಣುರಚನೆಯಲ್ಲಿ ಆಗುವ ಬದಲಾವಣೆಗಳಿಗೂ ಇರುವ ಸಂಬಂಧ 
ಗಳನ್ನು ಅರಿಯಲು ಸಂಶೋಧನೆಗಳು ನಡೆಯುತ್ತಲಿವೆ. ಇದೇ ಒಂದು ದೊಡ್ಡ 
ಸಂಶೋಧನಾ ಕ್ಷೇತ್ರವಾಗಿದೆ . 


ವಸ್ತುವಿನ ಘನಸ್ಥಿತಿ 


173 


8.2 ಶಾಖ ವಿದ್ಯುತ್ ಉತ್ಸರ್ಜನ ಕ್ರಿಯೆ 

1882 - 89 ಅವಧಿಯಲ್ಲಿ ಎಲ್‌ಸ್ಟರ್‌ ( Elster ) ಮತ್ತು ಗೈಟಲ್ ( Geital) 
ವಿಜ್ಞಾನಿಗಳು ಮಾಡಿದ ಹಲವಾರು ಸಂಶೋಧನೆಗಳಲ್ಲಿ ಒಂದು ನಿರನಿಲ ಗಾಜಿನ 
ಬಲ್ಸ್ ನಲ್ಲಿ ಒಂದು ಲೊ ಹ ದ ತಂತು ( metallic filament) ವನ್ನೂ ಅದಕ್ಕೆ 
ಸ್ವಲ್ಪ ದೂರದಲ್ಲಿ ಒಂದು ಲೋಹದ ತಟ್ಟೆಯನ್ನೂ ಅಳವಡಿಸಿ, ತಂತುವಿನ ಮೂಲಕ 
ವಿದ್ಯುತ್ ಪ್ರವಾಹವನ್ನು ಹರಿಸಿ ಅದು ಕೆಂಪಗೆ ಕಾದಾಗ ( red-hot ) ಅದರಿಂದ 
ಋಣ ವಿದ್ಯುತ್ ಕಣಗಳು ಹೊರಬೀಳುವುದನ್ನು ಕಂಡರು . ಈ ಕಣಗಳು ಋಣ 
ವಿದ್ಯುತ್ತನ್ನು ಹೊಂದಿರುವ ವಿದ್ಯುತ್ಕಣಗಳಾಗಿ, ಲೋಹದ ತಂತುವಿಗೂ ತಟ್ಟಿ 
( plate ) ಗೂ ನಡುವೆ ಒಂದು ವಿದ್ಯುತ್ ಕ್ಷೇತ್ರವನ್ನು ಕಲ್ಪಿಸಿ, ಆ ತಟ್ಟೆಯು ಧನಧ್ರುವ 
(positive) ಕ್ಕೆ ಸಂಪರ್ಕ ಹೊಂದಿದ್ದರೆ, ಎಲೆಕ್ಟ್ರಾನ್ ಕಣಗಳು ವೇಗೋತ್ಕರ್ಷದಿಂದ 
ತಟ್ಟೆಯನ್ನು ತಲಪಿ ಅದರ ಮೂಲಕ ವಿದ್ಯುತ್ ಪ್ರವಾಹವನ್ನು ಹೊರಡಿಸುತ್ತವೆ. 


ಟಿ 


MA 


IP 


ಇಟHH= 


ವೋಲ್ ' 


( a) 


ಚಿತ್ರ 8€2 ದ್ವಿ ಧುವನಾಳಿಕೆ ( diode) ಯ ವರ್ತನೆ 


ಚಿತ್ರ ( 8. 2) ದಲ್ಲಿ ತೋರಿಸಿರುವಂತೆ G ಎಂಬುದು ಒಂದು ಗಾಜಿನ ಬುರುಡೆ 
(bulb). ಇದನ್ನು ನಿರನಿಲನನ್ನಾಗಿ ಮಾಡಲಾಗಿದೆ. ಇದರಲ್ಲಿರುವ F ಎಂಬುದು 
ತಂತಿಯ ಸುರುಳಿ, ಇದು ಪಾಂಟಲಂ ಅಥವಾ ಸ್ನಾ ಟ ನ೦ ಲೋಹದ್ದಾಗಿರ 
ಬಹುದು, ಇದನ್ನು B ಎಂಬ ವಿದ್ಯುತೊಶಕ್ಕೆ (L . T. battery) ಬಂಧಿಸಿ, 
ವಿದ್ಯುತ್ ಪ್ರವಾಹವನ್ನು ಹರಿಸಿದರೆ , ತಂತಿಯು ಕೆಂಡಗೆಂಪಾಗಿ, ತಾಪದ ಮಟ್ಟವು 
1000°C ಮತ್ತು ಹೆಚ್ಚು ಮೌಲ್ಯಗಳನ್ನು ಹೊಂದುತ್ತದೆ. ಆಗ, ಈ ತಾಪದ 
ಪ್ರಭಾವದಿಂದ, ಲೋಹದ ಪರಮಾಣುಗಳಲ್ಲಿರುವ ಬಿಡಿ ಎಲೆಕ್ಟ್ರಾನ್‌ಗಳು ತಂತಿಯ 
ಹೊರಗೆದೂಡಲ್ಪಟ್ಟು ಆವರಣದಲ್ಲಿ ಎಲೆಕ್ಟ್ರಾನ್ ಅನಿಲ ( electron gas ) ದಂತೆ ವರ್ತಿ 
ಸುತ್ತವೆ. ರಿಚರ್ ಸನ್ ವಿಜ್ಞಾನಿಯು ಈ ವಿಷಯದಲ್ಲಿ ಸಂಶೋಧನೆಗಳನ್ನು ನಡೆಸಿ, 
ತಾತ್ತಿಕ ವಿವರಣೆಯನ್ನು ಕೊಟ್ಟಿದ್ದಾನೆ. ಸಾಮಾನ್ಯ ತಾಪದ ಮಟ್ಟಗಳಲ್ಲಿಯೂ 
ಲೋಹಗಳಲ್ಲಿರುವ ಬಿಡಿ ಎಲೆಕ್ಟ್ರಾನ್ ಕಣಗಳು ವೇಗದಿಂದ ಚಲಿಸುತ್ತಿರುತ್ತವೆ. ಆದರೆ, 
ಈ ಚಲನೆಗಳು ಲೋಹದೊಳಗೆ ಇರುತ್ತವೆ. ಇವುಗಳು ಲೋಹದ ಮೇಲೆ 


174 

ಪರಮಾಣು ಮತ್ತು ಅದರ ರಚನೆ 
ಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗದಂತೆ ಒಂದು ಧನ ವಿದ್ಯುತ್ ಪ್ರಚ್ಛನ್ಮಾಂತರ 
ಪ್ರತಿಬಂಧಕ (potential barrier ) ವು ಇರುತ್ತದೆ. ಈ ತಡೆಯನ್ನು ದಾಟ 
ಹೋಗಬೇಕಾದರೆ, ಎಲೆಕ್ಟ್ರಾನ್‌ಗಳ ವೇಗವು ಒಂದು ಮಿತಿಯನ್ನು ಮೀರಬೇಕು, 
ಲೋಹದ ತಂತಿಯ ತಾಪವು ಏರಿದಂತೆಲ್ಲ ಅದರಲ್ಲಿರುವ ಎಲೆಕ್ಟ್ರಾನ್‌ಗಳ ಚಲನ 
ಶಕ್ತಿಯು ವೃದ್ಧಿ ಹೊಂದಿ ಒಂದು ಮಿತಿಗಿಂತ ಹೆಚ್ಚಾದಾಗ ಹೊರಬೀಳುತ್ತವೆ, ದ್ರವದ 
ಮೇಲೆಯನ್ನು ದಾಟಿ ಹೊರ ಆವರಣಕ್ಕೆ ತಪ್ಪಿಸಿಕೊಳ್ಳುವ ಹಬೆಯ ಕಣ 
( vapour ) ಗಳ ವರ್ತನೆಯನ್ನು ಹೋಲಿಕೆಯಾಗಿಟ್ಟು ಕೊಳ್ಳಬಹುದು. ಹೊರಬಿದ್ದ 
ಎಲೆಕ್ಟ್ರಾನುಗಳೆಲ್ಲ ಲೋಹದ ಸುತ್ತ ಆವರಣದಲ್ಲಿ ಒಟ್ಟು ಗೂಡಿ ಕ್ರಮೇಣ ಒಂದು 
ಸಮಸ್ಥಿತಿ (equilibrium ) ಯನ್ನು ಹೊಂದುತ್ತವೆ. ಈ ಎಲೆಕ್ಟ್ರಾನ್‌ಗಳ ಸಮೂ 
ಹವು ಆವರಣದ ವಿದ್ಯುತ್ (Space charge effect) ಕ್ರಿಯೆಯನ್ನು ಉಂಟುಮಾಡು 
ಇವೆ. ಇವುಗಳ ಸಾಂದ್ರತೆಯನ್ನು ಕಡಿಮೆ ಮಾಡಲು ಒಂದು ವಿದ್ಯುತ್ ಕ್ಷೇತ್ರವನ್ನು 
ಕಲ್ಪಿಸಿದರೆ, ಲೋಹದ ಮೇಲೆಯಿಂದ ಹೆಚ್ಚು ಹೆಚ್ಚಾಗಿ ಎಲೆಕ್ಟ್ರಾನ್‌ಗಳು ಹೊರ 
ಬೀಳಲು ಅವಕಾಶವಾಗುತ್ತದೆ. ಇದಕ್ಕೆ ಸಾಧಕವಾಗುವಂತೆಯೇ ಚಿತ್ರ 
8.2 (2) ರಲ್ಲಿ ತೋರಿಸಿರುವಂತೆ P ಎಂಬ ಲೋಹದ ತಟ್ಟೆಯನ್ನು ಬೃಹತ್ ವಿದ್ಯುತ್ 
ಕೋಶದ ( H . T . battery B2 ) ಧನ ( + ) ಧ್ರುವಕ್ಕೆ ಸಂಪರ್ಕವನ್ನು ಕಲ್ಪಿಸಿರು 
ಇದೆ. ಇದರ ಪ್ರಚ್ಛನ್ಮಾಂತರ ( positive potential ) ಹೆ ಚ್ಚಿ ದ೦ತೆಲ್ಲ ಹೆಚ್ಚು 
ಸಂಖ್ಯೆಯಲ್ಲಿ ಎಲೆಕ್ಟ್ರಾನ್‌ಗಳು ಆಕರ್ಷಿತವಾಗಿ A ಎಂದು ತೋರಿಸಿರುವ ವಿದ್ಯುನ್ಮಾ 
ಪಕದಲ್ಲಿ ವಿದ್ಯುತ್ ಪ್ರವಾಹದ ಪ್ರಮಾಣವು ಹೆಚ್ಚಾಗುತ್ತದೆ. ಈ ವಿದ್ಯುತ್ 
ಪ್ರವಾಹವನ್ನು , ಸೂಚಿಸಿ, ಆ ತಟ್ಟೆ ಯ ವೋಲ್ವೇಜನ್ನು ' p ಎಂದು ಇಟ್ಟು ಕೊಂ 
ಡರೆ, ಚಿತ್ರ 8€2 (6) ರಲ್ಲಿ ತೋರಿಸಿರುವ 1 > V, ನಕ್ಷೆಯ ರೇಖೆ( graph ) ಯು 
ಬರುತ್ತದೆ. ಅದರಲ್ಲಿ ತೋರಿಸಿ ರು ವ೦ತೆ I ಗೆ ಒಂದು ಉಚ್ಚ ಮಿತಿ 
( maximum) (I ) ಯು ಇರುತ್ತದೆ. ಇದನ್ನು ಸಂತುಷ್ಟ ಮಿತಿ (saturation 
limit ) ಎಂದು ಕರೆಯಬಹುದು. 


ಚಿತ್ರದಲ್ಲಿ ಸೂಚಿಸಿರುವ ರಚನೆಯನ್ನು ಹೊಂದಿರುವ ಉಪಕರಣಕ್ಕೆ ದ್ವಿಧುವ 
( diode) ವೆಂದು ಹೆಸರು. ಇದರ ಒಂದು ಮುಖ್ಯ ವಿಶೇಷವೇನೆಂದರೆ : ಇದು ಒಂದು 
ಏಕದಿಕ್ ಕವಾಟ ( valve) ದಂತೆ ವರ್ತಿಸುತ್ತದೆ. ಅಂದರೆ, P ತಟ್ಟೆಯು + ( ಧನ). 
ಆಗಿದ್ದರೆ ಮಾತ್ರ ಎಲೆಕ್ಟ್ರಾನ್‌ಗಳು ಅದನ್ನು ತಲಪಲು ಸಾಧ್ಯವಿದ್ದು ವಿದ್ಯುತ್ 
ಪ್ರವಾಹವಿರುತ್ತದೆ. P ತಟ್ಟೆಯನ್ನು ( ಗಣ) ವೋಲ್ವೇಜ್‌ಗೆ ಸಂಪರ್ಕಹೊಂದಿಸಿ 
ದರೆ, ವಿದ್ಯುತ್ ಪ್ರವಾಹವು ತಡೆಹೊಂದುತ್ತದೆ. ಆದ್ದರಿಂದ P ಮತ್ತು E ಗಳ 
ನಡುವೆ ಒಂದು ಪರಾಯ ಪ್ರಚ್ಛನ್ಯಾಂತರ ( alternating potential) ದ ವಿದ್ಯುತ್ 
ಕ್ಷೇತ್ರವನ್ನು ಕಲ್ಪಿಸಿದರೆ, ಒಂದೊಂದು ಆವರ್ತ (Cycle) ದಲ್ಲಿಯ P ಯು + ಆಗಿ 
ದ್ದಾಗ ಮಾತ್ರ ವಿದ್ಯುತ್ ಪ್ರವಾಹವಿದ್ದು ಉಳಿದ ಅರ್ಧ ಆವರ್ತದಲ್ಲಿ P – ಆದಾಗ 
ವಿದ್ಯುತ್ಪ್ರವಾಹವಿರುವುದಿಲ್ಲ. ಹೀಗಾಗಿ ಈ ಉಪಕರಣವನ್ನು ಪರ್ಯಾಯ 


ವಸ್ತುವಿನ ಘನಸ್ಥಿತಿ 


175 


ವಿದ್ಯುತ್ತನ್ನು ಏಕಮುಖವಿದ್ಯುತ್ತಿಗೆ ಪರಿವರ್ತಿಸುವ ಸಾಧನ (rectifier ) ವನ್ನಾಗಿ 
ಉಪಯೋಗಿಸಬಹುದು. 


Yw . 


SRS 


- 


- -- ---- 
BI 


Yp : | 


- 


- 4 


- 2 0 2 4 6 


X 


- 


* • ವೋಲ್ಸ್ 


( b ) 


ಚಿತ್ರ 8€3 ತಿಧ್ರುವ ( triode) ದ ವರ್ತನೆ ಮತ್ತು ಅದರ ಲಕ್ಷಣ ನಕ್ಷೆಗಳು 


ಇದೇ ತತ್ತ್ವವನ್ನೇ ವಿಸ್ತರಿಸಿ ಒಂದು ತ್ರಿಧುವ (triode) ವನ್ನು ನಿರ್ಮಿಸ 
ಲಾಗಿದೆ. ಇದೂ ಒಂದು ನಿರನಿಲದ ಗಾಜಿನ ಬುರುಡೆ ( evacuated glass bulb ) ಯ 
ರೂಪದಲ್ಲಿದ್ದು ಒಳಗಡೆ, F, G ಮತ್ತು P ಗಳೆಂಬ ಮೂರು ಅಂಗಗಳಿವೆ. 


176 


ಪರಮಾಣು ಮತ್ತು ಅದರ ರಚನೆ 


ಎಂಬುದು ಲೋಹದ ತಂತುವಿನ ಸುರುಳಿ, ಇದನ್ನು B ವಿದ್ಯುತ್ ಕೋಶಕ್ಕೆ 
ಅಳವಡಿಸಿರುವುದರಿಂದ, ತಂತಿಯ ತಾಪವು ಹೆಚ್ಚಿ ಅದರಿಂದ ಎಲೆಕ್ಟ್ರಾನ್‌ಗಳು ಹೊರಗೆ 
ವಿಸರ್ಜಿಸಲ್ಪಡುತ್ತವೆ. ಇವುಗಳು P ಎಂಬ ಧನ ವಿದ್ಯುತ್‌ ಧ್ರುವವನ್ನು ತಲಪು 
ವುದಕ್ಕೆ ಮುಂಚೆ, G ಎಂದು ತೋರಿಸಿರುವ ಒಂದು ಜಾಲರಿ ( grid) ಯನ್ನು ದಾಟ 
ಬೇಕಾಗಿದೆ. G ಯನ್ನು B ಎಂಬ ಪ್ರತ್ಯೇಕ ವಿದ್ಯುತ್ ಕೋಶಕ್ಕೆ ಅಳವಡಿಸಿರುತ್ತದೆ. 
ಇದರ ಮೂಲಕ G ಯ ಪ್ರಚ್ಛನ್ಯಾಂತರ ( V - grid potential ) ವನ್ನು ಬದಲಾ 
ಯಿಸಲು ಅವಕಾಶವಿರುತ್ತದೆ. ಇದರ ಪ್ರಮಾಣವನ್ನು ಅವಲಂಬಿಸಿ, G ಯನ್ನು 
ದಾಟ P ಯನ್ನು ಮುಟ್ಟುವ ವಿದ್ಯುತ್ ಕಣಗಳ ಸ೦ಖ್ಯೆ ಯು ನಿ ಯ  ಂ ತಿ ತ 
(Controlled) ವಾಗುತ್ತದೆ. ಹೀಗೆ ನಿಯಂತ್ರಿತವಾದ ವಿದ್ಯುತ್ಪವಾಹದ ಪ್ರಮಾಣ 
ವನ್ನು P ಗೆ ಸಂಪರ್ಕ ಹೊಂದಿಸಿರುವ B ಬೃಹತ್ ವಿದ್ಯುತ್ಕೋಶದ ಸರ್ಕಿಟ 
( plate circuit ) ನಲ್ಲಿರುವ ವಿದ್ಯುನ್ಮಾಪಕ ( mA ) ವು ಸೂಚಿಸುತ್ತದೆ. 

ಈ ಉಪಕರಣದಲ್ಲಿ ಮುಖ್ಯವಾಗಿ F , G ಮತ್ತು P ಗಳೆಂಬ ಮೂರು ಧ್ರುವ 
ಗಳಿರುವುದರಿಂದ ಇದಕ್ಕೆ ತ್ರಿಧುವನೆಂದು ಹೆಸರಾಗಿದೆ. ಇದರಲ್ಲಿ ಪ್ರಯೋಗಗಳನ್ನು 
ಮಾಡಿ, ಈ ಟ್ರಯೋಡಿನ ಲಕ್ಷಣ (characteristics) ಗಳನ್ನು ಸೂಚಿಸುವ ನಕ್ಷೆ 
ರೇಖೆಗಳನ್ನು ನಿರ್ಮಿಸಬಹುದು. ಇವುಗಳ ರೂಪವು ಚಿತ್ರ 83 (6) ರಲ್ಲಿ 
ತೋರಿಸಿರುವಂತಿದೆ. ಇದು 1 , (plate Current) ಗ V ( grid voltage ) ಗೂ 
ಇರುವ ಸಂಬಂಧವನ್ನು ತೋರಿಸುತ್ತದೆ. V , ( plate voltage) ಯ ಮೌಲ್ಯಗಳು 
ಬದಲಾದರೆ, ಬೇರೆ ಬೇರೆ ರೇಖೆಗಳು ಬರುತ್ತವೆ, 

ನಿಸ್ತಂತು ವಾರ್ತಾ ಪ್ರಸಾರ ( wireless transmission) ದಲ್ಲಿ ಉಪಯೋ 
ಗಿಸಲಾಗುವ ಎಲ್ಲ ಅಂಗಗಳಿಗೂ ಈ ಟ್ರಯೋಡ್ ( triode) ನಾಳಿಕೆಯು ಮೂಲ 
ಭೂತವಾದುದು. ಇದನ್ನು ಉಪಕರಣಗಳ ವಿವಿಧ ಹಂತಗಳಲ್ಲಿ ಬೇಕಾದ ಕ್ರಿಯೆ 
ಗಳಿಗೆ ಅನುಗುಣವಾಗಿರುವಂತೆ ಅಳವಡಿಸಬೇಕು. ಇದರ ಮುಖ್ಯ ಉಪಯೋಗಗಳು 
ಮೂರು: (1 ) ಗೊತ್ತು ಹಚ್ಚುವುದು (detector), ( 2) ಶಕ್ತಿವರ್ಧಕ (amplifier ) 
ಮತ್ತು ( 3) ಆಂದೋಳಕ ( Oscillator). 

ಬಾನುಲಿ ಪ್ರಸಾರ ( broadcast ) ದಲ್ಲಿ ಇದರ ಪಾತ್ರವು ಅತಿ ಮುಖ್ಯವೂ 
ಮೂಲಭೂತವೂ ಆಗಿರುವುದರಿಂದ ಅದರ ತತ್ತ್ವಗಳ ಸ್ಕೂಲಪರಿಚಯವನ್ನು ಇಲ್ಲಿ 
ಸೂಚಿಸಲಾಗಿದೆ. 


8 .3 ಅಲ್ಪ ವಿದ್ಯುದ್ವಾಹಕತ್ವ - ಟ್ರಾನ್ಸಿಸ್ಟರ್ 

ನಿಸ್ತಂತು ವಾರ್ತಾಪ್ರಸಾರದ ವಿಧಾ ನ ( wireless transmission ) ದಲ್ಲಿ 
ಬಳಕೆಯಲ್ಲಿದ್ದ ಶಾಖ ವಿದ್ಯುತ್ ಉತ್ಸರ್ಜನ ನಾಳಿಕೆ (thermionic valves) 
ಗಳಿಗೆ ಬದಲಾಗಿ, ಅವುಗಳ ಮುಖ್ಯ ಉಪಯೋಗಗಳನ್ನೊಳಗೊಂಡು ಹೆಚ್ಚು ವಿಶಿಷ್ಟತೆ 
ಯನ್ನು ಹೊಂದಿ ಉಪಕರಣಗಳ ಗಾತ್ರ ( sizes) ಗಳನ್ನು ಬಹಳ ಕಡಮೆಮಾಡಿ 


ವಸ್ತುವಿನ ಘನಸ್ಥಿತಿ 

177 
ಒಂದು ದೊಡ್ಡ ತಾಂತ್ರಿಕ ಕ್ರಾಂತಿಯನ್ನೇ ಉಂಟುಮಾಡಿರುವ ನವೀನ ಸಾಧನವೆಂದರೆ 
ಟಾನ್ಸಿಸ್ಟರ್‌ (transistor). ಇದರ ಸೂಕ್ಷರಚನೆಯು ಎಷ್ಟರ ಮಟ್ಟಿಗಿದೆ 
ಯೆಂದರೆ, ಇದನ್ನು ಉಪಯೋಗಿಸುವ ವಾರ್ತಾಗ್ರಾಹಕ ಉಪಕರಣ (receiver set) 
ವನ್ನು ಜೇಬಿನಲ್ಲಿಟ್ಟುಕೊಂಡು, ಅಥವಾ ಹೊತ್ತುಕೊಂಡು (Portable ) ಆರಾಮವಾಗಿ 
ತಿರುಗಾಡುತ್ತಿರುವಾಗಲೇ ಅದರ ಶ್ರವಣಸುಖವನ್ನು ಅನುಭವಿಸುತ್ತಿರಬಹುದು. ಈ 
ಉಪಕರಣವನ್ನು ಉಪಯೋಗಿಸಿ ಈಗ ಲಕ್ಷಾಂತರ ಗ್ರಾಹಕಗಳು ಮತ್ತು ಇತರ 
ಸಾಧನಗಳು ನಿರ್ಮಿತವಾಗುತ್ತಿವೆ. ಇದರ ಬಳಕೆಯಿಂದ ಶಾಖ ವಿದ್ಯುತ್ ವಿಸರ್ಜನ 
ನಾಳಿಕೆ (thermionic valves ) ಗಳು ನಿಷ್ಪ ಯೋಜಕವಾಗಿವೆ. ಇದರಲ್ಲಿ ಆ 
ನಾಳಿಕೆಯಲ್ಲಿದ್ದ , ತಂತು, ಜಾಲರಿ, ಸ್ಟೇಟ್ ( blament, grid and plate) ಗಳು 
ಯಾವುವೂ ಇಲ್ಲ. ಇದು ಕೆಡುವಂತೆಯೇ ಇಲ್ಲ . ಒಂದೇ ಒಂದು 12 ವೋಲ್ಸ್ಗ ಳೆ ಸಣ್ಣ 
ವಿದ್ಯುತ್ತೊಶ( battery of 12 volts) ವನ್ನು ಉಪಕರಣದಲ್ಲಿಯೇ ಅಳವಡಿಸಿದರೆ 
ಸಾಕು, ಇದರ ಶಕ್ತಿವರ್ಧಕ ಸಾಮರ್ಥ್ಯವೂ ಮತ್ತು ಇತರ ಗುಣಗಳೂ ಅದ್ಭುತವಾ 
ದುವು. ಇದರಲ್ಲಿ ಅಡಗಿರುವಸೂಕ್ಷ್ಮತತ್ತ್ವವನ್ನು ಪರಮಾಣುಗಳ ರಚನೆಗೆ ಸಂಬಂಧ 
ಪಟ್ಟಂತೆಸ್ಕೂಲವಾಗಿ ಪರಿಚಯ ಮಾಡಲು ಮಾತ್ರ ಇಲ್ಲಿ ಪ್ರಯತ್ನ ಮಾಡಲಾಗಿದೆ. 


1948 ರಲ್ಲಿ (30 - 6 - 1948) ಬೆಲ್ ಟೆಲಿ ಫೋ ನ್ ಪ್ರಯೋಗಶಾಲೆ 
ಗಳಲ್ಲಿ ಸ೦ಶೋ ಧ ನೆ ಗಳ ನ್ನು ನಡೆಸುತ್ತಿದ್ದ ಮೂವರು ವಿಜ್ಞಾನಿಗಳು , 
TOFU (W . Schockley ), 23, 85, Pago ( W . H . Brittain ) 3333 22@ fe Jos 
( J, Bardeen ) - ತಮ್ಮ ಅತ್ಯಾಶ್ಚರ್ಯಕರವಾದ ಪ್ರಯೋಗಗಳ ಫಲಿತಾಂಶಗಳನ್ನು 
ಹೊರಗೆಡಹಿದರು, ಇವು ಜಕ್ಕೇನಿಯಂ, ಮತ್ತು ಸಿಲಿಕಾನ್‌ಗಳಿಗೆ ಸಂಬಂಧಪಟ್ಟ 
ವಿದ್ಯುದ್ವಾಹಕ ವರ್ತನೆಗಳ ಲಕ್ಷಣಗಳನ್ನು ಅವಲಂಬಿಸಿವೆ. ಇದಕ್ಕಾಗಿ ಆ ಮೂವರು 
ವಿಜ್ಞಾನಿಗಳಿಗೂ ನೋಬೆಲ್ ಪಾರಿತೋಷಕ ವು 1956ರಲ್ಲಿ ಲಭಿಸಿದ್ದರಲ್ಲಿ 
ಯಾವ ಆಶ್ಚರ್ಯವೂ ಇಲ್ಲ. 


ಜಲ್ಮೀನಿಯಂ ಮತ್ತು ಸಿಲಿಕಾನ್‌ಗಳು ಅಲ್ಪ ವಿದ್ಯುದ್ವಾಹಕ ವಸ್ತುಗಳ ಗುಂಪಿಗೆ 
ಸೇರಿದುವು (semiconductors ). ಅಂದರೆ, ಇವುಗಳ ವಾ ಹಕತ್ವ ವು ಲೋಹದ 
ಗುಂಪಿಗೆ ಸೇರಿರುವ ತಾಮ್ರ , ಚಿನ್ನ , ಬೆಳ್ಳಿ ಗಳಿಗೂ ಪೋರ್ಸಿಲೇನ್, ರಬ್ಬರ್‌ಗಳ 
ವಿದ್ಯುತ್ ಅವಾಹಕ (insulators ) ಗಳಿಗೂ ಮಧ್ಯಸ್ಥ (intermediate ) ವಾಗಿರುತ್ತದೆ. 
ಇವುಗಳಿಗೆ ಅಲ್ಪ ವಿದ್ಯುದ್ವಾಹಕಗಳೆಂಬ ಹೆಸರು ಸೂಚಿಸುವಂತೆ , ಸ್ವತಂತ್ರವಾಗಿ 
ವಿದ್ಯುದಂಶ ಗಳ ನ್ನು ವಹನ ಮಾಡುವ ಕಣ ( free -charge carriers ) ಗಳ 
ಸಂಖ್ಯೆಯು ಅತ್ಯಲ್ಪವಾಗಿರುತ್ತದೆ. ಇದು ಆ ವಸ್ತುವಿನ ತಾಪದ ಮಟ್ಟವನ್ನೂ 
ಅದರಲ್ಲಿರುವ ಅಶುದ್ಧತೆಯ ಪ್ರಮಾಣಗಳನ್ನೂ ( temperature and impurities 
present) ಅವಲಂಬಿಸಿರುತ್ತದೆ. ಇದರ ಸ್ವರೂಪವನ್ನು ಜರ್ಮನಿಯಂಗೆ ಸಂಬಂಧ 
ಪಟ್ಟಂತೆ ಸ್ವಲ್ಪ ವಿಮರ್ಶೆ ಮಾಡೋಣ. 


178 


ಪರಮಾಣು ಮತ್ತು ಅದರ ರಚನೆ 


ವಸ್ತುಗಳ ಆವರ್ತಕ ಕೋಷ್ಟಕ ( periodic table ) ವನ್ನು ವೀಕ್ಷಿಸಿದರೆ , 
ಜನಿಯಂಸ್ಥಾನವು ನಾಲ್ಕನೇ ಗುಂಪಿನಲ್ಲಿದೆ. ಅಂದರೆ, ಇದರ ಪರಮಾಣುವಿನ 
ಹೊರ ರಚನೆಯಲ್ಲಿರುವ ಅಪೂರ್ಣ ವಲಯದಲ್ಲಿ (incomplete shell ) ನಾಲ್ಕು 
ಸಂಯೋಜನಶಕ್ತಿಯ ಎಲೆ ಕ್ಯಾ ನ್ ಗಳು ( valence electrons ) ಇರುತ್ತವೆ. 
ಹರಳುಗಳ ರಚನೆಯಲ್ಲಿ ಅಡಗಿರುವ ಪರಮಾಣುಗಳ ಜೋಡಣೆಯ ರೂಪವನ್ನು 
ವೀಕ್ಷಿಸಿದರೆ, ಒಂದೊಂದು ಪರಮಾಣುವಿನಲ್ಲಿಯೂ ಇರುವ ನಾಲ್ಕು ಬಿಡಿ ಎಲೆಕ್ಟ್ರಾನ್ 
ಗಳೂ ಇತರ ನಾಲ್ಕು ಪರಮಾಣುಗಳೊಂದಿಗೆ ಸಂಯೋಗದ ಫಲದಿಂದ, ವಿನಿಮಯ 
(shared) ವಾಗುತ್ತವೆ. ಈ ಬಂಧನದಲ್ಲಿ ನಾಲ್ಕು ಪರಮಾಣುಗಳೂ ತಮ್ಮಲ್ಲಿನ 
ಒಂದೊಂದು ಎಲೆಕ್ಟ್ರಾನ್ ಕಣವನ್ನು ಪಾಲುಗೊಳ್ಳುವಂತೆ ಮಾಡುತ್ತವೆ. ಸಂಪೂರ್ಣ 
ವಾಗಿ ಶುದ್ಧವಾಗಿರುವ 100 % ಜಕ್ಕೇನಿಯಂನಲ್ಲಿ ಎಲ್ಲಾ ಎಲೆಕ್ಟ್ರಾನ್‌ಗಳು ಈ ರೀತಿ 
ಯಾದ ಸಂಯೋಗ ಬಂಧನಗಳಿಗೆ ಒಳಗಾಗಿ, ತಾಪದ ಮಟ್ಟವು ಕಡಮೆಯಾಗಿದ್ದರೆ, 
ವಿದ್ಯುದ್ವಾಹಕತ್ವಕ್ಕೆ ( Conduction ) ಅವಕಾಶವಿರುವುದಿಲ್ಲ . ತಾ ಪ ದ ಮಟ್ಟವು 
ಹೆಚ್ಚಿದಂತೆಲ್ಲ ಅಂದರೆ, ಸುಮಾರು 85° C ಮಟ್ಟದಲ್ಲಿ ಕೆಲವು ಎಲೆಕ್ಟ್ರಾನ್‌ಗಳು 
ಸಂಯೋಗ ಬಂಧನಗಳಿಂದ ವಿಮುಕ್ತನಾಗುತ್ತವೆ. ಹೀಗಾಗಿ ಅವುಗಳ ಚಲನ 
ವಲನಗಳಿಂದ ಪರಮಾಣುಗಳಲ್ಲಿ ಎಲೆಕ್ಟ್ರಾನ್‌ಗಳು ತಪ್ಪಿಸಿಕೊಂಡುಹೋದಜಾಗಗಳಲ್ಲಿ 
ಖಾಲಿ ಸ್ಥಾನಗಳು ( holes or vacancies ) ಏರ್ಪಡುತ್ತವೆ. ಇವುಗಳನ್ನು ರಂಧ್ರ 
ಗಳೆಂದು ಕರೆಯಬಹುದು , ಒಂದು ಎಲೆಕ್ಟ್ರಾನ್ ಖಾಲಿಯಾಗುವುದರಿಂದ ಆ ಸರ 
ಮಾಣುವಿನ ಉಳಿದಿರುವ ಭಾಗವು ಒಂದು ಧನ ವಿದ್ಯುದಂಶವನ್ನು ಹೊಂದುತ್ತದೆ. 
ಹೀಗಿರುವಾಗ ನಾವು ಒಂದು ಬಾಹ್ಯ ವಿದ್ಯುತ್ ಕ್ಷೇತ್ರ ( applied e. m . f.) ವನ್ನು 
ಕಲ್ಪಿಸಿದರೆ, ಖಾಲಿಯಾಗಿರುವ ರಂಧ್ರವನ್ನು ತುಂಬಲು ಪಕ್ಕದ ಪರಮಾಣುವಿನಿಂದ 
ಒಂದು ಎಲೆಕ್ಟ್ರಾನ್ ಆಕ್ರಮಿಸಬಹುದು. ಅದು ಬಿಟ್ಟ ಜಾಗವು ಒಂದು ರಂಧ್ರದಂತೆ 
ವರ್ತಿಸಿ, ಅದನ್ನು ಇನ್ನೊಂದು ಎಲೆಕ್ಟ್ರಾನ್ ಆಕ್ರಮಿಸಲು ಅವಕಾಶವಿರುತ್ತದೆ. 
ಹೀಗಾಗಿ, ರಂಧ್ರಗಳು (holes ) ಒಂದು ಪರಮಾಣುವಿನಿಂದ ಮತ್ತೊಂದು ಪರಮಾಣು 
ವಿಗೆ ಚಲಿಸುವಂತೆ ಆಗುತ್ತದೆ. ಅಂದರೆ, ಈ ರಂಧ್ರಗಳ ಸ್ಥಾನಪಲ್ಲಟದಿಂದಲೇ , 
ವಿದ್ಯುತ್ಪವಾಹವು ಏರ್ಪಟ್ಟಂತಾಗುತ್ತದೆ. ಈ ವಹನದಲ್ಲಿ ಎಲೆಕ್ಟ್ರಾನ್ಗಳು ಋಣ 
ವಿದ್ಯುತ್ತನ್ನೂ (negative Or 10) ರಂಧ್ರಗಳು ಧನ ವಿದ್ಯುತ್ತನ್ನೂ ( positive or #) 
ಹೊಂದಿರುವುದು ವ್ಯಕ್ತವಾಗುತ್ತದೆ, 
- ಈಗ ಜಡ್ಮಿನಿಯಂ ಪರಮಾಣುಗಳ ಜೊತೆಯಲ್ಲಿ ಅಲ್ಪ ಪ್ರಮಾಣದಲ್ಲಿ 
ಆರ್ಸೆನಿಕ್ ಪರಮಾಣುಗಳನ್ನು ಅಶುದ್ಧತೆಯ ರೂಪದಲ್ಲಿ ಸೇರಿಸಿದರೆ, ಉಂಟಾಗುವ 
ಪರಿಣಾಮವನ್ನು ವಿಮರ್ಶೆಮಾಡಬಹುದು, ಈ ಅಶುದ್ಧತೆಯ ಪ್ರಮಾಣವು ಎಷ್ಟು 
ಅಲ್ಪವಾಗಿರಬಹುದೆಂದರೆ, 10 ಜಲ್ಮೀನಿಯಂ ಪರಮಾಣುಗಳ ನಡುವೆ 1 ಆರ್ಸೆನಿಕ್ 
ಪರಮಾಣುವನ್ನು ಕೂಡಿಸುವುದು , ಮೂಲ ಹರಳಿನ ರಚನೆಯಲ್ಲಿ ಇದರಿಂದ ಯಾವ 
ಗಮನಾರ್ಹವಾದ ಫಲಿತಾಂಶವೂ ಆಗುವಂತಿಲ್ಲ. ಆದರೆ, ಎಲೆಕ್ಟ್ರಾನ್‌ಗಳ ವಿನಿಮಯ 
ದಲ್ಲಿ ಉಂಟಾಗುವ ಪರಿಣಾಮವನ್ನು ವಿಮರ್ಶಿಸಬೇಕು. 


179 


ವಸ್ತುವಿನ ಘನಸ್ಥಿತಿ 
ಆರ್ಸೆನಿಕ್ ಪರ ಮಾ ಣುವಿನ ಹೊರವಲಯದಲ್ಲಿ 5 ಎಲೆ ಕ್ಲಾ ನ್ ಗಳಿ ರು 
ವುದರಿಂದಲೂ , ಸಮೀಪದಲ್ಲಿರುವ ಜಲ್ಮೀನಿಯಂ ಪರಮಾಣುಗಳ ಹೊರವಲಯಗಳನ್ನು 
ತುಂಬಲು 4 ಎಲೆಕ್ಟ್ರಾನ್ಗಳು ಸಾಕಾಗಿರುವುದರಿಂದಲೂ , ಇವುಗಳ ವಿನಿಮಯವಾದ 
ಮೇಲೆಯೂ ಒಂದು ಬಿಡಿ ಎಲೆಕ್ಟ್ರಾನ್ ಇದ್ದು ಬಂಧನಕ್ಕೊಳಗಾಗದೆ ಹರಳಿಗೆ 
ದಾನಮಾಡಲು (donate) ಅವಕಾಶವಿದೆ. ಒಟ್ಟಿನಲ್ಲಿ ಹರಳಿನಲ್ಲಿ ನಿರ್ವಿದ್ಯುತ್ 
( neutral) ಆಗಿದ್ದರೂ , ಸ್ವತಂತ್ರವಾಗಿ ಚಲಿಸತಕ್ಕೆ ಒಂದು ಎಲೆಕ್ಟ್ರಾನ್ ಸಿಕ್ಕಿದಂತಾ 
ಯಿತು. ಇಂಥ ಬಿಡಿ ಎಲೆಕ್ಟ್ರಾನ್‌ಗಳ ಮೂಲಕ ವಿದ್ಯುದ್ವಹನವು ಸಾಧ್ಯವಾಗುತ್ತದೆ. 
ಇವನ್ನು 'n' ಮಾದರಿ ಹರಳೆಂದು ಕರೆಯುತ್ತಾರೆ. ಈಗ, ಶುದ್ಧ ಜಮ್ಮೇನಿಯಂ 
ಹರಳಿಗೆ, ಆರ್ಸೆನಿಕ್‌ಗೆ ಬದಲು ಗ್ಯಾಲಿ ಯ೦ ವಸ್ತುವನ್ನು ನಿಯಮಿತ ಪ್ರಮಾಣ 
ದಲ್ಲಿ ಅಶುದ್ಧತೆಯ ರೀತಿಯಲ್ಲಿ ಸೇರಿಸಿದರೆ ಉಂಟಾಗುವ ಪರಿಣಾಮವು ಹೀಗಿರುತ್ತದೆ. 
ಗ್ಯಾಲಿಯಂ ಪರಮಾಣುವಿನ ಹೊರ ಅಪೂರ್ಣವಲಯದಲ್ಲಿ ಮೂರು ಎಲೆಕ್ಟ್ರಾನ್ 
ಗಳು ಮಾತ್ರ ಇರುತ್ತವೆ, ಗ್ಯಾಲಿಯಂ ಪ ರ ಮಾ ಣು ವ ನ್ನು ಕೇಂದ್ರವಾಗಿ 
ಹೊಂದಿ, ಸಮೀಪದ ಚೌಕಟ್ಟಿನಲ್ಲಿ ಒಂದು ಎಲೆಕ್ಟ್ರಾನನ್ನು ಕೊಳ್ಳಲು ( accept ) 
ಸಮರ್ಥವಾಗಿದೆ . ಹೀಗಾಗಿ, ಜಕ್ಕೇನಿಯಂ ಪರಮಾಣುಗಳ ಚೌಕಟ್ಟಿನಲ್ಲಿ ಒಂದು 
ಖಾಲಿ ಜಾಗವು ಏರ್ಪಟ್ಟು ಅದು ಒಂದು ರಂಧ್ರ (hole ) ವಾಗುತ್ತದೆ ಈ ರಂಧ್ರ 
ಗಳನ್ನು ತುಂಬಲು ಎಲೆಕ್ಟ್ರಾನಗಳು ಚಲಿಸಿ, ರಂಧಗಳ ಪಲ್ಲಟವಾಗುತ್ತದೆ. ಅಂದರೆ 
ಈ ಧನಧುವದಂತೆ ವರ್ತಿಸುವ ಧುವಗಳ ಸ್ಥಾನಪಲ್ಲಟದ ಮೂಲಕ ವಿದ್ಯುತ್ 
ವಹನವಾಗುವ ಅವಕಾಶವಿದೆ. ಆದ್ದರಿಂದ ಈ ತೆರದ ಜರೆನಿಯಂ ಹರಳಿಗೆ 
* p' (positive) ಮಾದರಿಯೆಂದು ಹೆಸರು , 

ಈ ರೀತಿಯಾಗಿ, ಮಲ ಜಲ್ಮೀನಿಯಂ ಹರಳಿನಲ್ಲಿ ಅತ್ಯಲ್ಪ ಪ್ರಮಾಣದ 
ಆರ್ಸೆನಿಕ್ ಅಶುದ್ಧತೆಯನ್ನು ಸೇರಿಸಿ, ' ಮಾದರಿಯ ಅಲ್ಪ ವಿದ್ಯುದ್ವಾಹಕವನ್ನೂ 
( Semi-conductor ) ಗ್ಯಾಲಿಯಂ ಅಶುದ್ಧತೆಯನ್ನು ಸೇರಿಸಿ ' ಮಾದರಿಯ ಅಲ್ಪ 
ವಿದ್ಯುದ್ವಾಹಕವನ್ನೂ ತಾಂತ್ರಿಕ ವಿಧಾನಗಳಿಂದ ತಯಾರುಮಾಡುತ್ತಾರೆ. ಈ 
* ' ಮತ್ತು '#' ಮಾದರಿಯ ಹರಳುಗಳನ್ನು ಸೂಕ್ತ ವಿಧಾನಗಳಿಂದ ಸಂಧಿಗಳನ್ನಾಗಿ 
( junctions ) ಮಾರ್ಪಡಿಸಿದರೆ , ಈ ಜೋಡಣೆಯ ಉಪಕರಣವೇ ಟ್ರಾನ್ಸಿಸ್ಟರ್ 
(transistor ) ಆಗುತ್ತದೆ. ಇದು ದ್ವಿಝುವ ( diodes ) ಮತ್ತು ಧ್ರುವ ( triodes ) 
ನಾಳಿಕೆಗಳ ಲಕ್ಷಣಗಳನ್ನೆಲ್ಲಾ ಹೊಂದಿ ಅವುಗಳಿಗೆ ಬದಲಾಗಿ ಉಪಯೋಗವಾಗಲು 
ಸಾಧ್ಯವಾಗುತ್ತದೆ. 


1 - ಮಾದರಿಗಳ ಹರಳುಗಳನ್ನು ಸಂಧಿಸಿದರೆ, ಇದು ಒಂದು ಸಾಮಾನ್ಯ 
ದ್ವಿಝುವದಂತೆ ವರ್ತಿಸಿ, ಪರ್ಯಾಯ ವಿದ್ಯುತ್ ಪ್ರವಾಹವನ್ನು ಏಕಮುಖ ಪ್ರವಾಹ 
372,pastes (rectifier - converting alternating to direct current) 
ಹೇಗೆ ಸಮರ್ಥವಾಗುತ್ತದೆಂಬುದನ್ನು ಕೆಳಗೆ ತೋರಿಸಿರುವ ಚಿತ್ರಗಳಿಂದ ನಿದರ್ಶನ 
ಮಾಡಬಹುದು. 


180 


ಪರಮಾಣು ಮತ್ತು ಅದರ ರಚನೆ 


- ಚಲಿಸುವ ಎಲೆಕ್ಟ್ರಾನ್, ಚಲಿಸುವ ರಂಧ್ರಗಳು 


( C) 


ಚಿತ್ರ 8- 4 -4) ಟ್ರಾನ್ಸಿಸ್ಟರ್ - ಏಕಮುಖಪ್ರವಾಹವರ್ತನೆ 


( a ) A ಮತ್ತು B ಗಳು ' ಮತ್ತು ' 6' ಮಾದರಿಯ ಎರಡು ಹರಳುಗಳು . 
A ನಲ್ಲಿ ಬರಿ ಚಲನ ಎಲೆಕ್ಟ್ರಾನ್‌ಗಳನ್ನೂ B ನಲ್ಲಿ + ಚಲನ ರಂಧ್ರಗಳನ್ನೂ ಮಾತ್ರ 
ತೋರಿಸಿದೆ. ಅಶುದ್ಧತೆಯಾಗಿ ಉಪಯೋಗಿಸಿರುವ ವಸ್ತುಗಳ ಪರಮಾಣುಗಳನ್ನು 
ತೋರಿಸಿಲ್ಲ. 

( 6) ಈ ಎರಡು ಹರಳುಗಳನ್ನೂ ಸಂಧಿಸಿದರೆ, ಸಂಧಿಸುವ ಜಾಗ ( C) ದಲ್ಲಿ 
ಉಂಟಾಗುವ ಪರಿಣಾಮಗಳನ್ನು ತೋರಿಸಿದೆ. 'n' ಮಾದರಿ ಎಲೆಕ್ಟ್ರಾನ್ಗಳು 
C ಮೂಲಕ ಹಾಯು B ಯಲ್ಲಿರುವ ರಂಧ್ರಗಳನ್ನು ಆಕ್ರಮಿಸುತ್ತವೆ. ಕೆಲವು 
ಎಲೆಕ್ಟ್ರಾನ್‌ಗಳು ಹೀಗೆ ಬಂದ ಮೇಲೆ, p ಹರಳು - ಹೆಚ್ಚು ಆಗುವುದರಿಂದ, 
ಮುಂದಿನ ಎಲೆಕ್ಟ್ರಾನ್‌ಗಳು ಬರದಂತೆ ಮಾಡುತ್ತದೆ. ಹೀಗೆಯೇ cಯ ಎರಡು 
ಕಡೆಗಳಲ್ಲಿಯೂ , ಒಂದು ಗಡಿಯು (barrier ) ಏರ್ಪಟ್ಟು ವಿದ್ಯುದ್ವಹನವು ನಿಲ್ಲುತ್ತದೆ. 

( c) ಈ ಸಂದರ್ಭದಲ್ಲಿ A ಮತ್ತು B ಗಳನ್ನು ಹೊರಗಿನ ವಿದ್ಯು ತ್ರೋಶದ 
(external voltage source ) + ಮತ್ತು - ಧ್ರುವಗಳಿಗೆ ಸಂಪರ್ಕವಾಡಿದರೆ, 
ಮಧ್ಯ ಭಾಗದ c ಗಡಿಯು ಇನ್ನೂ ಹೆಚ್ಚು ತಡೆಯನ್ನು ಕಲ್ಪಿಸುತ್ತದೆ. ಆದ್ದರಿಂದ 
ಅದರ ಮೂಲಕ ವಿದ್ಯುತ್ ಪ್ರವಾಹಕ್ಕೆ ತಡೆಯುಂಟಾಗುತ್ತದೆ. 

( d) ಈಗ, A ಮತ್ತು B ಗಳನ್ನು ವಿದ್ಯು ಟ್ರೋಶದ _ ಮತ್ತು + ಧ್ರುವಗಳಿಗೆ 
ಬದಲಾಯಿಸಿದರೆ, ಅಂದರೆ , 11 ಕಡೆ ( - ) ಕಡೆ ( + ) ಆದರೆ, ನಡುವೆ C ಯಲ್ಲಿ 


ವಸ್ತುವಿನ ಘನ ಸ್ಥಿತಿ 

181 
ಏರ್ಪಟ್ಟಿದ್ದ ಗಡಿಯು ಮಾಯವಾಗುತ್ತದೆ. ಅದರ ಎರಡು ಕಡೆಗಳಲ್ಲಿಯೂ , ವಿದ್ಯು 
ದ್ವಾಹಕಗಳ ಚಲನವು ಏರ್ಪಟ್ಟು – ಸಂಕೇತಗಳಿಂದ ಸೂಚಿತವಾಗುವಂತೆ ವಿದ್ಯುತ್ 
ಪ್ರವಾಹವು ಏರ್ಪಟ್ಟಂತಾಯಿತು. 


ಈ ವಿಮರ್ಶೆಯಿಂದ ನಮಗೆ ವ್ಯಕ್ತವಾಗುವ ಅಂಶವು ಹೀಗಿರುತ್ತದೆ. A 
ಮತ್ತು B ಅಂದರೆ ' n ' ಮತ್ತು 'p ' ಗಳ ಕಡೆಗಳ ನಡುವೆ ಪರ್ಯಾಯ ವಿದ್ಯುತ್ತನ್ನು 
( alternating) ಏರ್ಪಡಿಸಿದಲ್ಲಿ ಆವರ್ತದ ಅ ರ್ಧ ಭಾ ಗ ದಲ್ಲಿ ಮಾತ್ರ ವಿದ್ಯುತ್ 
ಪ್ರವಾಹವು ಏರ್ಪಟ್ಟು ಏಕಮುಖ ಪ್ರವಾಹ ( direct) ವಾಗಿ ಪರಿಣಮಿಸುತ್ತದೆ. 
ಇದೇ ಸಮಕಾರಕ (rectifier ) ಕ್ರಿಯೆಯಾಗಿ, ಈ ಸಾಧನವು ಒಂದು ದ್ವಿಝುವ 
ದಂತೆ ವರ್ತಿಸುತ್ತದೆ. 


7 . 


+ 


* 


* 


, 


100 


- ಚಲಸುವ ಎಲೆಕ್ಟ್ರಾನ. 
+ ಚಲಿಸದ ರಂಧ್ರಗಳು. 


ಚಿತ್ರ 8 . 5 
(n - p-n ) ಟ್ರಾನ್ಸಿಸ್ಟರ್ ಶಕ್ತಿ ವರ್ಧಕ ವರ್ತನೆ 


ಈ ಅಲ್ಪ ವಿದ್ಯುದ್ವಾಹಕಗಳಿಂದ ತ್ರಿಧುವ ನಾಳಿಕೆಯ ಮುಖ್ಯ ಲಕ್ಷಣವಾದ 
ಶಕ್ತಿವರ್ಧನದ ಗುಣ (amplification ) ವನ್ನು ಪಡೆಯಲು ಹೇಗೆ ಸಾಧ್ಯವಾಗುತ್ತ 
ದೆಂಬುದು ಮೇಲಿನ ಚಿತ್ರಗಳಿಂದ ವ್ಯಕ್ತವಾಗುತ್ತದೆ. 


182 


ಪರಮಾಣು ಮತ್ತು ಅದರ ರಚನೆ 


ಈ ಜೋಡಣೆಯಲ್ಲಿ ಎರಡು ವಿಧಗಳಿವೆ. ಇವುಗಳನ್ನು n -p -n ಮಾದರಿ 
ಯೆಂದೂ p -n- P ಎಂದೂ ಕರೆಯುವುದು ವಾಡಿಕೆಯಾಗಿದೆ. n -p-n ಮಾದರಿಯನ್ನು 
ನಿದರ್ಶನಕ್ಕಾಗಿ ತೆಗೆದುಕೊಳ್ಳೋಣ, ಇದರಲ್ಲಿ ಅತಿ ಸೂಕ್ಷ್ಮ ಪ್ರಮಾಣದ ತೆಳುವಾದ 
-p - ಮಾದರಿ ಹರಳನ್ನು ತೆಗೆದುಕೊಂಡು ಇದನ್ನು ಎರಡು ' n' ಮಾದರಿಯ ಹರಳುಗಳ 
ನಡುವೆ ಅ೦ಟಿಸಿ ಸ್ಯಾಂಡ್‌ವಿಚ್ಚಿನಂತೆ ಅಳವಡಿಸಿರುತ್ತದೆ. 


( a ) n , P ಮತ್ತು n ಗಳನ್ನು ಬಿಡಿಬಿಡಿಯಾಗಿರುವಾಗ ಪರಿಸ್ಥಿತಿಯನ್ನು 

( - ) ಮತ್ತು + ಗಳ ಮೂಲಕ ಸೂಚಿಸಿದೆ. 


( b) ಎರಡು ಕಡೆಗಳಲ್ಲಿರುವ ( A and B) n ಗಳ ನಡುವೆ 'p ' ಯನ್ನು ( C) 

ಸಂಧಿಸಿದರೆ, C ಯ ಎರಡು ಕಡೆಗಳಲ್ಲಿಯೂ ಸ್ವಲ್ಪ ಮಟ್ಟಿನ ಎಲೆ 
ಕ್ಯಾನ್‌ಗಳ ಚಲನೆಯಿರುತ್ತದೆ. ಲಿಯ ಎರಡು ಕಡೆಗಳಲ್ಲಿಯೂ 
) ಮತ್ತು E ಗಳು ವಿರೋಧ ದಿಕ್ಕಿನಲ್ಲಿ ತಡೆಗಳಂತೆ ಏರ್ಪಡಿಸು 
ಇವೆ. 


( C) . 


ಈಗ A ಮತ್ತು B ಕೊನೆಗಳನ್ನು ಹೊರಗಿನ ವಿದ್ಯುತ್ ಕೋಶದ + 

- + ( D ) 
ಮತ್ತು - ಧ್ರುವಗಳಿಗೆ ಸಂಪರ್ಕ ಹೊಂದಿಸಿದರೆ, ಎಡಗಡೆ n p ತಡೆಯು 

= ( E ) 
ಹೆಚ್ಚಾಗಿ, ಬಲಗಡೆ ಇರುವ p n ಯ ಮೂಲಕ ವಿದ್ಯುತ್ ಪ್ರವಾಹ 
ವಿರುತ್ತದೆ. 


ಈ ಸಂದರ್ಭದಲ್ಲಿ ಮಧ್ಯದಲ್ಲಿರುವ 'p' ಗೆ ಬೇರೆ ವಿದ್ಯುತ್ರೋಶದ + 
ಧ್ರುವಕ್ಕೆ ಸಂಪರ್ಕ ಮಾಡಿದರೆ, ಎಡಗಡೆಯಿರುವ (D ) ಪ್ರತಿಬಂಧಕವೂ 
ಮಾಯವಾಗಿ, ಎಲೆಕ್ಟ್ರಾನ್‌ಗಳು ಎಡಗಡೆ ಇರುವ (n ) ಹರಳಿಗೆ ಆಕ 
ರ್ಷಣವಾಗಲು ಸಾಧ್ಯವಾಗುತ್ತದೆ. 'p ' ಹರಳಿನ ಗಾತ್ರವು ಅತಿ 
ಸೂಕ್ಷ ( ಅ೦ ಗುಲ) ವಾಗಿದ್ದರೆ, ಈ ಟ್ರಾ ನ್ ಸಿ ಸ್ಟರ್‌ 
ಮೂಲಕ ವಿದ್ಯುತ್ ಪ್ರವಾಹವು F ಪ್ರ ವಾ ಹ ಕ್ಕಿ೦ತ ಹೆಚ್ಚಾಗಿ 
ಹರಿಯಲು ಸಾಧ್ಯ ವಾ ಗುತ್ತದೆ. ಚಿತ್ರದಲ್ಲಿ ತೋರಿಸಿರುವಂತೆ 
ಬಲದಿಂದ ಎಡಗಡೆಗೆ ಹೆಚ್ಚು ವಿದ್ಯುತ್ಪವಾಹವು ಏರ್ಪಡುವುದರಿಂದ 
ಇದು ಒಂದು ಶಕ್ತಿ ವರ್ಧಕ (amplifier ) ದಂತೆ ವರ್ತಿಸುತ್ತದೆ. 
ಹೀಗಾಗಿ, ಶಕ್ತಿವರ್ಧಕದಂತೆ ವರ್ತಿಸಬೇಕಾದರೆ, ಈ ಟ್ರಾನ್ಸಿಸ್ಸರ್‌ 
ಉಪಕರಣದ ಮುಖ್ಯ ಅಂಗಗಳು ಚಿತ್ರ (8.5) ದಲ್ಲಿ ತೋರಿಸಿದಂತೆ 
ಇರುತ್ತವೆ. 


ವಸ್ತುವಿನ ಘನಸ್ಥಿತಿ 

183 
ಎಡಗಡೆ ಇರುವ 'n' ಹ ಳ ನ್ನು ಉತ್ಸರ್ಜಕ (emitter E - ) ಎಂದೂ , 
ಬಲಗಡೆ ಇರುವ ' n ' ಹರಳನ್ನು ಗ್ರಾಹಕ (Collector ) - C ಎಂದೂ ಕರೆಯುತ್ತಾರೆ. 
ಇವುಗಳ ನಡುವೆ ಇರುವ P ಹರಳು ತಳ (base ) - B ಎಂಬ ಹೆಸರನ್ನು ಹೊಂದುತ್ತದೆ. 
ಈ ಮಾದರಿಯಲ್ಲಿ E ಇಂದ ಕಡೆಗೆ ಎಲೆಕ್ಟ್ರಾನ್‌ಗಳು ಒಯ್ಯಲ್ಪಡುತ್ತವೆ, ಇದು 


1 


² 


1 


E = ಉತ್ಸರ್ಜಕ 


B = ತಳ 


C = ಗ್ರಾಹಕ 


ಚಿತ್ರ 8€6 (n- p-n) ಟ್ರಾನ್ಸಿ ಸ್ಟರ್ ರಚನೆ 


ಸಾಮಾನ್ಯ ತಿಧ್ರುವ ನಾಳಿಕೆಯಲ್ಲಿರುವ ಸುರುಳಿ (flament) ಯನ್ನು ಹೋಲುತ್ತದೆ. 
ಬಲಗಡೆ ಇರುವ ಗ್ರಾಹಕವು ತಿಧ್ರುವದ ತಟ್ಟೆ (plate of a triode) ಯಂತೆ ವರ್ತಿಸಿ 
ಎಲೆಕ್ಟ್ರಾನ್‌ಗಳನ್ನು ಸಂಗ್ರಹಿಸುತ್ತದೆ. B ಎಂದು ತೋರಿಸಿರುವ ತಳವು ಮಧ್ಯ ಭಾಗ 
ದಲ್ಲಿದ್ದು ಧ್ರುವದ ಜಾಲರಿ (grid) ಯಂತೆ ವರ್ತಿಸುತ್ತದೆ. 


ಪರಮಾಣುಗಳ ರಚನೆಗಳಿಗೆ ಅನುಸಾರವಾಗಿ ನಿರ್ಮಿಸಲಾಗಿರುವ ಸೂಕ್ಷ 
ಸಾಧನಗಳ ಸೂ ಲ ವ ತ ೯ ನೆ ಯ ನ್ನು ಇದುವರೆಗೂ ನಿರೂಪಿಸಿದ್ದಾಯಿತು. 
ಜಮ್ಮೇನಿಯಂ ಹರಳಿಗೆ ಬದಲು ಸಿಲಿಕಾನ್ ಹರಳಿನಿಂದಲೂ ಟ್ರಾನ್ಸಿಸ್ಟರ್‌ಗಳನ್ನು 
ನಿರ್ಮಿಸಬಹುದು. 


ಈಗಾಗಲೇ ತಿಳಿಸಿರುವಂತೆ ಈ ನವೀನ ಸಾಧನೆಗಳು ವಾರ್ತಾ ಪ್ರಸಾರದ 
ವಿಧಾನಗಳಲ್ಲಿ ದೊಡ್ಡ ಕ್ರಾಂತಿಯನ್ನೇ ಎಬ್ಬಿಸಿ ಸಾಂಪ್ರದಾಯಿಕವಾಗಿ ವಿಶೇಷ ಬಳಕೆ 
ಯಲ್ಲಿದ್ದ ದೊಡ್ಡ ಗಾತ್ರದ ಗ್ರಾಹಕ ಉಪಕರಣಗಳನ್ನು (receiver sets ) ಹಿಂದಕ್ಕೆ 
ತಳ್ಳಿ ಅತ್ಯಂತ ಸಣ್ಣ ಗಾತ್ರಗಳಲ್ಲಿ ಅಳವಡಿಸಲು ಸಾಧ್ಯವಾಗುವ ಹಾಗೂ ವಿಶೇಷ 
ಲಕ್ಷಣಗಳನ್ನು ಹೊಂದಿರುವ ಪ್ರಾನ್ಸಿಸ್ಟರ್‌ಗಳನ್ನು ಸಾರ್ವತ್ರಿಕವಾಗಿ ಉಪಯೋಗ 
ವಾಗುವಂತೆ ಮಾಡಿವೆ, ಗಾತ್ರ ಅತಿ ಕಡಮೆ , ವೆಚ್ಚವೂ ಸ್ವಲ್ಪ , ಸರಳ ಜೋಡಣೆ 
ಮುಂತಾದ ಹಲವು ಗುಣಗಳನ್ನು ಹೊಂದಿ, ವಾರ್ತಾಪ್ರಸಾರದಲ್ಲಿಯೂ , ಟೆಲಿವಿಷನ್ 
ಸೆಟ್ಟುಗಳಲ್ಲಿಯ , ಗಣಕ (Computers ) ಮುಂತಾದ ವಿಶೇಷ ಉಪಕರಣಗಳ 
ಲ್ಲಿಯೂ , ಇವುಗಳು ಸರ್ವೆಸಾಮಾನ್ಯವಾಗಿವೆ . 


184 


ಪರಮಾಣು ಮತ್ತು ಅದರ ರಚನೆ 


8.4 ದ್ಯುತಿವಿದ್ಯುತ್ ಕ್ರಿಯೆ 

ಬೆಳಕಿಗೂ ವಿದ್ಯುಚ್ಛಕ್ತಿಗೂ ಸಂಬಂಧವನ್ನು ಕಲ್ಪಿಸುವ ಈ ಕ್ರಿಯೆಯು 
ವಿಜ್ಞಾನದ ಇತಿಹಾಸದಲ್ಲಿ ಪ್ರಮುಖಸ್ಥಾನವನ್ನು ಹೊಂದಿದೆ. ತಾತ್ವಿಕ ದೃಷ್ಟಿ 
ಯಿಂದ ಈ ಪ್ರಯೋಗಗಳಿಂದ ಬೆಳಕಿನ ಕಣಸ್ವರೂಪವು ದೃಢಪಟ್ಟು ಕ್ವಾಂಟಂ 
ಸಿದ್ಧಾಂತಕ್ಕೆ ಸಮರ್ಥನೆಯೂ ದೊರೆಯಿತು. ಔಪಯೋಗಿಕ ದೃಷ್ಟಿಯಿಂದಲೂ 
ಹಲವಾರು ತಾಂತ್ರಿಕ ಉಪಕರಣಗಳ ನಿರ್ಮಾಣದಿಂದ ಇದು ಮಹತ್ತ್ವವನ್ನು 
ಹೊಂದಿದೆ. 

ಹತ್ತೊಂಭತ್ತನೆಯ ಶತಮಾನದ ಕೊನೆಯ ಭಾಗದಲ್ಲಿ ಹಾಲ್ ವಾಕ್ ನಿಂದ 
( Hall-Wacks ) ಹಿಡಿದು , ಎಲ್ ಸ್ವ ರ್ , ಗೈಟಲ್ ( Elster, Geitel) ಮೊದ 
ಲಾದ ಪ್ರಸಿದ್ದ ವಿಜ್ಞಾನಿಗಳ ಪ್ರಯೋಗಗಳಿಂದ ಈ ಕ್ರಿಯೆಯು ಕಂಡುಹಿಡಿ 
ಯಲ್ಪಟ್ಟಿತು. 


max . 


+ > ಕಂಪನ ಸಂಖ್ಯೆ 


( 0 ) 


( 6 ) 


ಚಿತ್ರ 8 . 7 ದ್ಯುತಿವಿದ್ಯುತ್ಕ್ರಿಯೆ 
ಚಿತ್ರ 8 -7 ( ) ರಲ್ಲಿ ತೋರಿಸಿ ರು ವ೦ತೆ ( ಎಂಬುದು ಬೆಣಚುನಾಳಿಕೆ 
( quartz -bulb). ಇದನ್ನು ನಿರನಿಲವನ್ನಾಗಿ ಮಾಡಲಾಗಿದೆ. ಇದರೊಳಗೆ A ಮತ್ತು 
B ಎರಡು ಸತುವಿನ ತಟ್ಟೆ ಗಳು ( Zinc plates ) ಇದ್ದು ಇವುಗಳನ್ನು E ಎಂಬ ವಿದ್ಯು 
ತೊಶದ ಖಣ ಮತ್ತು ಧನ ಧ್ರುವಗಳಿಗೆ, G ಎಂಬ ವಿದ್ಯುನ್ಮಾಪಕದ ಮೂಲಕ 
ಸಂಪರ್ಕ ಹೊಂದಿಸಲಾಗಿದೆ, ಹೊರಗಿನಿಂದ A ತಟ್ಟೆಯ ಮೇಲೆ ಬಲ್ಸ್ ನ ಮೂಲಕ 
ಅತಿ ನೀಲ ( ultra - violet ) ಬೆಳಕನ್ನು ಬೀಳುವಂತೆ ಮಾಡಿದರೆ , G ವಿದ್ಯುನ್ಮಾಪಕ 
ದಲ್ಲಿ ವಿದ್ಯುತ್ಪವಾಹವು ಉತ್ಪನ್ನವಾಗಿರುವುದು ಕಂಡುಬಂದಿತು, ಇದೇ ಬೆಳಕನ್ನು 
A ಗೆ ಬದಲಾಗಿ ಧನಧುವವಾದ B ಯ ಮೇಲೆ ಬೀಳುವಂತೆ ಮಾಡಿದರೆ ಯಾವ 


ವಸ್ತುವಿನ ಘನಸ್ಥಿತಿ 

185 
ವಿದ್ಯುತ್ ಪ್ರವಾಹವೂ ಕಂಡುಬರಲಿಲ್ಲ . ಹೀಗೆ ಯೇ A ತಟ್ಟಿ ಯನ್ನು ಸತುವಿಗೆ 
ಬದಲಾಗಿ, ಲಿಥಿಯಂ, ಸೋಡಿಯಂ, ಪೊಟಾಸಿಯಂ ಮೊಲಾದ ವಸ್ತುಗಳನ್ನೊಳ 
ಗೊಂಡ ತಟ್ಟಿಗಳಾಗಿ ಮಾಡಿದರೂ , ಇದೇ ವಿಧವಾದ ವಿದ್ಯುತವಾಹವು ಉಂಟಾಗು 
ತದೆ. ಸೀಸಿಯಂ, ಪೊಟಾಸಿಯಂ ಮುಂತಾದ ವಸ್ತುಗಳು ದೃಶ್ಯ ರೂ ಹಿತ 
ಬೆಳಕಿನ ( visible light ) ಪ್ರಭಾವದಿಂದಲೂ , ಈ ವರ್ತನೆಯನ್ನು ತೋರಿಸುತ್ತವೆ. 

ಇದೇ ವಿಷಯವಾಗಿ ಹಲವಾರು ಪ್ರಯೋಗಗಳಿಂದ ಗೊತ್ತಾದ ಅಂಶಗಳನ್ನು 
ಕ್ರೋಢೀಕರಿಸಿದ ಮೇಲೆ, ಈ ಕ್ರಿಯೆಯ ಮುಖ್ಯ ಲಕ್ಷಣಗಳು ವ್ಯಕ್ತವಾದುವು : 
( 1 ) ಕೆಲವು ಪದಾರ್ಥಗಳ ಮೇಲೆ ಬೆಳಕು ಬೀಳುವುದರಿಂದ, ವಿದ್ಯುತ್ 

ಶಕ್ತಿಯು ಉತ್ಪನ್ನವಾಗುವುದರಿಂದ ಈ ಕ್ರಿಯೆಗೆ ದ್ಯುತಿವಿದ್ಯುತ್ 
ಕ್ರಿಯೆ (photo - electric effect) ಯೆಂದು ಹೆಸರು . 
ಬೆಳಕಿನ ಪ್ರಭಾವದಿಂದ, ಆ ಪದಾರ್ಥಗಳಿಂದ ಉತ್ಸರ್ಜಿತ (emitted 
ions) ವಾಗುವ ವಿದ್ಯುದ್ವಾಹೀ ಕಣಗಳು ಋಣ ವಿದ್ಯುತ್ತನ್ನು ಹೊಂದಿ 
ರುವುದರಿಂದ, ಧನ ವಿದ್ಯುತ್ತನ್ನು ಹೊಂದಿರುವ ಲೋಹದ ತಟ್ಟೆಯ 
ಕಡೆಗೆ ಆಕರ್ಷಿತವಾಗಿ, ಆ ಮಂಡಲ ( Circuit) ದಲ್ಲಿ ವಿದ್ಯುತೃವಾಹ 
ವನ್ನು ಉಂಟುಮಾಡಿ, ವಿದ್ಯುನ್ಮಾಪಕದಿಂದ ಉಲ್ಲೇಖಿತವಾಗುವಂತೆ 
ಮಾಡುತ್ತವೆ. 


ಹಲವಾರು ಪ್ರಯೋಗಗಳಿಂದ ಇವುಗಳ ವಿದ್ಯುದಂಶ (e) ಮತ್ತು 
ಜಡಾಂಶ ( m ) ವನ್ನು ನಿರ್ಧರಿಸಿದ ಮೇಲೆ, ಆ ಋಣ ವಿದ್ಯುದ್ವಾಹೀ 
ಕಣಗಳು ಎಲೆಕ್ಟ್ರಾನ್‌ಗಳೇ ಎಂಬ ಅಂಶವು ಸ್ಥಿರಪಟ್ಟಿತು. ಆದ್ದರಿಂದ 
ಇವುಗಳಿಗೆ ದ್ಯುತಿ ವಿದ್ಯುತ್ ಕಣ (photo - electrons) ಗಳೆಂದೂ 
ಹೆಸರಾಯಿತು, 
ಕ್ರಿಯಾತ್ಮಕ ವಸ್ತುಗಳಿಂದ ಹೊರ ಬೀಳುವ ಈ ಎಲೆಕ್ಟ್ರಾನ್‌ಗಳ 
ವೇಗಕ್ಕೂ ಅವುಗಳನ್ನು ಉದ್ದೀಪಿಸುವ (irradiate) ಬೆಳಕಿನ ಕಂಪನ 

ಸಂಖ್ಯೆಗೂ (frequency ) ಒಂದು ಸರಳ ಸಂಬಂಧವು ಕಂಡುಬಂದಿತು. 
(5) ಒಂದೇ ಕಂಪನಸಂಖ್ಯೆಯ ಬೆಳಕನ್ನು ವಿ ವಿ ಧ ವಸ್ತುಗಳ ಮೇಲೆ 

ಪ್ರಯೋಗಿಸಿದರೆ , ಹೊರಬೀಳುವ ಎಲೆ ಕ್ಲಾ ನ್ ಗಳ ಚಲನಶಕ್ತಿ 

ಅಥವಾ ವೇಗವು ಬೇರೆ ಬೇರೆ ಪ್ರಮಾಣಗಳನ್ನು ಹೊಂದಿರುತ್ತದೆ. 
( 6) ಒಂದೊಂದು ಸೂಕ್ಷ್ಮ ಕ್ರಿಯಾತ್ಮಕ (Sensitive ) ವಸ್ತುವಿನಿಂದಲೂ 

ಎಲೆಕ್ಟ್ರಾನ್‌ಗಳು ಹೊರಬೀಳಬೇಕಾದರೆ, ಅದರ ಮೇಲೆ ಬೀಳುವ 
ಬೆಳಕಿನ ಕಂಪನಸಂಖ್ಯೆಯು ಒಂದು ಕನಿಷ್ಠ ಮಿತಿಗಿಂತ ಹೆಚ್ಚಾಗಿರ 
ಬೇಕು. 


186 


ಪರಮಾಣು ಮತ್ತು ಅದರ ರಚನೆ 


max 


max 


( 7) ಉದ್ದೀಪನವಾಗುವ ವಿಕಿರಣ ( radiation ) ದ ಕಂಪನಸಂಖ್ಯೆಯು 

ಆಗಿಯ ಕನಿಷ್ಠ ಮಿತಿಯು ೨೦ ಆಗಿಯೂ , ಎಲೆಕ್ಟ್ರಾನ್‌ಗಳು 
ಹೊರಬೀಳುವ ಅತ್ಯಧಿಕ ವೇಗವು max ಆಗಿಯೂ ಇದ್ದರೆ, 

Emax = 1 mVmaxº = h (v – v .) [ m = w of jo 
ಜಡಾಂಶ ; h = ಪ್ಲಾಂಕ್ ನಿಯತಾಂಕ] 

(8 .1) 
ಎಂಬ ಸಮೀಕರಣಕ್ಕೆ ಸಮರ್ಥನೆ ದೊರೆಯಿತು. ಇದಕ್ಕೆ ನಿದರ್ಶನವು 
ಚಿತ್ರ 8 .6 (6) ರಲ್ಲಿ ತೋರಿಸಿರುವ ಸರಳರೇಖೆಯ ನಕ್ಷೆಯಿಂದ 
ವ್ಯಕ್ತವಾಗುತ್ತದೆ, 
ಹೊರಬೀಳುವ ಎಲೆ ಕ್ಯಾ ನ ಗ ಳ ಚಲನಶಕ್ತಿಗೂ , ಉದ್ದೀಪನ 
ಬೆಳಕಿನ ಪ್ರಭೆ (intensity ) ಗೂ ಯಾವ ಸ೦ಬ೦ಧ ವೂ ಇಲ್ಲ. 
ಪ್ರಭೆಯ ಪ್ರಮಾಣವು ಹೆಚ್ಚುವುದರಿಂದ ಹೊರಬೀಳುವ ಎಲೆಕ್ಟ್ರಾನ್ 
ಗಳ ಸಂಖ್ಯೆಯು ಹೆಚ್ಚುತ್ತದೆಯೇ ಹೊರತು , ಅವುಗಳ ವೇಗದಲ್ಲಿ 
ಬದಲಾವಣೆಯಾಗುವುದಿಲ್ಲ. 


ದ್ಯುತಿಕ್ರಿಯೆಯ ತತ್ತ್ವ ನಿರೂಪಣೆ 

ಈ ಮೇಲೆ ತಿಳಿಸಿದ ಪ್ರಯೋಗಗಳ ಫಲಿತಾಂಶಗಳಿಗೆ ಸಮರ್ಪಕವಾದ ತಾತ್ವಿಕ 
ವಿವರಣೆಯನ್ನು ಕೊಡಲು, ಸಾಂಪ್ರದಾಯಿಕ ವಿದ್ಯುತ್ಕಾಂತೀಯ ಅಲೆಗಳ ಸಿದ್ದಾ೦ 
ತವು ಸಮರ್ಥವಾಗಲಿಲ್ಲ. ಇದೊಂದು ತೊಡಕಿನ ಸಮಸ್ಯೆಯಾಗಿ ಕಂಡುಬಂದಿತು. 
ಈ ಪರಿಸ್ಥಿತಿಯಲ್ಲಿ ಪ್ರಸಿದ್ದ ವಿಜ್ಞಾನಿ ಐನ್‌ಸ್ಟೀನ್ ( Einstein) ಕ್ವಾಂಟಂ ಸಿದ್ಧಾಂತ 
ವನ್ನು ದೃಢಪಡಿಸುವಂತೆ ಸಮಂಜಸವಾದ ಸೂತ್ರವನ್ನು ಕಲ್ಪಿಸಿದನು . ಈ ನಿಯಮ 
ಮತ್ತು ಸೂತ್ರಗಳು ಈಗ ಐನ್‌ಸ್ಟೀನ್ ವಿಜ್ಞಾನಿಯ ದ್ಯುತಿವಿದ್ಯುತ್ ಸಮೀಕರಣ 
( Einstein 's photo - electric equation ) ಎಂದು ಪ್ರಸಿದ್ದವಾಗಿದೆ. ಈ ತತ್ತ್ವದ 
ನಿರೂಪಣೆಯು ಹೀಗಿರುತ್ತದೆ. 
- ಬೆಳಕೇ ಆಗಲಿ, ಬೇರೆ ಯಾವ ವಿಧವಾದ ವಿಕಿರಣ (radiation) ನಾಗಲಿ 
ಕ್ರಿಯಾತ್ಮಕ ವಸ್ತುವಿನ ಮೇಲೆ ಬೀಳುವಾಗ ಅದು ಒಂದು ಶಕ್ತಿ ಕಣ ( photon) 
ದಂತೆ ವರ್ತಿಸುತ್ತದೆ. ಆದ್ದರಿಂದ ಅದರ ಕಂಪನಸಂಖ್ಯೆಯು ಆದರೆ, ಶಕ್ತಿ ಪ್ರಮಾ 
ಣವು hp ಆಗಬೇಕು, ಈ ಒಂದು ಶಕ್ತಿ ಕಣವು ವಸ್ತುವಿನ ಹಲವಾರು ಪರಮಾಣು 
ಗಳಲ್ಲಿ ಒಂದು ಪರಮಾಣುವಿನ ಮೇಲೆ ಘರ್ಷಣೆ ಹೊಂದಿದಾಗ, ಕಣದ ಶಕ್ತಿಯನ್ನು 
ಆ ಪರಮಾಣುವು ಗ್ರಹಿಸುತ್ತದೆ. ತತ್‌ಕ್ಷಣದಲ್ಲಿಯೇ , ಯಾವ ಕಾಲವಿಳಂಬವೂ 
ಇಲ್ಲದೆ (3X10 - ಸೆಕೆಂಡ್‌ಗಿಂತ ಕಡಿಮೆ ಎಂದು ಗೊತ್ತಾಗಿದೆ), ಶಕ್ತಿಕಣದ ಶಕ್ತಿಯು 
ಪರಮಾಣುವಿನಲ್ಲಿರುವ ಎಲೆಕ್ಟ್ರಾನ್‌ಗೆ ವಿನಿಯೋಗವಾಗುತ್ತದೆ. ಈ ಎಲೆಕ್ಟ್ರಾನ್ 
ಕಣವು ತನ್ನ ಬಂಧನದಿಂದ ಮುಕ್ತಿ ಹೊಂದಲು ಸ್ವಲ್ಪ ಭಾಗ ಶಕ್ತಿ ( w ) ಯನ್ನು 


ವಸ್ತುವಿನ ಘನಸ್ಥಿತಿ 

187 
ವ್ಯಯಮಾಡುತ್ತದೆ. ಇದು ಆ ಪರಮಾಣುವಿನ ರಚನೆಯನ್ನು ಅವಲಂಬಿಸಿರುತ್ತದೆ. 
ಇದಕ್ಕೆ ಕೆಲಸ ಪರಿಮಾಣ (work function ) ಎಂದು ಹೆಸರು . ಇದು ವ್ಯಯವಾದ 
ಮೇಲೆ ಉಳಿದಿರುವ ಶಕ್ತಿಯಿಂದ ಎಲೆಕ್ಟ್ರಾನ್ ಹೊರಬೀಳುತ್ತದೆ ಮತ್ತು ಅದನ್ನು 
ಅವಲಂಬಿಸಿರುವ ವೇಗ ( ) ವನ್ನು ಹೊಂದುತ್ತದೆ. ಈ ವಿವರಣೆಯಿಂದ ಸ್ವಾಭಾವಿಕ 
ವಾಗಿಯೇ ರೂಪಿತವಾಗುವ ಸಮೀಕರಣವು ಹೀಗಿರುತ್ತದೆ, 
hv = w + } mv2 

( 8€2) 
. . | mo2 = hu – w 

( 8°3) 
ಈ ಸಮೀಕರಣದ ಪ್ರಕಾರ , ಬೆಳಕಿನ ಮೂಲಶಕ್ತಿ ( hy ) ಯು 'w ' ಗಿಂತ ಕಡಿಮೆ 
ಯಾದರೆ, ಎಲೆಕ್ಟ್ರಾನ್ ಹೊರ ಬೀಳಲು ಸಮರ್ಥವಾಗಲಾರದು. ಆದ್ದರಿಂದ ಆ 
ಕನಿಷ್ಟ ಮಿತಿಯ ಕಂಪನ ಸಂಖ್ಯೆಯು ೪ ಆದರೆ w = hvc ಆಗುತ್ತದೆ. 

ಹೀಗಾಗಿ | mp³ = hp - hp = h (p – Ve ) ಆಗುತ್ತದೆ. (8 . 4) 
ಪ್ರಯೋಗಗಳಿಂದ ಕಂಡುಬಂದ ಎಲ್ಲ ಅಂಶಗಳಿಗೂ ಸಮೀಕರಣಕ್ಕೂ ಐನ್‌ಸ್ಟೀನ್ 
ವಿಜ್ಞಾನಿಯು ಕ್ವಾಂಟಂ ಸಿದ್ಧಾಂತದ ಆಧಾರದ ಮೇಲೆ ಸಂಪೂರ್ಣ ಸಮನ್ವಯ 
ವನ್ನು ತೋರಿಸಿಕೊಟ್ಟಂತಾಯಿತು, ಶುದ್ದ ವಿಜ್ಞಾನ ದೃಷ್ಟಿ ಯಿಂದ ಇದೊಂದು 
ಪ್ರಮುಖ ಸಾಹಸ ಘಟನೆಯಾಗಿದೆ, 


ದ್ಯುತಿ ವಿದ್ಯುತ್ ಕೋಶ 

ಈ ಕ್ರಿಯೆಯ ಮುಖ್ಯ ಅರ್ಥವೇನೆಂದರೆ, ಬೆಳಕಿನ ಸಹಾಯದಿಂದ ( ಅಥವಾ 
ಅದರ ಶಕ್ತಿಯ ಪರಿವರ್ತನೆಯಿಂದ ವಿದ್ಯುತ್ ಶಕ್ತಿಯನ್ನು ನಿರ್ಮಾಣಮಾಡುವುದು 
ಸಾಧ್ಯ , ಇದನ್ನು ತಾಂತಿಕ ಉಪಕರಣದಿಂದ ಹೊಂದಲು ದ್ಯುತಿ ವಿದ್ಯುತ್ ಕೋಶವು 
ನಿರ್ಮಿತವಾಗಿದೆ. ಇದನ್ನು ವಿದ್ಯುತ್ ಕಣೆಂದೂ ( Electric eye) ಕರೆಯುತ್ತಾರೆ. 
ವಿದ್ಯುತ್ ಬಲ್ಸ್ಗಳಲ್ಲಿ ಉಪಯೋಗಿಸುವ ತಂತುಗಳ ಮೂಲಕ ವಿದ್ಯುತ್ ವಾಹ 


ಬೆಳಕು. 


ಶಕ್ತಿವರ್ಧಕ 


ಚಿತ್ರ 8 . 8 ( ) ದುತಿ ವಿದ್ಯುತ್ ಕೋಶ (6) ಶಕ್ತಿವರ್ಧಕ ಸಾಧನ 


188 


ಪರಮಾಣು ಮತ್ತು ಅದರ ರಚನೆ 


ವನ್ನು ಹರಿಸಿದರೆ , ಅದರಿಂದ ಬೆಳಕು ಹೊರಡುತ್ತದೆ. ಆದರೆ, ಈ ವಿದ್ಯುತ್ ಕೋಶ 
ದಲ್ಲಿ ಬೆಳಕನ್ನು ಕೆಲವು ವಸ್ತುಗಳ ಮೇಲೆ ಬೀಳುವಂತೆ ಮಾಡಿ, ವಿದ್ಯುತ್ ಶಕ್ತಿ 
ಯನ್ನು ಉತ್ಪಾದಿಸುತ್ತೇನೆ, 

ಈ ಉಪಕರಣದ ಸಾಮಾನ್ಯ ರಚನೆಯನ್ನು ಚಿತ್ರ 8.8 (4) ದಲ್ಲಿ ಕಾಣ 
ಬಹುದು. P ಎಂಬುದು ಒಂದು ಗಾಜು ಅಥವಾ ಬೆಣಚು (quartz ) ಬಲ್ಡ್ , ಇದ 
ರೊಳಗೆ ನಿರನಿಲ ನಾ ತಾ ವರಣ (vacuum) ವನ್ನು ಕಲ್ಪಿಸಬಹುದು. ಕೆಲವು 
ಮಾದರಿಗಳಲ್ಲಿ ಅಲ್ಪ ಒತ್ತಡದ ಅಪೂರ್ವ ಅನಿಲಗಳಾದ ಹೀಲಿಯಂ, ನಿಯಾನ್ , 
ಆರ್ಗಾನ್ ತುಂಬಿರುತ್ತವೆ. ಇದರ ಒಳ ಭಾಗcಯ ಮೇಲ್ಮೀಯನ್ನು ಕ್ರಿಯಾ 
ತ್ಮಕ ಲೋಹ ಪದಾರ್ಥಗಳಾದ ಪೊಟಾಸಿಯಂ, ರುಬಿಡಿಯಂ, ಸೀಸಿಯಂನ ಲೇಪ 
ದಿಂದ ನಿರ್ಮಿಸಲಾಗಿದೆ. ಇದರ ಮುಂಭಾಗದಲ್ಲಿ w ಭಾಗವು ಪಾರದರ್ಶಕವಾಗಿದ್ದು 
ಕಿಟಕಿಯಂತೆ ವರ್ತಿಸಿ ಅದರ ಮೂಲಕ ನೇರವಾಗಿ ಬೆಳಕನ್ನು ಹಾಯಿಸಿ C ಯ ಮೇಲೆ 
ಬೀಳುವಂತೆ ಮಾಡಬಹುದು. ಮಧ್ಯ ಭಾಗದಲ್ಲಿ A ಎಂಬ ಒಂದು ಧನಧ್ರುವ 
( anode) ವನ್ನು ಅಳವಡಿಸಿ, C ಮತ್ತು A ಗಳನ್ನು ಹೊರಗಡೆಯಲ್ಲಿರುವ B ಎಂಬ 
ಸುಮಾರು 100 - 150 ವೋಲ್ಡ್ ಗಳ ವಿದ್ಯುಶದ ಖಣ ಮತ್ತು ಧನ ಧ್ರುವ 
ಗಳಿಗೆ ಬಂಧಿಸಲಾಗಿದೆ , ಈ ಹೊರ ಮಂಡಲದಲ್ಲಿ ಹರಿಯುವ ವಿದ್ಯುತೃವಾಹ 
(photo - electric Current) ವನ್ನು E ವಿದ್ಯುನ್ಮಾಪಕವು ಅಳೆಯುತ್ತದೆ. 

ಗೊತ್ತಾದ ಕಂಪನ ಸಂಖ್ಯೆಯು ಬೆಳಕು ( ಅಥವಾ ಅತಿ ನೀಲ ಬೆಳಕು) w 
ಮೂಲಕ ಕ್ರಿಯಾತ್ಮಕ ಮೇಲೆಯ ಮೇಲೆ ( C) ಬಿದ್ದರೆ ಅಲ್ಲಿಂದ ಹೊರಬೀಳುವ 
ಎಲೆಕ್ಟ್ರಾನ್ ಕಣಗಳು A ಧ್ರುವವನ್ನು ತಲಪಿ, ಹೊರ ಮಂಡಲದಲ್ಲಿ ವಿದ್ಯುತ್ 
ಸಂಪರ್ಕವನ್ನು ಪೂರ್ತಿಮಾಡಿ, E ವಿದ್ಯುನ್ಮಾಪಕದಿಂದ ವಿದ್ಯುತ್ ಪ್ರವಾಹದ ಪ್ರಮಾ 
ಣವನ್ನು ಅಳೆಯಬಹುದು. ಈ ವಿದ್ಯುತ್ತಿನ ಪ್ರಮಾಣವು ಬಹಳ ಅಲ್ಪವಾಗಿರುವು 
ದರಿಂದ ಇದನ್ನು ಹೊರಗಿನ ಮಂಡಲಗಳಲ್ಲಿ ಉಪಯೋಗಿಸುವುದಕ್ಕೆ ಮೊದಲು ವಿವಿಧ 
ಹಂತಗಳಲ್ಲಿ ವೃದ್ದಿ (amplify ಗೊಳಿಸಬಹುದು. ಇದರ ಒಂದು ಹಂತದಲ್ಲಿ ಉಪ 
ಯೋಗಿಸುವT ಎಂಬ ತಿದ್ದುವ ನಾಳಿಕೆಯನ್ನು ಅಳವಡಿಸುವ ಕ್ರಮವನ್ನು ಚಿತ್ರ 
8 .7 (6) ದಲ್ಲಿ ನಿರೂಪಿಸಿದೆ . 


ದ್ಯುತಿ ವಿದ್ಯುತ್ ಕೋಶದ ಮುಖ್ಯ ಉಪಯೋಗವು ವಿದ್ಯುತ್ ಶಕ್ತಿಯನ್ನು 
ಉತ್ಪಾದನೆ ಮಾಡುವುದರಿಂದ, ಇದನ್ನು ಸೂಕ್ತ ಮಟ್ಟಗಳಲ್ಲಿ ವರ್ಧಿಸಿ , ರಿಲೇ 
( Relay) ಮುಂತಾದ ಸಾಧನಗಳ ಮೂಲಕ ಹಲವಾರು ಉಪಯೋಗಗಳನ್ನು ಪಡೆಯ 
ಬಹುದು. ವಿದ್ಯುತ್ ಘಂಟಿ, ಕಳ್ಳಕಾಕರನ್ನು ಪತ್ತೆ ಹಚ್ಚಲು ಮುನ್ಸೂಚನೆ ಕೊಡುವ 
ಸಾಧನ ( burglar alarm ), ದೀಪದ ವ್ಯವಸ್ಥೆ , (lighting) ಗಣಕಗಳು (counters ) 
ಮುಂತಾದ ನೂರಾರು ಉಪಕರಣಗಳಲ್ಲಿ ಬಳಸಬಹುದು . ಒಟ್ಟಿನಲ್ಲಿ ವಿದ್ಯುಚ್ಛಕ್ತಿ 
ಯಿಂದ ಪಡೆಯಬಹುದಾದ ಎಲ್ಲ ಉಪಯೋಗಗಳೂ ಇದರಲ್ಲಿ ಅಡಗಿರುತ್ತವೆ, 


ವಸ್ತುವಿನ ಘನಸ್ಥಿತಿ 

189 
ಎಲ್ಲಕ್ಕಿಂತ ಹೆಚ್ಚಾದ ಉಪಯೋಗವು ವಾಕ್ ಚಿತ್ರಗಳಲ್ಲಿಯೂ ಮತ್ತು ದೂರ 
ದರ್ಶನ ( talkies and television) ವಿಧಾನಗಳಲ್ಲಿಯೂ ಕಂಡುಬರುತ್ತದೆ. ಇದರ 
ಸಹಾಯದಿಂದ ಅಂತರರಾಷ್ಟ್ರೀಯ ವಾರ್ತಾ ಪ್ರಸಾರದ ಜೊತೆಗೆ ಚಿತ್ರ ಮತ್ತು ಬಿಂಬ 
ಗಳನ್ನೂ ಒಯ್ಯಬಹುದಾಗಿದೆ. ಹೀಗಾಗಿ ಒಂದೇ ಉಪಕರಣದಿಂದ ಪ್ರಪಂಚದ 
ಮೂಲೆಮೂಲೆಗಳಲ್ಲಿ ನಡೆಯುವ ವಿದ್ಯಮಾನಗಳನ್ನು ತತ್‌ಕ್ಷಣದಲ್ಲಿಯೇ , ಕೇಳಲು 
ಮತ್ತು ವೀಕ್ಷಿಸಲು ಸಾಧ್ಯವಾಗಿದೆ. ಈ ಸಲಕರಣೆಗಳು ಪಾಶ್ಚಾತ್ಯ ದೇಶಗಳಲ್ಲಿ 
ಪ್ರತಿಯೊಬ್ಬ ವ್ಯಕ್ತಿಯ ಅನುಭವದ ಮಾತಾಗಿದೆ, ನಮ್ಮ ದೇಶದಲ್ಲಿಯಾದರೋ , 
ಈ ಪರಿಸ್ಥಿತಿ ಬರಲು ಹಲವು ಪಂಚವಾರ್ಷಿಕ ಯೋಜನೆಗಳು ಬೇಕಾಗಬಹುದು ! 

ಬಾಹ್ಯಾಕಾಶ ಸಂಶೋಧನೆಗಳಲ್ಲಿ ಉಪಯೋಗಿಸುವ ರಾಕೆಟ್‌ಗಳಲ್ಲಿ ಈ ಎಲ್ಲ 
ಸಾಧನಗಳೂ ಮಾಮೂಲಾಗಿ ಅಳವಡಿತವಾಗಿರುವುದರಿಂದ ಈ ಬಾಹ್ಯಾಕಾಶ ಪ್ರಯಾ 
ಣಿಕರ ಚಲನವಲನಗಳೆಲ್ಲವನ್ನೂ ನಮ್ಮ ಕಣ್ಣೆದುರಿಗೆ ನಡೆಯುವಂತೆ ಕಾಣಬಹುದು, 
ಚಂದ್ರ , ಅಂಗಾರಕ ಮುಂತಾದ ಇತರ ಗ್ರಹಗಳಿಗೆ ಮಾನವನ ಸಂಚಾರವು ಇಷ್ಟ 
ರಲ್ಲಿಯೇ ಕೈ ಕೂಡುವ ಸಾಧ್ಯತೆಯಿರುವುದರಿಂದ ಅವುಗಳ ಚರಿತ್ರೆಗಳನ್ನೆಲ್ಲಾ ನನಗೆ 
ತಿಳಿಯಲು ಈ ಸಾಧನಗಳು ಸಹಕಾರಿಯಾಗುತ್ತವೆ. 


PPT 
. 
OF 
PHYSICS 
SJRCW 


8 .5 ಮಾಸರ್ ಮತ್ತು ಲಾಸರ್ 

ಇವುಗಳು ಸುಮಾರು 10 ವರ್ಷಗಳ ಹಿಂದೆ ಕಂಡುಹಿಡಿಯಲಾದ ಸೂಕ್ಷ್ಮ 
ಸಾಧನಗಳು, ಇವು ತೀಕವಾದ ಹೊಳಪುಳ್ಳ ಬೆಳಕನ್ನು ನಿರ್ಮಾಣ ಮಾಡತಕ್ಕ ಉಪ 
ಕರಣಗಳು, ಇವುಗಳನ್ನು ಕಂಡುಹಿಡಿದವರು ಇಬ್ಬರು ಅಮೆರಿಕನ್ ವಿಜ್ಞಾನಿಗಳು 
1958 ರಲ್ಲಿ ಕೊಲಂಬಿಯಾ ವಿಶ್ವವಿದ್ಯಾಲಯದ ಡಾಕ್ಟರ್‌ ಬೌನ್ಸ್ ಮತ್ತು ಬೆಲ್ 
Još se zde odores en ros adeo (Dr. Townes ; Arthur L . Shawlaw ) . 
ಈ ಅತ್ಯದ್ಭುತ ಸಾಧನಗಳನ್ನು ಕಂಡುಹಿಡಿದರು , ಈ ಎರಡು ಪದಗಳೂ ಐದು ಅಕ್ಷರ 
ಗಳನ್ನು ಹೊಂದಿ ಅವುಗಳ ವಿಸ್ತಾರವಾದ ವಿವರಣೆ ಹೀಗಿರುತ್ತದೆ, Microwave 
Amplification by Stimulated Emission of Radiation and Light 
Amplification by Stimulated Emission of Radiation . ಅಂದರೆ, ನಿಕಿ 
ರಣದ ಉತ್ಸರ್ಜನದಿಂದ ಉತ್ತೇಜಿಸಲ್ಪಟ್ಟ ದ್ಯುತಿ ವರ್ಧನ ಎಂದು ತಿಳಿಸಬಹುದು. 
ಇವುಗಳ ಸೂಕ್ಷ್ಮರಚನೆಯನ್ನು ಅವುಗಳಲ್ಲಿ ಅಡಗಿರುವ ತತ್ತ್ವಗಳನ್ನೂ ಈಗ 
ವಿಮರ್ಶಿಸಬಹುದು. 

ಈ ಸಾಧನಗಳ ಸಹಾಯದಿಂದ, 1961 ರಲ್ಲಿ ಅಮೆರಿಕಾದೇಶದ ಹೋಮ್ 
ಡೆಲ್ಲಿನಲ್ಲಿ ( Hoimdel) ಬೆಳಗಿಸಿದ ಒಂದು ಬೆಳಕಿನ ಹೊಳಪು ಅದರಿಂದ ಸುಮಾರು 
25 ಮೈಲಿಗಳ ದೂರದಲ್ಲಿದ್ದ ಮಿ ಹಿಲ್ ( Murray Hill ) ನಲ್ಲಿ ಸಾಮಾನ್ಯ ಕಣ್ಣಿಗೆ 
ಕಾಣಿಸಿತಂತೆ . ಇದರ ಸೂಕ್ಷ್ಮ ಸಂಕುಚಿತತೆ ( narrowness ) ಮತ್ತು ತೀಕತೆ 
(intensity) ಎಷ್ಟು ಹೆಚ್ಚಾಗಿತ್ತೆಂದರೆ, 25 ಮೈಲಿಗಳ ದೂರದಲ್ಲಿಯೂ ಕೇವಲ 


190 


ಪರಮಾಣು ಮತ್ತು ಅದರ ರಚನೆ 


200 ಅಡಿಗಳ ವ್ಯಾಸದ ವೃತ್ತದಲ್ಲಿ ಈ ಬೆಳಕು ಅಡಗಿತ್ತಂತೆ. ಹೀಗೆಯೇ 1962 
ಮೇ ತಿಂಗಳಲ್ಲಿ ಬಾಸ್ಟನ್ (Boston ) ನಿಂದ ಕಳುಹಿಸಿದ ಬೆಳಕಿನ ರೇಖೆಗಳ ತಂಡವು 
( Beam of light ) ಚಂದ್ರನನ್ನು ತಲಪಿ ಅದರಲ್ಲಿರುವ ಒಂದು ಗುಂಡಿ (crater) ಯಲ್ಲಿ 
ಬಿದ್ದಿತಂತೆ, ಇದೊಂದು ಅತ್ಯಾಶ್ಚರ್ಯಕರವಾದ ಸಾಹಸವೇ ಸರಿ, 
- ಇಷ್ಟು ಪ್ರಬಲ ಶಕ್ತಿಯನ್ನು ಹೊಂದಿರಲು ಆ ಬೆಳಕಿಗೆ ಹೇಗೆ ಸಾಧ್ಯವಾಯಿ 
ತೆಂದರೆ ಅವುಗಳು ಸಂಸಕ್ತ ಅಲೆಗಳ ಗುಂಪಿಗೆ (coherent radiation ) ಸೇರಿರುವುದ 
ರಿಂದಲೇ , ಅಂದರೆ, ಸಾಮಾನ್ಯವಾಗಿ ಬೆಳಕಿನ ಅಲೆಗಳು ಒಂದು ತರಂಗಾಂತರ 
ವನ್ನು ಹೊ೦ ದಿ ದ್ಧ ರೂ , ಅವುಗಳು ಸಮನಡೆ (instep ) ಯಲ್ಲಿರದೆ ಅಸಂಸಕ್ಕೆ 
(incoherent) ವಾಗಿರುತ್ತವೆ. ಚಿತ್ರ 8 . 9 (4) ದಲ್ಲಿ ತೋರಿಸಿರುವುದು ಅಸಂಸಕ್ತ 
ಅಲೆಗಳು. ಇವುಗಳು ಯದ್ವಾತದ್ವಾ (hap-hazard) ಹರಡಿರುವುದು ಕಾಣುತ್ತದೆ. 
ಆದರೆ ಚಿತ್ರ 8 ,9 (6) ದಲ್ಲಿ ತೋರಿಸಿರುವ ಅಲೆಗಳು ಸಮನಡೆಯಲ್ಲಿದ್ದು ಒಂದು ಶಿಸ್ತಿ 
ನಿಂದ ವರ್ತಿಸುತ್ತವೆ. ಇದಕ್ಕೆ ಸಂಸಕತೆ (coherent) ಯೆಂದು ಹೆಸರು. ಅಲೆಗಳ 


ಅಸಂಸಕ್ತ ಬೆಳಕಿನ ಅಲೆಗಳು.1 NCOHE RE N T WAVES 


ಸಂಸಕ್ಕೆ ಬೆಳಕಿನ ಅಲೆಗಳು. COHEREN T, WAVES 
ಚಿತ್ರ 8 :9 ( 4) ಅಸಂಸಕ್ತ ( incoherent) ಅಲೆಗಳು 

(6) ಸಂಸಕ್ತ (coherent) ಅಲೆಗಳು 


ತರಂಗಾಂತರಗಳು ಹೆಚ್ಚು ಪ್ರಮಾಣದಲ್ಲಿ ಅಂದರೆ ಕೆಲವು ಸೆಂ . ಮೀ . ಗಳು ( micro 
Waves ) ಅಥವಾ ಹಲವಾರು ಮೀಟರ್‌ಗಳು ಇದ್ದರೆ ಅವುಗಳು ಸಾಮಾನ್ಯವಾಗಿ 
ಸಂಸತ್ಯವಾಗಿಯೇ ಇರುತ್ತವೆ. ತರಂಗಾಂತರಗಳು ಹೆಚ್ಚಾಗಿರುವುದರಿಂದ ಅವುಗಳ 
ಶಕ್ತಿ ಕಡಿಮೆಯಾಗಿದ್ದು ಅವುಗಳು ಸಂದೇಶಗಳನ್ನು ಒಯ್ಯಲು ಸಾಮರ್ಥ್ಯವುಳ್ಳ 
ವಾಹಕ (carrier Waves ) ಅಲೆಗಳಾಗಿ ವರ್ತಿಸುತ್ತವೆ. ಬೆಳಕು, x - ಕಿರಣಗಳು 
ಮುಂತಾದುವುಗಳು ಅತಿ ಸಣ್ಣ ತರಂಗಾಂತರಗಳನ್ನು ಹೊಂದಿರುವುದರಿಂದ ಅವುಗಳು 
ಮೇಲೆ ತೋರಿಸಿರುವಂತೆ ಅಸಂಸಕ್ತನಾಗಿರುತ್ತವೆ. ಆದ್ದರಿಂದಲೇ ಅವುಗಳನ್ನು 
ಸಂದೇಶಗಳನ್ನು ಪ್ರಸಾರ ಮಾಡಲು ವಾಹಕ ಅಲೆಗಳನ್ನಾಗಿ ಉಪಯೋಗಿಸಲು 


ಸಾಧ್ಯವಿಲ್ಲ. 


ವಸ್ತುವಿನ ಘನಸ್ಥಿತಿ 


191 


ಬೌನ್ಸ್ ಮತ್ತು ಫಾಲಾ ವಿಜ್ಞಾನಿಗಳು ಕಂಡುಹಿಡಿದ ಸಂಶೋಧನೆಯ 
ಮಹತ್ತ್ವವೇನೆಂದರೆ, ಕಡಮೆ ತರಂಗಾಂತರಗಳ ಬೆಳಕಿನ ಅಲೆಗಳನ್ನು ಒಂದು ಉಪ 
ಕರಣದ ಮೂಲಕ ಸಂಸಕ್ತನನ್ನಾಗಿ ಮಾರ್ಪಡಿಸುವುದೇ ಆಗಿದೆ. ಹೀಗೆ ಮಾಡಲು 
ಅವರು ಉಪಯೋಗಿಸಿದ ಸೂಕ್ಷ್ಮ ಉಪಕರಣಕ್ಕೆ ನಾಸರ್ ( Maser ) ಎಂದು ಹೆಸರು . 
ಇದು ಒಂದು ಕೆಂಪು ಹರಳಿನ ಸಣ್ಣ ಸ್ಥಂಭಾಕೃತಿ (Small ruby cylinder ), ಇದರ 
ಉದ್ದ 15 ಅಂಗುಲ ಮತ್ತು ಅಡ್ಡವ್ಯಾಸ 0.2 ಅಂಗುಲ ಮಾತ್ರ . ಇದರ ಎರಡು 
ತುದಿಗಳಲ್ಲಿಯ ಸುಮಾರು 4 ಅಂಗುಲ ಚದುರದ ಎರಡು ಅತಿ ಹೆಚ್ಚು ಪ್ರಮಾಣ 
ದಲ್ಲಿ ಪ್ರತಿಫಲನ ಮಾಡತಕ್ಕ ಮೇಲೆಗಳುಳ್ಳ ಸಮಾನಾಂತರ ಸಮತಲ ದರ್ಪಣ 
ಗಳನ್ನಾಗಿ ಅಳವಡಿಸಿದೆ. ಒಂದೊಂದು ದರ್ಪಣದ ಮಧ್ಯಭಾಗದಲ್ಲಿಯ ಅತಿ ಸೂಕ್ಷ್ಮ 
ನಿಡುಗಂಡಿಯನ್ನು (very tiny slit) ಮಾಡಲಾಗಿದೆ. ಇವುಗಳ ಮೂಲಕವೇ ಅತಿ 
ಸಂಕುಚಿತ ಎಳೆಯ ರೂಪದಲ್ಲಿರುವ ಅತ್ಯಂತ ತೀಕತೆಯ ಬೆಳಕು ಹೊರಬೀಳುತ್ತದೆ. 
ಈ ಕೆಂಪು ಹರಳಿನ ಸ್ಥಂಭಾಕೃತಿಯ ಸುತ್ತ ಸುರಳಿಯ ರೂಪದಲ್ಲಿರುವ ಅತಿ ಪ್ರಕಾಶ 
ಮಾನವಾದ ಮಿನುಗುದೀಪ (photo - lah lamp ) ವಿರುತ್ತದೆ, 


ಈಗ ಈ ಉಪಕರಣವು ಹೇಗೆ ಕೆಲಸ ಮಾಡುತ್ತದೆಂದುನೋಡೋಣ, ಕೆಂಪು 
ಹರಳಿನಲ್ಲಿರುವುದು ಮುಖ್ಯವಾಗಿ ಅಶುದ್ಧತೆಯ ರೂಪದಲ್ಲಿ ಕ್ರೋಮಿಯಂನ ( Cr) ಪರ 
ಮಾಣುಗಳು , ಈ ಪರಮಾಣುಗಳ ಮೇಲೆ ಹೆಸರು ಬೆಳಕು ಬಿದ್ದರೆ, ಕೊಮಿಯಂ 
ಪರಮಾಣುವಿನಲ್ಲಿ ಹೊಸ ಅಪೂರ್ಣ ವಲಯಗಳಲ್ಲಿರುವ ಎಲೆಕ್ಟ್ರಾನ್‌ಗಳು ಅಧಿಕ 
ಶಕ್ತಿಯ ಮಟ್ಟಕ್ಕೆ ( higher energy levels ) ಏರುತ್ತವೆ. ಅಲ್ಲಿಂದ ಕ್ರಮಕ್ರಮ 
ವಾಗಿ ಸ್ವಲ್ಪ ವಿಳಂಬವಾಗಿಯೇ , ಮಧ್ಯಸ್ಥ ಮಟ್ಟ ಗಳ ಮೂಲಕ ಕನಿಷ್ಟ ಮಟ್ಟಕ್ಕೆ 
ಇಳಿಯುತ್ತವೆ. ಹೀಗೆ ಇಳಿಯುವಾಗಲೇ , ಶಕ್ತಿಯ ವಿಕಿರಣವಾಗುತ್ತದೆ. ಇದು 
ದ್ಯುತಿಕಣ (photons ) ಗಳಾಗಿದ್ದು ಎಲ್ಲ ದಿಕ್ಕುಗಳಲ್ಲಿಯೂ ಹರಡಿ, ಕೆಲವು ಸ್ಥಂಭಾ 
ಕೃತಿಯ ಅಕ್ಷಕ್ಕೆ (axis of the cylinder ) ಸಮಾನಾಂತರವಾದ ದಿಕ್ಕು ಗಳಲ್ಲಿ 
ಹೋಗುತ್ತ ಮಾರ್ಗದಲ್ಲಿ ಸಿಕ್ಕುವ ಇತರ ಪರಮಾಣುಗಳನ್ನು ಉತ್ತೇಜನಗೊಳಿಸು 
ತನೆ (stimulate , excite) ಈ ಉತ್ತೇಜಿತ ಪರಮಾಣುಗಳಿಂದ ಹೆಚ್ಚು ಫೋಟಾನ್ 
ಗಳು ವಿಕಿರಣವಾಗುತ್ತವೆ. ಇವು ಮತ್ತೆ ಹಲವಾರು ಪರಮಾಣುಗಳನ್ನು ಉತ್ತೇಜಿಸಿ 
ಫೋಟಾನ್ಗಳ ಸಂಖ್ಯೆಯು ಅತಿ ಶೀಘ್ರದಲ್ಲಿಯೇ ಸಂವರ್ಧನ (amplified) ಹೊಂದು 
ಇವೆ. ಈ ಫೋಟಾನ್ಗಳು ಎಲ್ಲವೂ ಒಂದೇ ತರಂಗಾಂತರವನ್ನು ಹೊಂದಿ ಸಮನಡೆ 
ಯಲ್ಲಿರುತ್ತವೆ. ಇದರ ಬೆಳಕು ಕೆಂಪಾಗಿರುತ್ತದೆ. ಅಂದರೆ, ಮೂಲ ಬೆಳಕಿನ 
( ಹಸುರಿನ) ತರಂಗಾಂತರಕ್ಕಿಂತ ಕಡಮೆ ತರಂಗಾಂತರವನ್ನು ಈ ಸ್ಪುರಣ ಬೆಳಕು 
( Fluorescence ) ಹೊಂದಿರುತ್ತದೆ. ಎರಡು ದರ್ಪಣಗಳ ನಡುವೆ ಹಿಂದಕ್ಕೂ 
ಮುಂದಕೂ ಈ ಬೆಳಕಿನ ಝರಿಯು ( cascade ) ಹರಿದು ಅದರ ತೀಕ್ಷ ತೆಯು ಅತಿ 
ಶೀಘ್ರವಾಗಿ ಅತ್ಯಂತ ಹೆಚ್ಚು ಪ್ರಮಾಣಕ್ಕೆ ವೃದ್ಧಿ ಹೊಂದುತ್ತದೆ. ಈ ವಿಧಾನಕ್ಕೆ 
ಬೇಕಾದ ಕಾಲಾವಕಾಶ ಕೇವಲ 10 -6 ಸೆಕೆಂಡು ಮಾತ್ರ , ಈ ತೀಕ್ಷ ತೆಯು ಒಂದು 


192 


ಪರಮಾಣು ಮತ್ತು ಅದರ ರಚನೆ 


ಪ್ರಮಾಣವನ್ನು ಮುದ್ರಿದನಂತರ ಒಂದು ಸಂಕುಚಿತ ಮಿನುಗು ರೇಖೆಯಂತೆ ದರ್ಪ 
ಣದ ರಂಧ್ರದಮೂಲಕ ಹೊರಚಿಮ್ಮುತ್ತದೆ. ಅಗಾಧವಾದ ಶಕ್ತಿಯನ್ನು ಹೊಂದಿ 
ಒಂದು ಅತ್ಯಂತ ಸಂಕುಚಿತ ರಂಧ್ರದ ಮೂಲಕ ಅತಿ ವೇಗದಿಂದ ಹೊರಬೀಳುವ 
ಬೆಳಕಿನ ಸ್ಪುರಣಗಳು ( lashes ) ಅತಿ ಪ್ರಭಾವಂತವಾಗಿದ್ದು ಒಂದೇ ನಡೆಯಲ್ಲಿರುವ 
ಸಂಸಕ್ತ ಕಿರಣಗಳ ಸಮೂಹವಾಗಿರುತ್ತದೆ ( mono - chromatic , coherent 
beam of light). 

- ಅತಿ ಹೆಚ್ಚು ಶಕ್ತಿಯನ್ನು ಕೇಂದ್ರೀಕರಿಸಿ ಸೂಕ್ಷಕಂಡಿಯ ಮೂಲಕ ಹೊರ 
ಚಿಮ್ಮುವ ಸ್ಪುರಣಗಳನ್ನು ಮೆತುನೀರೊಳವಿಗೆ ಅಳವಡಿಸಿರುವ ಸಣ್ಣ ಮೂತಿಯಿಂದ 
( nozzle of a hose pipe) ಹೊರ ಚಿಮುವ ನೀರಿನ ಧಾರೆಗೆ ಹೋಲಿಸಬಹುದು. 

- ಈ ಕಡಮೆ ತರಂಗಾಂತರದ ಅಲೆಗಳಲ್ಲಿ ಅತ್ಯಗಾಧವಾದ ಶಕ್ತಿಯು ಕೇಂದ್ರೀ 
ಕೃತವಾಗಿ, ಅವುಗಳು ಸಂಸಕ್ತ ( coherent) ವಾಗಿರುವ ಕಾರಣದಿಂದ ಸಂದೇಶಗಳನ್ನು 
ಅತಿ ಪ್ರಭಾವಂತವಾಗಿ ಒಯುವ ವಾಹಕ ಅಲೆಗಳನ್ನಾಗಿ ಅವುಗಳನ್ನು ಉಪಯೋ 
ಗಿಸುವ ಸಾಧ್ಯತೆಯಿದೆ. ಆದ್ದರಿಂದ ಬಾಹ್ಯಾಕಾಶದಲ್ಲಿ ಯಾನಮಾಡುವ ಗಗನ 
ಯಾತ್ರಿಗಳಿಗೆ ಬಹಳ ಉಪಯುಕ್ತವಾಗಿರುತ್ತವೆ, ಇದೇ ಅಲ್ಲದೆ ಈ ಲಾಸರ್ ಉಪಕರ 
ಣಕ್ಕೆ ಅತ್ಯುಲ ಭವಿಷ್ಯವಿದೆಯೆನ್ನುವುದರಲ್ಲಿ ಸಂದೇಹವಿಲ್ಲ. ನಿಸ್ತಂತುವಾರ್ತಾ 
ಪ್ರಸಾರ, ಟೆಲಿವಿಷನ್ , ಉಪಗ್ರಹಗಳಿಗೆ ಸಂದೇಶಗಳನ್ನು ಕಳುಹಿಸುವುದು, ಶಸ್ತ್ರ 
ಚಿಕಿತ್ಸೆ , ವೈದ್ಯಶಾಸ್ತ್ರ ಮುಂತಾದ ಹಲವಾರು ವಿಧಾನಗಳಲ್ಲಿ ಇದು ಪ್ರಾಶಸ್ತ್ರವನ್ನು 
ಹೊಂದಲು ಸಾಧ್ಯವಿದೆ. 


8 . 6 ಪರಿಸಮಾಪ್ತಿ 

1895 ರಲ್ಲಿ ಆರಂಭವಾದ ಹಲವಾರು ಮೂಲಭೂತ ಸಂಶೋಧನೆಗಳ ಫಲವಾಗಿ 
ನವೀನ ಭೌತಶಾಸ್ತ್ರವುಉದಯಿಸಿತೆಂದು ಹೇಳಬಹುದು. ಮುಖ್ಯವಾಗಿ ಆಧುನಿಕ 
ಭೌತಶಾಸ್ತ್ರದ ಬಹುಭಾಗವು ಪರಮಾಣುವಿನ ರಚನೆಗೆ ಸಂಬಂಧಪಟ್ಟ ತಿಳಿವಳಿಕೆ 
ಯನ್ನು ಅವಲಂಬಿಸಿದೆ. ಹಿಂದಿನ ಅಧ್ಯಾಯಗಳಲ್ಲಿ ಪರಮಾಣು ರಚನೆಯ ಸ್ವರೂಪ 
ವನ್ನು ಸೂಚಿಸಿ ಅದರ ಒಂದು ಮುಖ್ಯ ಅಂಗದ ವಿವಿಧ ವಿಷಯಗಳನ್ನು ನಿರೂಪಿಸ 
ಲಾಗಿದೆ. ಈಗಾಗಲೇ ತಿಳಿಸಿರುವಂತೆ ಪರಮಾಣುವಿನ ರಚನೆಯಲ್ಲಿ ಎರಡು ಮುಖ್ಯ 
ಅಂಗಗಳಿವೆ. ಮೊದಲನೆಯದು ಪರಮಾಣುವಿನ ಕೇಂದ್ರದಲ್ಲಿರುವ ಬೀಜಾಂಶ 
( nucleus) ಮತ್ತೊಂದು ಈ ಕೇಂದ್ರದ ಸುತ್ತಲೂ ವ್ಯವಸ್ಥಿತವಾಗಿರುವ ಎಲೆಕ್ಟ್ರಾನ್ 
ಗಳಿಗೆ ಸಂಬಂಧಪಟ್ಟಿದ್ದು , ಈ ಪುಸ್ತಕದಲ್ಲಿ ಈ ಹೊರವಲಯಗಳಲ್ಲಿ ಸ್ಥಾಪಿತ 
ವಾಗಿರುವ ಎಲೆಕ್ಟ್ರಾನ್‌ಗಳ ಸ್ಥಾನವಿನ್ಯಾಸಗಳು ಮತ್ತು ಚಲನವಲನಗಳು , ಎಲೆ 
ಕ್ಯಾನ್‌ಗಳು ನಿಯಮ ಬದ್ದವಾದ ರೀತಿಯಲ್ಲಿ ನಿರ್ದಿಷ್ಟ ವಲಯಗಳಲ್ಲಿ ಅಳವಡಿಸಿರು 
ವುದು ಗೊತ್ತಾಗಿದೆ. ಈ ಖಣ ವಿದ್ಯುತ್ಕಣಗಳು ಗೊತ್ತಾದ ಗಾತ್ರ ಮತ್ತು 
ಓರಣ ( orientation ) ಗಳಿಗೆ ಒಳಪಟ್ಟ ಪಥಗಳಲ್ಲಿ ಸುತ್ತಲು ಅವಕಾಶವಿರುವುದನ್ನು 


ವಸ್ತುವಿನ ಘನಸ್ಥಿತಿ 

193 
ಕಾಣುತ್ತೇವೆ. ಮೂಲಭೂತ ವಸ್ತುವಿನ ಭೌತಲಕ್ಷಣಗಳು, ರಾಸಾಯನಿಕ ಗುಣ 
ಗಳು, ವಿಶಿಷ್ಟ ವರ್ಣಪಟಲ (spectral constitution ) ದ ಆಕೃತಿಗಳು, ಕಾಂತ 
ತ್ವಕ್ಕೆ ಸಂಬಂಧಪಟ್ಟ ಗುಣಗಳು - ಇವುಗಳೆಲ್ಲವೂ ಆ ವಸ್ತುವಿನ ಪರಮಾಣುವಿನ 
ಬಾಹ್ಯ ಎಲೆ ಕ್ಲಾ ನ್ ಗಳ ಸ್ಥಾನವಿನ್ಯಾಸಗಳಿಂದ ರೂಪಿತವಾಗುವ ವಿಷಯ 
ಗಳನ್ನು ವಿಶದವಾಗಿ ತಿಳಿ ಸ ಲಾಗಿದೆ. ಎಲೆ ಕ್ಯಾ ನ್ ಗಳಿಗೆ ಸಂಬಂಧಪಟ್ಟ 
ಕೆಲವು ಅತ್ಯಾಧುನಿಕ ಸಂಶೋಧನೆಗಳ ಫಲಗಳನ್ನೂ ಸ್ಕೂಲವಾಗಿ ವಿಮರ್ಶಿಸ 
ಲಾಗಿದೆ. 

ಪರಮಾಣುವಿನ ರಚನೆಯಲ್ಲಿ ಇರುವ ಕೇಂದ್ರದ ಬೀಜಾಂಶಕ್ಕೆ ಸಂಬಂಧಪಟ್ಟ 
ವಿಷಯಗಳಿಗಾಗಿಯೇ ಇನ್ನೊಂದು ಪುಸ್ತಕವನ್ನು ಬರೆಯಬೇಕಾಗಿದೆ. ಒಂದು ದೃಷ್ಟಿ 
ಯಿಂದ ನೋಡಿದರೆ , ಈ ಕೇಂದ್ರವೇ ಪರಮಾಣುವಿನ ಹೃದಯದಂತಿದ್ದು ಅದರ 
ರಚನೆಯೇ ವಸ್ತುವಿಗೆ ವೈಶಿಷ್ಟ (individuality ) ವನ್ನು ಕೊಡುತ್ತದೆ. ಒಂದು 
ವಸ್ತುವಿನಿಂದ ಮತ್ತೊಂದು ವಸ್ತುವು ಸ್ವಾ ಭಾ ವಿ ಕ ಗುಣಗಳಿಂದಾಗಲಿ, ಕೃತಕ 
ಪ್ರಯೋಗಗಳಿಂದಾಗಲಿ ನಿರ್ಮಾಣವಾಗಬೇಕಾದರೆ, ಅದರ ಕೇಂದ್ರದ ರಚನೆಯ 
ಲ್ಲಿಯೇ ಸೂಕ್ತ ಬದಲಾವಣೆಗಳಾಗಬೇಕು. ಅಷ್ಟೇ ಅಲ್ಲದೆ, ಪರಮಾಣುವಿನ ಶಕ್ತಿ 
ಯೆಲ್ಲವೂ ಮುಖ್ಯವಾಗಿ ಕೇಂದ್ರದಲ್ಲಿಯೇ ಅಡಗಿದೆ, ಈ ಕೇಂದ್ರದಲ್ಲಿ ಅಡಗಿರುವ 
ಶಕ್ತಿಯ ಅತ್ಯಲ್ಪ ಭಾಗವನ್ನು ಹೊರಗೆಡಹಿದರೂ , ನಮಗೆ ಅಪಾರವಾದ ಶಕ್ತಿಯು 
ಹಸ್ತಗತವಾಗುತ್ತದೆ. ಈ ವಿಧಾನದಲ್ಲಿ ವಸ್ತು ಮತ್ತು ಶಕ್ತಿ ಇವುಗಳ ಪರಸ್ಪರ 
ಪರಿವರ್ತನೀಯತ್ವದ ( mutual convertibility of matter and energy ) 
ಮೂಲ ತತ್ತ್ವವೇ ಅಡಗಿದೆ. ಇತ್ತೀಚಿನ ವರ್ಷಗಳಲ್ಲಿ ನಡೆದಿರುವ ಘಟನೆಗಳಲ್ಲಿ 
ಪರಮಾಣುವಿನ ಕೇಂದ್ರದಲ್ಲಿ ಅಡಗಿರುವ ಶಕ್ತಿಯನ್ನು ಹೊರಗೆಡಹಿದ ಮೇಲೆ ಅದರ 
ಉಪಯೋಗಗಳ ವಿಷಯದಲ್ಲಿ ಇಂದಿನ ನಾಗರಿಕತೆಯ ಅಳಿವು ಅಥವಾ ಉಳಿವಿನ 
ಪ್ರಶ್ನೆಯೇ ಮುಖ್ಯವಾಗಿದೆ. ಹೀಗಾಗಿ , ಪರಮಾಣುವಿನ ಕೇಂದ್ರದ ರಚನೆಯ 
ವಿಷಯವು ಶುದ್ದ ವಿಜ್ಞಾನದ ದೃಷ್ಟಿಯಿಂದಲೂ , ನಿತ್ಯ ಜೀವನದ ಔಪಯೋಗಿಕ 
ದೃಷ್ಟಿಯಿಂದಲೂ ಅತ್ಯಂತ ಮಹತ್ವವನ್ನು ಹೊಂದಿದೆ. ಇದಕ್ಕಾಗಿಯೇ ಒಂದು 
ಪ್ರತ್ಯೇಕ ಪುಸ್ತಕವು ಅವಶ್ಯವಾಗಿದೆ. 

ವಿಜ್ಞಾನದ ಇತಿಹಾಸವನ್ನು ಸ್ಕೂಲವಾಗಿ ವಿಮರ್ಶಿಸಿದರೆ, ಎರಡು ಮುಖ್ಯ 
ವಿಷಯಗಳನ್ನು ಗಮನದಲ್ಲಿಡಬೇಕು. ಮೊದಲನೆಯದು ಶುದ್ದ ವಿಜ್ಞಾನದ ದೃಷ್ಟಿ 
ಅಂದರೆ , ಇದರ ಮೂಲಧೈಯವು ಪ್ರಕೃತಿಯ ಮರ್ಮಗಳನ್ನು ಭೇದಿಸಿ ಅದರ ವಿದ್ಯ 
ಮಾನಗಳ ನಿಯಮಗಳನ್ನು ಅರಿಯುವುದೇ ಆಗಿದೆ . ವಿಜ್ಞಾನ ಯುಗವು ಆರಂಭ 
ವಾದ ನಂತರ, ಈ ಮೂಲಧೈಯವನ್ನು ಸಾಧಿಸುವುದರಲ್ಲಿ ಅತಿ ಹೆಚ್ಚಾದಪ್ರಗತಿಯು 
ಕಂಡುಬಂದಿದೆ. ಒಂದು ಕಾಲದಲ್ಲಿ ಈ ಮೂಲಧ್ಯೆಯ ಸಾಧನೆಯೇ ವಿಜ್ಞಾನಿಗಳ 
ಅಂತಿಮಗುರಿಯಾಗಿದ್ದಿರಬಹುದು, ಆದರೆ, ಈಗಿನ ಅನುಭವಗಳ ಪ್ರಕಾರ ಈ 
ತಾತ್ವಿಕ ಸಮಾಧಾನದಿಂದಲೇ ನಾವು ತೃಪ್ತರಾಗುವಂತಿಲ್ಲ. ಒಂದೊಂದು ಪ್ರಮುಖ 


13 . 


194 


ಪರಮಾಣು ಮತ್ತು ಅದರ ರಚನೆ 


ಸಂಶೋಧನೆಯ ಫಲವನ್ನೂ ನಮ್ಮ ನಿತ್ಯ ಜೀವನದಲ್ಲಿ ಪಡೆಯಲು ಸಾಧ್ಯವಿರುವುದ 
ರಿಂದ, ಈ ಪ್ರಾಯೋಗಿಕ ದೃಷ್ಟಿಯಿಂದ, ಔಪಯೋಗಿಕ ಫಲಗಳನ್ನು ನಾವು ನಿರ್ಲಕ್ಷಿಸು 
ವಂತಿಲ್ಲ . ಈ ಸಂಶೋಧನೆಗಳಿಗೂ ನಮ್ಮ ನಿತ್ಯ ಜೀವನಕ್ಕೂ ಅತ್ಯಂತ ನಿಕಟ 
ಬಾಂಧವ್ಯವು ಏರ್ಪಟ್ಟು ಇಂದಿನ ನಾಗರಿಕತೆಯ ರೂಪರೇಖೆಗಳೇ ಬದಲಾಯಿಸಿರು 
ವುದರಿಂದ, ಅವೆರಡರ ನಡುವೆ ಪರಸ್ಪರ ಕ್ರಿಯೆ ಪ್ರತಿಕ್ರಿಯೆಗಳು ಅನಿವಾರ್ಯ. 
ಆದುದರಿಂದ ಆಧುನಿಕ ವಿಜ್ಞಾನಿಯು ತನ್ನ ನಿಲುವನ್ನು ಒಂದು ಉನ್ನತ ದಂತಗೋಪುರ 
ದಲ್ಲಿಟ್ಟು ಬಾಹ್ಯ ಪ್ರಪಂಚದಿಂದ ದೂರವಾಗಿರಲು ಸಾಧ್ಯವಿಲ್ಲ. ಅವನ ಸಂಶೋಧನೆ 
ಗಳ ಫಲಗಳು ಮಾನವನ ಹಿತದೃಷ್ಟಿಯಿಂದ ಸಾಧಕ ಬಾಧಕಗಳನ್ನು ಹೊಂದಿಯೇ 
ಇರುತ್ತವೆ. ಅವುಗಳ ಹೊಣೆಯು ವಿಜ್ಞಾನಿಯ ಮೇಲೆ ಇದ್ದೇ ಇರುತ್ತದೆ. ಪರ 
ಮಾಣುವಿನ ಶಕ್ತಿಯನ್ನು ಹೊರಗೆಡಹಿದ ಮೇಲಂತೂ ಈ ಪ್ರಶ್ನೆಯು ನಿಜವಾದ 
ಸಮಸ್ಯೆಯನ್ನು ತಂದೊಡ್ಡಿದೆ. ಆದುದರಿಂದ ವೈಜ್ಞಾನಿಕ ಸಂಶೋಧನೆಗಳು ಮಾನವನ 
ಹಿತಕ್ಕೆ ವ್ಯತಿರಿಕ್ತವಾಗಿರಕೂಡದೆಂಬ ಭಾವನೆಯು ಸರ್ವೆಸಾಮಾನ್ಯವಾಗಿ ಬೆಳೆಯು 
ತಿದೆ. ವಿಜ್ಞಾನವು ಮಾನವನಿಗಾಗಿಯೇ ಹೊರತು ಮಾನವನು ವಿಜ್ಞಾನಕ್ಕಾಗಿರ 
ಕೂಡದೆಂಬ ಭಾವನೆಯಲ್ಲಿ ಅರ್ಥವಿದೆ. ಅಂದಮೇಲೆ ವಿಜ್ಞಾನದ ಪ್ರಗತಿಯು 
ಮಾನವನ ಹಿತಾಸಕ್ತಿಗಳೊಂದಿಗೆ ಸರಿಹೊಂದಬೇಕು ಎಂದು ತಿಳಿಯಬೇಕು. 

ಆದ್ದರಿಂದ ವಿಜ್ಞಾನದ ನಿಜವಾದ ಫಲವನ್ನು ಪಡೆಯಬೇಕಾದರೆ , ಅದನ್ನು 
ಮಾನವೀಯತೆಯಿಂದ ಉಪಯೋಗಿಸಲು ಬೇಕಾದ ಸದ್ಭುದ್ಧಿ ಮತ್ತು ವಿವೇಕಗಳನ್ನು 
ಮಾನವನು ಬೆಳೆಸಬೇಕಾದ ಆವಶ್ಯಕತೆಯು ಎಂದಿಗಿಂತ ಇಂದು ಅತ್ಯವಶ್ಯವಾಗಿ 
ಕಂಡುಬರುತ್ತಿದೆ, 


ಕೈಯನ್ನು ಹೊ . ವಿಜ್ಞಾನಿಯ ಮೇಕೆಗಳನ್ನು ಹೊಂದಿದ 


ಸಮಸ 


ಪಾರಿಭಾಷಿಕ ಪದಗಳು 


ಕನ್ನಡ- ಇಂಗ್ಲೀಷ್ 
ಅಚೈದ್ಯ 
ಅಡ ಕಾಂತತೆ 
ಅಣು 
ಅತಿನೀಲ ; ನೀಲಾತೀತ 
ಅತಿರಕ್ತ ; ರಕ್ಷಾತೀತ 
ಅತ್ಯುಚ್ಚ 
ಅನನ್ಯ ಪರಿಣಾಮಕ್ರಿಯೆ 
ಅನಿಶ್ಚಿತತ್ವದ ತತ್ರ್ಯ 
ಅನಿರ್ಬಂಧಿತ 
ಅನಿಲ 
ಅನುಕಾಂತತೆ 
ಅನುರಣನ 
ಅಪೂರ್ಣ 
ಅಭಿಮುಖ 
ಅಲ್ಪವಾಹಕ 
ಅವಧಿಕ ಸಂಧಿಸ್ಥ 
ಅವಿಚ್ಛಿನ್ನ 
ಅವಿಭಾಜ್ಯ 
ಅಶುದ್ಧತೆ 


Un - cut 
Dia -magnetism 
Molecule 
Ultra - violet 

Infra -red 
Maximum 
Catalytic action 
Uncertainty principle 
Free 
Gas 
Paramagnetism 
Resonance 
Incomplete 
Oriented 
Semi- conductor 
Critical 
Continuous 
Indivisible 
Impurity 
Octet 
Axis 
Component 
Attraction 
Model 
Period 
Periodic table 
Frequency 


ಅಂಗ. 
ಆಕರ್ಷಣ 
ಆಕೃತಿ 
ಆವರ್ತ 
ಆವರ್ತ ಕೋಷ್ಟಕ 
ಆವರ್ತ ಸಂಖ್ಯೆ 


196 

ಪರಮಾಣು ಮತ್ತು ಅದರ ರಚನೆ 
ಆವರಣ 

Space 
ಆಸ್ಫೋಟಕ ವಸ್ತು 

Explosive 
ಆಂದೋಲಕ 

Oscillator 
ಈ ಕ್ಷಣೆ 

Glancing 
ಉತ್ತೇಜಿತ 

Stimulated 
ಉತ್ಪವನ 

Buoyancy 
ಉದ್ರೇಕ 

Excitation 
ಉಪಕರಣ 

Apparatus 
ಉಷ್ಣ ವಿದ್ಯುದ್ವಾಹೀ ವಿಕಿರಣ Thermionic emission 
ಋಣಧ್ರುವ 

Cathode 
ಋಣವಿದ್ಯುತ್ 

Negative electricity 
ಋಣವಿದ್ಯುತ್ಕಣ ; ಎಲೆಕ್ಟ್ರಾನ್ Electron 

Boundary 
ಏಕಮುಖಕಾರಕ ಕ್ರಿಯೆ 

Rectifying action 
ಏಕರೂಪತ್ವ 

Homogeneity 
ಒತ್ತಡ 

Pressure 
ಕನಿಷ್ಠ 

Minimum 
Structure 

Red -hot 
ಕಣ 

Particle 
ಕನಾಟ 

Valve 
ಕ್ವಾಂಟಂ (ಮೊತ್ತ) 

Quantum 
ಕಾಂತತ್ವ 

Magnetism 
ಕ್ರಿಯೆ | 

Action 
ಕೇಂದ್ರಾಪಕರ್ಷಕ 

Centrifugal 
ಕೇಂದ್ರಾಭಿಮುಖ 

Centripetal 
ಕೊನವಾಸಿತ 

Angular 
ಕೋಶ 

Cell 

Artificial ; synthetic 
ಕಂಪನ ಸಂಖ್ಯೆ 

Frequency of vibration 
ಗಣಕ 

Counter 
ಗ್ರಹಣ 

Absorption 
ಗಾತ್ರ 

Volume 


ಕಟ 


ಕಡುಗೆಂಪು 


ಪಾರಿಭಾಷಿಕ ಪದಗಳು 


197 


Quality 
Group 
Multiple 
Coefficient 
Trace 
Gravitational 


ಗುಣ 
ಗುಂಪು 
ಗುಣಲಬ್ಬಕ ಸಂಯುಕ್ತ 
ಗುಣಾಂಕ 
ಗುರುತು 
ಗುರುತ್ವಾಕರ್ಷಕ 
ಘನವಸ್ತು 
ಘರ್ಷಣ 
ಚದುರುವಿಕೆ 
ಚಲನ ಸರಿಮಾಣ ; ಆವೇಗ 
ಚಲನ ಶಾಸ್ತ್ರ 
ಚೂರಿಏಣು 
ಚೌಕಟ್ಟು 
ಜಡಾಂಶ 
ಜಡಾಂಶ ವರ್ಣಲೋಹಿತ ಲೇಖಕ 
ಜಾಲಕ 
ಜಾಲರಿ 
ಜ್ಯೋತಿ 


Solid 
Collision 
Scattering 
Momentum 
Machanics 
Knife -edge 
Frame-work 
Mass 
Mass spectragraph 
Lattice 
Grating-grid 
Glow 
Organic 
Transistor 


ಟ್ರಾನ್ಸಿಸ್ಟರ್ 
ತಟ್ಟೆ 


ತರಂಗಚಲನ ಶಾಸ್ತ್ರ 
ತರಂಗಾಂತರ 
ತ್ವರಿತಗೊಳಿಸು 
ತಂತು 
ತಾಪ 
ಧ್ರುವ 


Plate 
Base 
Wave-mehanics 
Wave- length 
Aetivate 
Filament 
Temperature 
Triode 
Radius 
Intensity 
Core 
Beats 
Oil drop 


ತೀವ್ರತೆ 
ತಿರುಳು 
ತುಡಿತಗಳು 
ತೈಲಬಿಂದು 


198 


ಪರಮಾಣು ಮತ್ತು ಅದರ ರಚನೆ 


ತೋಡು 
ಧನಧ್ರುವ 
ಧನವಿದ್ಯುತ್ 
ಧನವಿದ್ಯುತ್ಕಣ 
ದ್ರವ 
ಧಾತು (ಮೂಲವಸ್ತು ) 
ದ್ವಿಝುವ 
ದ್ವಿಮುಖ ವರ್ತನೆ 
ದೀರ್ಘವೃತ್ತ 
ದ್ಯುತಿ 
ದ್ಯುತಿಕಣ 
ದ್ಯುತಿವಿದ್ಯುತ್‌ಕ್ರಿಯೆ 
ದೂರದರ್ಶಕ 
ದೃಕ್ಷಣ 
ದೃಶ್ಯರೋಹಿತ 
ದಂಡಕಾಂತ 
ನವಿರುಕಾಗದ 
ನವೀನ 
ನಾಳಿಕೆ 
ನಿಡುಗಂಡಿ 
ನಿತ್ಯತೆ 
ನಿರ್ದೆಶನ 


Groove 
Anode 
Positive electricity 
Proton 
Liquid 
Element 
Diode 
Dual character 
Ellipse 
Light 
Photon 
Photo - electric effect 
Telescope 
Field of view 
Visible spectrum 
Bav -magnet 

Tissue paper 
Modern 
Tube 
Slit 
Conservation 
Definition 
Concave 
Constant 
Controlled 
Vacuum 
Absolute 
Forbidden 
Wireless 
Fixed 
Neutron 
Effect , reaction 
Term 
Foil 


ನಿನ್ನು 


ನಿಯತಾಂಕ 
ನಿಯಂತ್ರಿತ 
ನಿರನಿಲ 
ನಿರುಪಾಧಿಕ 


ನಿಷಿದ್ಧ 


ನಿಸ್ತಂತು 
ನಿಷ್ಕೃಷ್ಟ 
ನ್ಯೂಟ್ರಾನ್ ; ನಿರ್ವಿದ್ಯುತ್ಕಣ 
ಪ್ರಕ್ರಿಯೆ 
ಪದ 
ಪದರ 


ಪಾರಿಭಾಷಿಕ ಪದಗಳು 


199 


ಪದವಿನ್ಯಾಸ 
ಪರಮಾಣು | 
ಪರಮಾಣುತೂಕ 
ಪರಮಾಣು ಸಂಖ್ಯೆ 
ಪರಿಧಿ 
ಪರ್ಯಾಯ 
ಸಲ್ಲಟ | 
ಪರಿವರ್ತನೀಯತೆ 
ಪರಿಮಾಣ 
ಪ್ರಮಾಣ 
ಪ್ರಮೇಯ 
ಪ್ರಧಾನ 
ಪ್ರಚ್ಛನ್ಮಾಂತರ 
ಪ್ರಯೋಗ 
ಪ್ರಚೋದಕ ಯಂತ್ರ 
ಪ್ರತಿಸ್ಥಾಯಿ ಬಿಂದು 
ಪ್ರಲಂಬನ 
ಪ್ರವಾಹ 
ಪುಂಜ 
ಪೂರ್ಣಾಂಕ 


Expression 
Atom 
Atomic weight 
Atomic Number 
Periphery 
Alternating 
Displacemant 
Convertibility 
Dimension 
Magnitude 
Postulate 
Primary 
Potential difference 
Experiment 
Induction coil 
Anti -node 
Projection 
Current 
Radical 
Integer 
Orbit ; Trajectory 
Force 
Binding force 
Pigment 
Polymerisation 
Macroscopic world 
Deviation 
External 
Nucleus 
Quartz 
Stability 
Spinning 
Moment 
Fraction 


ಪಥ | 


ಬಲ 
ಬಂಧಕ ಬಲ 
ಬಣ್ಣ ದ್ರವ 
ಬಹೃತ್ವಿಕ ಸಂಘಟನಾಕ್ರಮ 
ಬೃಹತ ಪ್ರಪಂಚ 
ಬಾಗುವಿಕೆ 


ಬಾಹ್ಯ 


ಬೀಜಾಂಶ, ಕೇಂದ್ರ 
ಬೆಣಚುಕಲ್ಲು 
ಭದ್ರತೆ 
ಭ್ರಮಣ 
ಭ್ರಮಣಸಾಮರ್ಥ್ಯ: ಮೊಮೆಂಟ್ 
ಭಿನ್ನಾಂಶ 


200 

ಪರಮಾಣು ಮತ್ತು ಅದರ ರಚನೆ 
ಭೌತ 

Physical 
ಮಂಡಲ 

Circuit 
ಮಾನ 

Unit 
ಮಿರುಗು 

Flash ; Scintillate 
ಮೌಲ್ಯ ; ಬೆಲೆ 

Value 
ರಾಸಾಯನಿಕ 

chemical 
( ದ್ಯುತಿ) ರೇಖೆ 

Ray (of light) 
ರೇಖಾತಂಡ | 

Beam (of rays) 
ರೇಖಾನಿರೂಪಣೆ 

Geometry 
ರೋಹಿತ 

Spectrum 
ರೋಹಿತರೇಖೆ 

Spectral line 
ರೋಹಿತ ಮಾಪಕ 

Spectrometer 

Target 
ಲಂಬ 

Perpendicular 
ವಲಯ 

Zone ; shell 
ವಕ್ರವಿಯೋಜನೆ 

Diffraction 
ವರ್ತುಲ 

Circular 
ವರ್ಣಪಟಲ ; ವರ್ಣರೋಹಿತ Spectrum 

Circle 
ವ್ಯವಸ್ಥೆ 

System 

Diameter 
ವಿಕರ್ಷಣ 

Repulsion 
ವಿದ್ಯುತ್ ಉತ್ಸರ್ಜನ 

Discharge of electricity 
ವಿದ್ಯುತ್ 

Electricity 
ವಿದ್ಯುತ್ ಕೋಶ 

Battery 
ವಿದ್ಯುತ್ ನಿರೋಧ 

Insulating 
ವಿದ್ಯುತ್ ಪ್ರತಿರೋಧ 

Resistance 
ವಿದ್ಯುತ್ ವಹನ 

Conduction 
ವಿದ್ಯುದಂಶ 

Charge 
ವಿದ್ಯುತ್ ವಿಶ್ಲೇಷಣ (ಅಯನೀಕರಣ) Ionisation 
ವಿಕಿರಣ 

Radiation 
ವಿಕಿರಣಕ್ರಿಯಾಶಕ್ತಿ 

Radio - activity 
( ವಿನ್ಯಾಸ) ಸ್ಥಾನ 

Configuration 
ವಿದ್ಯುತ್ ಕಾಂತ-ಸಿದ್ಧಾಂತ 

Electro -magnetic theory 


ನೃತ್ಯ 


ವ್ಯಾಸ 


ಪಾರಿಭಾಷಿಕ ಪದಗಳು 


201 


ವಿದ್ಯುತ್‌ಲೇಖ 
ವಿದಲನ 
ವಿಚ್ಛಿನ್ನ ಕಸಾಧನ 
ವಿಜ್ಞಾನ 
ವಿದ್ಯುತ್ ಮಾಪಕ 
ವಿಲೋಮ 
ವಿಶ್ಲೇಷಣ ಶಕ್ತಿ 
ವಿದ್ಯುತ್ ವಿಭಜನಾಲಯ 
ವೇಗ 


ವೇಗೋತ್ಕರ್ಷ 


ವೈಶಾಲ್ಯ 
ವೈಶಿಷ್ಟ 


ಶಕ್ತಿ 


ಶಕ್ತಿವರ್ಧಕ 
ಶ್ಯಾನತೆ 
ಸಕ್ರಿಯಾತ್ಮಕ 
ಸದಿಶ 
ಸಮತಲ 
ಸಮಸ್ಥಿತಿ 
ಸಮಸ್ಥಾನಿ 
ಸಮಾನತೆ 
ಸಮೀಕರಣ 
ಸರಪಣಿ ; (ಶ್ರೇಣಿ) 
ಸ್ಥಾಯಿ ಬಿಂದು 
ಸ್ಥಾಯೀವಿದ್ಯುತ್ 
ಸಾಧನೆ 
ಸ್ವರೂಪ 
ಸೂತ್ರ 
ಸ್ವಾಸ್ಥ ಪಥ 
ಸಿದ್ದಾಂತ 
ಸುರಳಿ 
ಸಂಗನಬಿಂದು 
ಸಂಯೋಜನ 


Streak ( of electricity) . 
Fission 
Interruptor 
Science 
Galvanometer / Electro -meter 
Inverse 
Resolving power 
Ionisation chamber 
Veilocity 
Acceleration 
amplitude 
Individuality 
Energy 
Amplifier 
Viscosity 
Sensitive 
Vector 
Plane 
Equilibrium 
Isotope 
Similarity 
Equation 
Chain -( series ) 
Node 
Static electricity 
Proof 
Nature 
Formula 
Ground orbit / stable orbit 

Theory 
Coil 
Focus 
Fusion 
Coherent 


ಸಂಸಕ್ತ 


202 

ಪರಮಾಣು ಮತ್ತು ಅದರ ರಚನೆ 
ಸಂಯೋಜನ ಸಾಮರ್ಥ್ಯ 

Valency 
ಸಂಯುಕ್ತ ರಚನೆ 

Multiplet structure 
ಸಾಂದ್ರತೆ 

Density 
ಸಾಂಪ್ರದಾಯಿಕ 

Conventional 
ಸ್ಥಾನಾಂತರ 

Translational 
ಸ್ಥಂಭಾಕೃತಿ 

Cylinder 
ಸಂಘಟಕ ಮೂಲಧಾತು 

Polymer 
ಸಂಭವನೀಯತೆ 

Probability 
ಸಂಕುಚಿತತೆ 

Narrowness 
ಸುರಣ 

Fluorescence 
ಸೂಕ್ಷ್ಮದರ್ಶಕ 

Microscope 
ಹಬೆ 

Vapour 
ಹರಳು 

Crystal 
ಕ್ಷಿತಿಜಸಮತಲ 

Horizontal 
Field 


